ಮೈಸೂರು ವಿಶ್ವವಿದ್ಯಾನಿಲಯ 
ಇತಿಹಾಸ ಅಧ್ಯಯನ ವಿಭಾಗ 


ಮಾನಸಗಂಗೋತ್ರಿ. ಮೈಸೂರು 


“ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು 
ಸಾಂಸ್ಕೃತಿಕ ಅಧ್ಯಯನ” 


ಪಿಹೆಚ್‌.ಡಿ. ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಪಸುತ್ತಿರುವ ಮಹಾಪ್ರಬಂಧ 


ಸಂಶೋಧಕರು 

ವಿಶ್ವನಾಥ ಎಂ. ಎಂ ಅರ: 
ಇತಿಹಾಸ ಅಧ್ಯಯನ ವಿಭಾಗ 
ಮೈಸೂರು ವಿಶ್ವವಿದ್ಯಾನಿಲಯ 
ಮಾನಸಗಂಗೋತ್ರಿ. ಮೈಸೂರು 


ಮಾರ್ಗದರ್ಶಕರು 
ಡಾ. ಆರ್‌. ರಂಜಿಲ್ಲಿ ಎಎ. ಪಹಚ್‌.ಡಿ. 
ಪ್ರಾಧ್ಯಾಪಕರು 
ಇತಿಹಾಸ ಅಧ್ಯಯನ ವಿಭಾಗ 
ಮೈಸೂರು ವಿಶ್ವವಿದ್ಯಾನಿಲಯ 
ಮಾನಸಗಂಗೋತ್ರಿ, ಮೈಸೂರು 


2018 


ಪ್ರಮಾಣ ಪತ್ರ 


ವಿಶ್ವನಾಥ.ಎಂ ಇವರು ಡಾ. ಆರ್‌. ರಾಜಣ್ಣ, ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ 
ವಿಭಾಗ, ಮಾನಸಗಂಗೋತ್ರಿ, ಮೈಸೂರು. ಇವರ ಮಾರ್ಗದರ್ಶನದಲ್ಲ ಪಿಹೆಚ್‌.ಡಿ. ಪದವಿಗಾಗಿ 
ಸಿದ್ದಪಡಿಸಿರುವ "ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು ಸಾಂಸ್ಕೃತಿಕ ಅಧ್ಯಯನ” 
ಎಂಬ ವಿಷಯವನ್ನು ಕುರಿತು ಮಹಾಪ್ರಬಂಧವನ್ನು ಸಿದ್ಧಪಡಿಸಿದ್ದಾರೆ. ಈ ಮಹಾಪ್ರಬಂಧವು 
ಮೊದಲು ಭಾಗಶಃವಾಗಲೀ ಅಥವಾ ಪೂರ್ಣವಾಗಿಯಾಗಲೀ, ಬೇರೆ ಯಾವುದೇ ಪದವಿ 
ಹಾಗೂ ಡಿಪ್ಲೊಮೊಗಾಗಿ ಒಪ್ಪಿಸಲ್ಪಟ್ಟರುವುದಿಲ್ಲ ಎಂದು ಈ ಮೂಲಕ ಪ್ರಮಾಣಿಕರಿಸುತ್ತೇನೆ. 


ಆದುದ್ದರಿಂದ ಶೇ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗಕ್ಕೆ 


ಪಿಹೆಚ್‌.ಡಿ ಪದವಿಗಾಗಿ ಒಪ್ತಿಸಿರುವುದಕ್ಕೆ ನನ್ನು ಸಂಪೂರ್ಣ ಒಪ್ಪಿಗೆ ಇದೆ. 


ವಿಶ್ವನಾಥ ಎಂ. 
ಸಂಶೋಧಕರು 
ಡಾ. ಆರ್‌. ರಾಜಣ್ಣ 
ಪ್ರಾಧ್ಯಾಪಕರು ಹಾಗೂ ಮಾರ್ಗದರ್ಶಕರು 


ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 


ಮುಖ್ಯುಸ್ಥರು 


ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 


ಮಾರ್ಗದರ್ಶಕರ ದೃಢೀಕರಣ ಪತ್ರ 


ಶ್ರೀ.ವಿಶ್ವನಾಥ.ಎಂ. ಇವರು "ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು 


QA 


ಮಾರ್ಗದರ್ಶನದಲ್ಲ ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಸಿದ್ಧಪಡಿಸಿದ್ದಾರೆ. ಪಿಹೆಚ್‌.ಡಿ 


ಪದವಿಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಸುತ್ತಿರುವ ಪ್ರಸುತ ಸಂಶೋಧನಾ 


ಸಾಂಸ್ಕೃತಿಕ ಅಧ್ಯಯನ” ಎಂಬ ಈ ಸಪಂಶೋಧನಾ ಮಹಾಪ್ರಬಂಧವನ್ನು ನನ 


ಮಹಾಪ್ರಬಂಧವು ಸಂಶೋಧಕರ ಪ್ರಂತ ಸಂಶೋಧನೆಯ ಮೇಲೆ ರೂಪುಗೊಂಡಿದ್ದು. [ol 
ಮಹಾಪ್ರಬಂಧವನ್ನು ಯಾವುದೇ ಪದವಿಗಾಗಆ ಅಥವಾ ಡಿಪ್ಲೊಮೊ ಪದವಿಗಾಗಲಅ 
ಬಳಸಿಕೊಂಡಿಲ್ಲವೆಂದು ಈ ಮೂಲಕ ದೃಢೀಕರಿಸುತ್ತೇನೆ. 


ಸ್ಥಳ: ಮೈಸೂರು 
[6 


ದಿನಾಂಕ: 
ಡಾ. ಆರ್‌. ರಾಜಣ್ಣ 
ಪ್ರಾಧ್ಯಾಪಕರು ಹಾಗೂ ಮಾರ್ಗದರ್ಶಕರು 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 


ಸಂಶೋಧಕರ ಪ್ರಮಾಣ ಪತ್ರ 


ವಿಶ್ವನಾಥ.ಎಂ. ಎಂಬ ನಾನು ಈ ಮೂಲಕ ಪ್ರಮಾಣೀಕರಿಸುವುದೇನೆಂದರೆ ಈ 
ಮಹಾಪ್ರಬಂಧವು ಪೂಜ್ಯ ಗುರುಗಳಾದ ಡಾ.ಆರ್‌.ರಾಜಣ್ಣ, ಪ್ರಾಧ್ಯಾಪಕರು, ಇತಿಹಾಸ 
ಅಧ್ಯಯನ ವಿಭಾಗ, ಮಾನಸಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ. ಮ್ಯಸೂರು. ಇವರ 
ಮಾರ್ಗದರ್ಶನದಲ್ಲ ನಡೆಸಿದ ನನ್ನು ಸಂಶೋಧನೆಯ ಫಲವಾಗಿರುತ್ತದೆ. "ಚಾಮರಾಜನಗರ 
ಜಲ್ಲೆಯ ಪ್ರವಾಸಿ ತಾಣಗಳ ಒಂದು ಸಾಂಸ್ಕೃತಿಕ ಅಧ್ಯಯನ” ಎಂಬ ಶೀರ್ಷಿಕೆಯುರುವ 
ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಪಿಹೆಚ್‌.ಡಿ ಪದವಿಗಾಗಿ ಸಲ್ಲಿಸುತ್ತಿದ್ದೇನೆ. 
ಈ ಶೀರ್ಷಿಕೆಯಡಿಯಲ್ಲ ಈ ಮೊದಲು ಯಾವುದೇ ವಿಶ್ವವಿದ್ಯಾನಿಲಯದ ಪದವಿ ಅಥವಾ 


ಅಲ ೧ 


ಡಿಪ್ಲೊಮಾಗಳಗಾಗಲ ಒಪ್ಪಿಸಿಲ್ಲವೆಂದು ಈ ಮೂಲಕ ದೃಢೀಕರಿಸುತ್ತಿದ್ದೇನೆ. 


ವಿಶ್ವನಾಥ ಎಂ. 
ಸಂಶೋಧಕರು 
ಇತಿಹಾಸ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು 
ಸ್ಥಳ: ಮೈಸೂರು 


ದಿನಾ೦ಕ: 


ಕೃತಜ್ಞತೆಗಳು 
an 


ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸ ಅಧ್ಯಯನ ವಿಭಾಗವು ಪಿಹೆಚ್‌.ಡಿ ಪದವಿಗೆ 
ಆಯ್ಕೆ ಮಾಡಿಕೊಂಡು ಉತ್ತಮವಾದ ಬೋಧನೆ ಮತ್ತು ಮಾರ್ಗದರ್ಶನ ನೀಡಿದೆ. 
“ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು ಸಾಂಸ್ಕೃತಿಕ ಅಧ್ಯಯನ” ಎಂಬ 
ಸಂಶೋಧನಾ ಮಹಾಪ್ರಬಂಧವನ್ನು ರಚಿಸಲು ಅನುವು ಮಾಡಿಕೊಟ್ಟ ಮೈಸೂರು 
ವಿಶ್ವವಿದ್ಯಾನಿಲಯದ ಇತಿಹಾಪ ಅಧ್ಯಯನ ವಿಭಾಗಕ್ಕೆ ನಾನು ಚಿರಖಯಣಿಯಾಗಿರುತ್ತೇನೆ. 


ನನ್ನು ಅಧ್ಯಯನಕ್ಕೆ ಅವಕಾಶ ಮಾಡಿಕೊಟ್ಟು ಶೇ ಸಂಶೋಧನಾ ಮಹಾಪ್ರಬಂಧಕ್ಕೆ 
ಮಾರ್ಗದರ್ಶಕರಾಗಿ ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆ, ಮಾರ್ಗದರ್ಶನ ನೀಡಿ ಸಂಶೋಧನೆಗೆ 
ಸಜ್ಜುಗೊಳಸಿದ ನನ್ನು ನೆಚ್ಚಿನ ಪೂಜ್ಯ ಗುರುಗಳಾದ ಡಾ. ಆರ್‌.ರಾಜಲ್ಣ, ಪ್ರಾಧ್ಯಾಪಕರು 
ರವರಿಗೆ ಗೌರವಪೂರ್ವಕರಾಗಿ ಕೃತಜ್ಞತೆಗಳನ್ನು ಸಲ್ಲಸುತ್ತೇನೆ. ಅದೇ ರೀತಿ ಆಗಾಗ ನನ್ನ 
ಸಂಶೋಧನಾ ಚಟುವಟಕೆಗಳನ್ನು ಆಸಕ್ತಿಯಿಂದ ವಿಚಾರಿಸುತ್ತಿದ್ದ ನನ್ನು ಸಂಶೋಧನಾ 
ಮಾರ್ಗದರ್ಶಕರ ಧರ್ಮಪತ್ನಿ ಶ್ರೀಮತಿ ಪಿ.ಆರ್‌.ಸುಜಾತ ರವರಿಗೂ ಧನ್ಯವಾದಗಳನ್ನು 


ಸಲ್ಪಸುತ್ತೇನೆ 


pr 


ಹಾಗೆಯೇ ನನ್ನ ಅಧ್ಯಯನಕ್ಷೆ ಸಹಕರಿಸಿದಂತಹ ವಿಭಾಗದ ಮುಖ್ಯುಸ್ಟರು ಹಾಗೂ 
ಪ್ರಾಧ್ಯಾಪಕರು ಆದಂತಹ ಡಾ.ವೈ.ಹೆಚ್‌.ನಾಯಕವಾಡಿ ರವರಿಗೂ ವಿಭಾಗದ ನೆ್ಚನ ಅಧ್ಯಾಪಕ 
ವೃಂದದವರಾದ ಪ್ರೊ.ಸರಸ್ವತಿ.ಎನ್‌, ಪ್ರೊ.ಅಶ್ಚಥ್‌ನಾರಾಯಣ, ಪ್ರೊ.ಕೆ.ಸದಾಶಿವ, ಡಾ.ಪುಟ್ಟಯ್ಯ, 
ಡಾ.ಜ.ಟ.ಸೋಮಶೇಕರ್‌, ಡಾ.ಗಂಗಮ್ಮ.ಹೆಚ್‌.ಎ ಮತ್ತು ಡಾ.ಗುರುಸಿದ್ದಯ್ಯ.ಸಿ ಇವರೆಲ್ಲರಿಗೂ 
ಮತ್ತು ಇತಿಹಾಸ ವಿಭಾಗದ ನಿವೃತ್ತ ಗ್ರಂಥಪಾಲಕರಾದ ರಾಜೇಂದ ಕೊಡಂಬಳ್‌ಕಾರ್‌ ಹಾಗೂ 
ಅಧ್ಯಾಪಕೇತರ ಸಿಬ್ಬಂಧಿಗಳಾದ ಶ್ರೀಮತಿ ಪದ್ಯ ಜಬ. ಶ್ರೀಮತಿ ಗೌಸಿಯಾ ಭಾನು,. ಶ್ರೀಮತಿ 
ರೇಣುಕಾ.ಜ,. ರವಿ ಮತ್ತು ಪ್ರವೀಣ್‌ ರವರಿಗೂ ನನ್ನ ಹೃದಯ ಪೂರ್ವಕ ಕೃತಜ್ಞತೆಗಳನ್ನು 


ಓ 
ಸಲಸುತೇನೆ 
[ae] 


pr 


ನನ್ನ ಅಧ್ಯಯನಕ್ಕೆ ಪ್ರೇರಣಿ ನೀಡಿ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಜೀವನದ ಬಗ್ಗೆ 
ಕಾಕಜಯನ್ನಿಟ್ಟು ತಮ್ಮ ಜೀವನವನ್ನು ಧಾರೆಯೆರೆಯುವ ಮೂಲಕ ಎಲ್ಲಾ ರೀತಿಬುಂದಲೂ 
ಪ್ರೋತಾಹ ಮತ್ತು ನೆರವನ್ನು ನೀಡಿದ ಪ್ರೀತಿಯ ತಂದೆ ತಾಯುಯಾದ ಶ್ರೀ ಮಹದೇವಯ್ಯ 


ಡಿ. ಶ್ರೀಮತಿ ಸುವರ್ಣಮ್ಯ.. ಮತ್ತು ಅಣ್ಣನಾದ ಮಲ್ಲು ಎ.ಎಂ. ಮತ್ತು ಅತ್ತಿಗೆ ಮಾಲಾ. 
ಅಕ್ಕನಾದ ನಾಗಮ್ಮ, ರೇಣುಕಾ, ಅಹಲ್ಯ, ಮಂಜುಳ, ಗೀತಾ, ತಂಗಿ, ಪ್ರತೀಮಾ ಹಾಗೂ 
ಭಾವನವರಾದ ನಾಗರಾಜು ಜಿ.ಎನ್‌, ಗುರುಸಿದ್ದಯ್ಯ, ಮಹದೇವಸ್ವಾಮಿ. ವಾಗರಾಜು, 
ನಿತ್ಯಾಕುಮಾರ್‌, ಗಿರೀಶ್‌ ರವರಿಗೆ ಹಾಗೂ ನನ್ನ ಧರ್ಮ ಪತ್ನಿಯಾದ ಶ್ರೀಮತಿ 
ಜ್ಯೋತಿ.ಜ.ಎನ್‌.ರವರಿಗೂ ಪಾ।ರಾಜೇಶ ಮತ್ತು ಕುಟುಂಬದವರಿಗೂ, ಅಭಲಾಷ್‌.ಎಸ್‌, 
ಸಿದ್ದೇಶ್‌ ರವರಿಗೂ ನನ್ನ ಮನತುಂಬದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 


ಈ ಮಹಾಪ್ರಬಂಧವನ್ನು ತಯಾರಿಸಲು ಅವಶ್ಯ ಮಾಹಿತಿ, ಸಲಹೆಗಳನ್ನು ನೀಡಿದ ಮತ್ತು 
ಕ್ಷೇತ್ರಕಾರ್ಯದಲ್ಲಿ ಸಂಪೂರ್ಣ ನೆರವು ನೀಡಿ ಸಹಾಯ ಮಾಡಿದ ಸಂಶೋಧನಾ ಸ್ನೇಹಿತರಾದ 
ಮಹೇಶ.ಕೆ, ಪಶಿವಶಂಕರಮೂರ್ತಿ.ಡಿ.ಆರ್‌, ಮಣಿಕಂಠ ಎಸ್‌, ನವೀನ್‌ ಕುಮಾರ್‌.ಎನ್‌, 
ಶ್ರೀಕಾಂತ, ಪ್ರೀತಮ್‌. ಲೋಕೇಶ, ಇಂದ್ರೇಶ್‌. ಉಮೇಶ, ಮೂತರ್ತಿ.ಬ, ಸುರೇಶ, ಸೂರಪ್ಪಣ್ಣ. 
ಸೋಮಶೇಖರ, ದುಂಡಯ್ಯ, ಪ್ರಸಾದ್‌. ಚಂದ್ರಮೌ೪, ರಾಜೇಶ, ಜಳಗಿರಿ.ಎನ್‌, 
ವಸಂತ್‌ಕುಮಾರ್‌.ಎಂ, ನರೇಂದ್ರ, ಚಂದ್ರಶೇಖರ.ಎನ್‌, ಭಾನುಪ್ರಿಯ.ಸಿ.ಆರ್‌ ರವರಿಗೂ 


ಹಾಗೂ ನನ್ನ ಎಲ್ಲಾ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಪ್ರೀತಿಬಂದ ಕೃತಜ್ಞತೆಗಳನ್ನು ಸಲ್ಲಸುತ್ತೇನೆ. 


ಕೊನೆಯದಾಗಿ ನನ್ನು 


ವಿಶ್ವವಿದ್ಯಾನಿಲಯದ ಆಡಳತ ವರ್ಗಕ್ಕೂ. ವಿಶ್ವವಿದ್ಯಾನಿಲಯದ ಗ್ರಂಥಾಲಯದ ಎಲ್ಲಾ ಆಡಳತ 


ಸಂಶೋಧನೆಗೆ ಅವಕಾಶ ನೀಡಿದ ಮೈಸೂರು 


ವರ್ಗಕ್ಕೂ, ಇತಿಹಾಸ ವಿಭಾಗದ ಗ್ರಂಥಾಲಯದ ಆಡಳತ ವರ್ಗಕ್ಕೂ, ಮೈಸೂರು ಅರಮನೆ 
ಆವರಣದಲ್ಲರುವ ಪುರಾತತ್ವ ಗ್ರಂಥಾಲಯಕ್ಕೂ, ಅಂದವಾಗಿ ಡಿಟಪಿ ಮಾಡಿಕೊಟ್ಟ ಶ್ರೀ 
ಸಿದ್ದರಾಜುರವರಿಗೂ. ಮತ್ತು ಈ ಪ್ರಂಬಧವನ್ನು ಮುದ್ರಿಸಿ ಮತ್ತು ಬೈಡಿಂಗ್‌ ಮಾಡಿ ಕೊಟ್ಟ 
ಮಧುರ ಏಂಟರ್‌ ಪ್ರಸ್ಯೆಸ್‌ ಏಕನಾಥ ರವರಿಗೂ. ನನ್ನು ಸಂಶೋಧನಾ ಕ್ಷೇತ್ರಕಾರ್ಯದಲ್ಲ 
ಹಲವು ಪವಾಸಿ ತಾಣಗಳಗೆ ಭೇಟ ನೀಡಿದ ಸಂದರ್ಭದಲ್ಲ ಮಾಹಿತಿ ನೀಡಿದ ಅಧಿಕಾರಿಗಳಗೂ 
ಅತ್ಯಂತ ಹೃದಯ ಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಸೃರಿಸುತ್ತೇನೆ ಹಾಗೂ ಪ್ರತ್ಯಕ್ಷವಾಗಿ 
ಮತ್ತು ಪರೋಕ್ಷವಾಗಿ ಸಹಕರಿಸಿದ ನನ್ನ ಎಲ್ಲಾ ಸ್ನೇಹಿತರಿಗೂ ಹಾಗೂ ಬಂಧು ಮಿತ್ರರಿಗೂ 


Q 
ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ವಿಶ್ವನಾಥ ಎಂ. 


ಪರಿವಿಡಿ 
ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು ಸಾಂಸ್ಕೃತಿಕ ಅಧ್ಯಯನ 


ಅಧ್ಯಾಯ-! ಪ್ರಸ್ತಾವನೆ, ಪುಟ ಸಂಖ್ಯೆ 


11 ಭೌಗೋಳಜಕ ಹಿನ್ನಲೆ 01-32 

12 ರಾಜಕೀಯ ಇತಿಹಾಸದ ಹಿನ್ನಲೆ 

1.3 ಅಧ್ಯಯನದ ಉದ್ದೇಶ. 

1.4 ಅಧ್ಯಯನದ ವ್ಯಾಪ್ತಿ. 

15 ಅಧ್ಯಯನದ ವಿಧಾನ, 

1.6 ಅಧ್ಯಯನದ ಪ್ರರೂಪ. 

1.7 ಅಧ್ಯಯನದ ಮಹತ್ವ 

18 ಸಾಹಿತ್ಯಾ ಸಮೀಕ್ಷೆ 

ಅಧ್ಯಾಯ-2 ಪ್ರವಾಸೋದ್ಯಮದ ಅರ್ಥ ಮತ್ತು ಉಗಮ 33-64 

2.1 ಪ್ರವಾಸೋದ್ಯಮದ ನಿರ್ವಹಣೆ 
2.೭ ಚಾಮರಾಜನಗರ ಜಲ್ಲೆಯ ಪ್ರಾದೇಶಿಕ ಪ್ರವಾಸೋದ್ಯಮದ ಕಛೇರಿ 


2.3 ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮದ ವಿಧಗಳು 


2.4 ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮದ ಅಭವೃದ್ಧಿಯಲ್ಲ ಜಾನಪದದ 


ಪಾತ್ರ 


ಅಧ್ಯಾಯ-3 ಚಾಮರಾಜನಗರ ಜಲ್ಲೆಯ ಧಾರ್ಮಿಕ ಪ್ರವಾಸಿ ತಾಣಗಳು 65-18 


G.1 ಮಹದೇಶ್ವರ ಬೆಟ್ಟ- ಮಲೈ ಮಹದೇಶ್ವರ ದೇವಾಲಯ 


3.2 ಶಿವನ ಸಮುದ್ರ - ರಂಗನಾಥಸ್ವಾಮಿ ದೇವಾಲಯ (ಮದ್ಯರಂಗ) 


3.3 ದರ್ಗಾ - ಮುಸ್ಲಿಂರ ಪವಿತ್ರ ಧಾರ್ಮಿಕ ಸ್ಥಳ 

3.4 ಬೌದ್ಧ ನೆಲೆಯಾಗಿ - ಒಡೆಯರ್‌ ಪಾಳ್ಯ 

3.5 ಬಳೆ ಮಂಟಪ 

3.6 ಜಳಗಿರಿರಂಗನಾಥಸ್ತಾಮಿ ಬೆಟ್ಟ ೭ ಜಳಗಿರಿರಂಗನಾಥಸ್ತಾಮಿ ದೇವಾಲಯ 
3.7 ಚಾಮರಾಜೇಶ್ವರ ದೇವಾಲಯ 

3.8 ನರಸಮಂಗಲ- ರಾಮಲಅಂಗೇಶ್ವರ ದೇವಾಲಯ 

3.9೨ ಜೈನ ನೆಲೆಯಾಗಿ- ಮಲೆಯೂರು ಕನಕಗಿರಿ 


3.10 ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ 


ಅಧ್ಯಾಯ-4 ಚಾಮರಾಜನಗರ ಜಲ್ಲೆಯ ನೈಸರ್ಗಿಕ ಪ್ರವಾಸಿ ತಾಣಗಳು 9-162 
4.1 ಬಂಡೀಮರ ರಾಷ್ಟ್ರೀಯ ಅಭಯಾರಣ್ಯ 
4.2 ಜಬಳಗಿರಿರಂಗನ ಬೆಟ್ಟ ವನ್ಯಜೀವಿ ಧಾಮ 
4.3 ಕೆ.ಗುಡಿ 
4.4 ಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ 
4.5 ಕಾವೇರಿ ವನ್ಯಜೀವಿ ಧಾಮ- ಮುತ್ತತ್ತಿ, ಮೇಕೆದಾಟು 
4.6 ಜಲಾಶಯಗಳು - ಸುವರ್ಣಾವತಿ, ಗುಂಡಲ್‌, ಚಿಕ್ಕಹೋಕೆ, 
4.7 ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ತು ಸಂಗ್ರಹಾಲಯ 


4.8 ಬಂಡೀಪುರ, ವನ್ಯಜೀವಿ ವಸ್ತು ಸಂಗ್ರಹಾಲಯ 


ಅಧ್ನಾಯ-5 ಚಾಮರಾಜನಗರ ಜಲೆಯ ಸಾಂಸ ತಿಕ ಪವಾಸೋದ್ದೂಮ 163-232 
ನೆ ಇ ಕೌ ೮ ಭ್ರ 


5.1 ಹಬ್ಬ-ಹರಿದಿನಗಳು 


5.೭ ಸಂಪ್ರದಾಯಗಳು ಮತ್ತು ಆಚರಣೆಗಳು 
5.3 ಜಾತ್ರೆಗಳು ಮತ್ತು ಉತ್ಸವಗಳು 
5.4 ಆಹಾರ - ಪಾನೀಯಗಳು 


5.5 ಸಂಗೀತ ಮತ್ತು ನೃತ್ಯ 


ಅಧ್ಯಾಯ-6 ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಅಭವೃಧ್ಧಿಗೆ ಮಾರ್ಗೋಪಾಯಗಳು 
6.1 ಮಾರ್ಗೋಪಾಯಗಳು 233-265 
6.2 ಸಾರಿಗೆ ಸಂಪರ್ಕ 
6.3 ತಂಗುದಾಣಗಳು 
6.4 ಸೌಕರ್ಯಗಳ 
6.5 ಪವಾಸಿ ತಾಣಗಳ ಬೆಳವಣಿಗೆಯಲ್ಲ ಟ್ರಾವಲ್‌ ಏಜೆನ್ಸಿಗಳ ಪಾತ್ರ 
6.6 ಪ್ರವಾಸಿ ತಾಣಗಳ ಅಭವೃದ್ಧಿಗೆ ಸಹಾಯಕ ಸೇವೆಗಳ ಪಾತ್ರ 


6.7 ಪ್ರವಾಸಿ ತಾಣಗಳ ಅಭವೃಧ್ಧಿಗೆ ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮಗಳು 


ಅಧ್ಯಾಯ-7 ಉಪಸಂಹಾರ 266-27೨ 
ಪರಾಮರ್ಶನ ಗ್ರಂಥಗಳು. 280-287 
ನಕ್ಷೆಗಳು. 288-294 


ಛಾಯಾಚಿತ್ರಗಳು. 2೨೦೮-339 


ಅಧ್ಯಾಯ-1 
ಪ್ರಸ್ತಾವನೆ, 


"ದೇಶ ಸುತ್ತು ಕೋಶ &ಿದು" ದೇಶ ನೋಡಿ ಗಳಸುವ ಅನುಭವ, ಕೋಶ ಅಥವಾ 
ರಂಥ &ದಿ ಪಡೆಯುದಕ್ಕಿಂತ ಉನ್ನತವಾದುದು. ಮಾನವನು ಪ್ರಾಚೀನ ಕಾಲದಿಂದಲೂ ಒಂದು 
ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೋಗುವುದು ಕಂಡು ಬರುತ್ತದೆ. ತಾನು ವಾಸಿಸಿರುವ 
ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಹಲವಾರು ಕಾರಣಗಳರುತ್ತವೆ. ಆರ್ಥಿಕ, 
ವ್ಯವಸಾಯ, ವ್ಯಾಪಾರ, ಮತ್ತು ಆರೋಗ್ಯದ ದೃಷ್ಟಿ ಮುಂತಾದ ಕಾರಣಗಳಂ೦ದ ಬೇರೆ ಕಡೆ 
ಹೋಗುವುದು ಕಂಡು ಬರುತ್ತದೆ. ಪ್ರಾಚೀನ ಕಾಲದಲ್ಲ ಮಾನವನು ಆಹಾರಕ್ಷಾಗಿ ಮತ್ತು ಜೀವನ 
ಸಾಗಿಸಲು ಜೀವನ ಸುರಕ್ಷತೆಗಾಗಿ ಬೇರೆ ಬೇರೆ ಕಡೆ ಹೋಗಿರುವುದು ಸಹ ಕಂಡು ಬರುತ್ತದೆ. 
ಮುಂದುವರೆದಂತೆ ಮಾನವನು ನಾಗರೀಕತೆ ಹೊಂದಿ ವ್ಯಾಪಾರ ಮತ್ತು ವ್ಯವಹಾರ 
ದೃಷ್ಟಿಬುಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು ಸರ್ವೇಸಾಮಾನ್ಯವಾಗಿತ್ತು. 
ಹಾಗೆಯೇ ರಾಜರುಗಳ ಕಾಲದಲ್ಲ ಅನೇಕ ಪ್ರವಾಸಿಗರು ಹಲವಾರು ರಾಜ್ಯಗಳನ್ನು 
ಸಂದರ್ಶಿಸಿದ ಉದಾಹರಣಿಗಳು ಕಂಡು ಬರುತ್ತವೆ. ಅಂದರೆ ಪ್ರಾಚೀನ ಕಾಲದಿಂದಲೂ 
ಪವಾಸಿಗರು ಪ್ರವಾಸ ಕೈಗೊಳ್ಳುತ್ತಿದ್ದರು ಎಂಬುದು ತಿಆದು ಬರುತ್ತದೆ. ಹಾಗೆಯೇ ಆಧುನಿಕ 
ಕಾಲದಲ್ಲ ಮಾನವನು ಸಹ ಹಲವಾರು ದೃಷ್ಟಿಬುಂದ ಪ್ರವಾಸ ಕೈಗೊಳ್ಳುತ್ತಿರುವುದು ಇಂದಿಗೂ 
ಕಾಣಬಹುದಾಗಿದೆ. ಅಂದರೆ ಶೈಕ್ಷಣಿಕ, ಕೃಷಿ. ಪರಿಸರ, ಸಾಂಸ್ಕೃತಿಕ ಪರಂಪರೆ, ಧಾರ್ಮಿಕ. 
ವೈದ್ಯಕೀಯ, ಸಸ್ಯ ಮತ್ತು ವನ್ಯಜೀವಿ. ಬಾಹ್ಯಾಕಾಶ ಈ ಎಲ್ಲಾ ದೃಷ್ಟಿಯಿಂದ ಪ್ರವಾಸ 
ಕೈಗೊಳ್ಳುವುದನ್ನು ನೋಡಬಹುದಾಗಿದೆ. 


ಪವಾಸ ಒಂದು ರೋಚಕ ಅನುಭವ. ಪ್ರವಾಸಕ್ಕೆ ಮನಸೋಲಾದವರೆ ಕಡಿಮೆ. 
ಪ್ರವಾಸೋದ್ಯಮ ವಿಶಿಷ್ಟವಾದುದು ಅದರಿಂದ ಉಂಬಲಾಗುವ ಅನುಭವ ಅನನ್ಯವಾದುದು 
ಮತ್ತು ಆಹ್ಲಾದಕರವಾದುದು ಅದರ ನೆನಪುಗಳು ನಿರಂತರವಾಗಿ ಮನಸ್ಸಿಗೆ ಮುದ 
ನೀಡುವಂತಹದು. ಆದ್ದರಿಂದಲೇ ನಮ್ಮ ಹಿರಿಯರು ಪ್ರವಾಸ ಮಹತ್ವದ ಬಗ್ಗೆ ಹೀಗೆ 
ಹೇಳರುವರು "ದೇಶ ಸುತ್ತು ಕೋಶ ಹಓದು”' ದೇಶ ನೋಡಿ ಗಳಸುವ ಅನುಭವ, ಕೋಶ 
ಅಥವಾ ಗ್ರಂಥ &ದಿ ಪಡೆಯುದಕ್ಕಿಂತ ಉನ್ನತವಾದುದು. "ಪ್ರವಾಸೋದ್ಯಮ ಕಾರ್ಬಾನೆಗಅಲ್ಲದ 
ಉದ್ಯಮ”, ಇದು ಅಪಾರವಾದ ಪ್ರಾಯೋಗಿಕ ಜ್ಞಾನ ನೀಡುವುದಾದರೂ ಇದಕಾಗಿ ವಿಶೇಷ 
ಶಾಲೆ- ಶಿಕ್ಷಣ ಸಂಸ್ಥೆಗಳ ಅಗತ್ಯವಿಲ್ಲ. ಪ್ರವಾಸೋದ್ಯಮ ಜನರಿಂದ ಜನರಿಗಾಗಿ ಬೆಳೆದು 
ಬಂದಿದೆ. "ಪ್ರವಾಸವು ಕರಿಯರಿಗೆ ಶಿಕ್ಷಣದ ಭಾಗವಾದರೆ, ಹಿರಿಯರಿಗೆ ಅನುಭವದ 


1 


ಭಾಗವಾಗುತ್ತದೆ” ಇದರಿಂದ ಪ್ರವಾಸವು ನಾಗರೀಕ ಜನತೆಯ ಶೈಕ್ಷಣಿಕ ವ್ಯವಸ್ಥೆಯ 
ಭಾಗವಾಗಿರುವುದನ್ನು ಗಮನಿಸಬಹುದು. ಇದಕ್ಕಾಗಿ ಮಾನವನು ಬದಲಾವಣೆಯನ್ನು 
ಅಪೇಕ್ಷಿಸುತ್ತಾನೆ ಅಂತಹ ಆಹ್ಲಾದಕರವಾದ ಬದಲಾವಣಿಯನ್ನು ಪ್ರವಾಸವು ಒದಗಿಸುತ್ತದೆ. 
ಹೀಗೆ ಶಿಕ್ಷಣ ಮತ್ತು ಮನೋರಂಜನೆ ಈ ಎರಡು ವಾಸ ಕೈಗೊಳ್ಳುವುದರಿಂದ 
ದೊರೆಯುತ್ತವೆ. ಆ ಸ್ಥಳಗಳ ಚಾರಿತ್ರಿಕ ಪರಂಪರೆ, 


ಪ್ರ 
ಸಂಸ .ತಿಯನು ತಿಆಯಲು 
ಕಂ Q 
ಸಾಧ್ಯವಾಗುತ್ತದೆ. ಹಾಗಾಗಿ ಈ ಹಿನ್ನಲೆಯಲ್ಲ ಮಾನವನು ತನಗೆ ಅನುಕೂಲವಾದ 
ಸಮಯದಲ್ಲ ಮನಸ್ಸಿಗೆ ಬೇಸರವಾದಾಗ ಬೇರೆ ಸ್ಥಳಗಳಗೆ ಹೋಗುವುದು ಕಂಡು ಬರುತ್ತದೆ. 


ಪ್ರವಾಸೋದ್ಯಮ ಜಗತ್ತಿನ ಪ್ರಮುಖ ಉದ್ಯಮಗಳಲ್ಲ ಒಂದಾಗಿ ಪ್ರಸ್ತುತ 
ಪಡೆದುಕೊಳ್ಳುತ್ತಿರುವ ಪ್ರಾಮುಖ್ಯತೆಯಂತೂ ಅಭೂತ ಪೂರ್ವ. ಪ್ರವಾಸ ಯಾರಿಗೂ 
ಹೊಸದಲ್ಲ ಪ್ರವಾಸ ಮನುಷ್ಯರ ಬದುಕನ ಅವಿಭಾಜ್ಯ ಅಂಗವಾಗಿದ್ದು. ಪವಾಸದ ಅನುಭವವೂ 
ಆಹ್ಲಾದಕರ, ಹಲವು ಧಾರ್ಮಿಕ ಕ್ಷೇತ್ರಗಳು. ತೀರ್ಥ ಕ್ಷೇತ್ರಗಳು ಬಹು ಹಿಂದಿನಿಂದಲೂ 
ಪವಾಸದ ಪ್ರಮುಖ ಆಕರ್ಷಣೀಯ ಕೇಂದ್ರಗಳಾಗಿವೆ. ನಂತರದ ಘಟ್ಟದಲ್ಲ ಇತಿಹಾಸದ 
ನೆಲೆಗಳು ಸಹಾ ಈ ಪಟ್ಟಗೆ ಸೇರ್ಪಡೆಯಾದವು. ಈಗ ಪ್ರಾಕೃತಿಕ ಪ್ರದೇಶಗಳೂ ಪ್ರವಾಸದ 
ತೆಕ್ಷೆಗೆ ಸೇರಿಕೊಂಡಿದೆ. ಐತಿಹಾಸಿಕ. ಪ್ರಾಕೃತಿಕ. ಹಾಗೂ ಸಾಂಸ್ಕೃತಿಕ ಪರಂಪರೆ ಇವೆಲ್ಲವೂ 
ಪ್ರವಾಸೋದ್ಯಮಕ್ಕೆ ಸೇರಿದೆ. ಕರ್ನಾಟಕದ ದಕ್ಷಿಣಕ್ಷೆ ಇರುವ ಚಾಮರಾಜನಗರ ಜಲ್ಲೆಯು 
ಭೌಗೋಳಕವಾಗಿ. ನೈಸರ್ಗಿಕವಾಗಿ. ಚಾರಿತ್ರಿಕವಾಗಿ, ಧಾರ್ಮಿಕವಾಗಿ, ಹಾಗೂ 


ಸಾಂಸ್ಕೃತಿಕವಾಗಿ ವೈವಿದ್ಯತೆಯಿಂದ ಕೂಡಿದೆ. ಪ್ರಸ್ನುತ ನನ ಸಂಶೋಧನೆಯಲ್ಲ 


Q 
"ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು ಸಾಂಸ್ಕೃತಿಕ ಅಧ್ಯಯನ”'ದಲ್ಲಿ 
ಚಾಮರಾಜನಗರ ಜಲ್ಲೆಯಲ್ಲರುವ ಪ್ರಮುಖ ಪ್ರವಾಸಿ ತಾಣಗಳ ಬಣ್ಣೆ ಬೆಳಕು ಚೆಲ್ಲುವ ಪ್ರಯತ್ನ 
ಮಾಡಲಾಗುತ್ತಿದೆ. ಇಲ್ಲ ಪ್ರವಾಸೋದ್ಯಮಕ್ಕೆ ಅಗತ್ಯವಾದ ಎಲ್ಲಾ ಮೂಲಭೂತ ಸೌಕರ್ಯಗಳು 
ಪೂರ್ಣ ಸದೃಡಗೊಂಡಿಲ್ಲ. ಹಾಗೇಯೇ ನಮ್ಮ ಪ್ರವಾಸಿ ತಾಣಗಳ ಬಧ್ವೆ ಸರಿಯಾದ ರೀತಿಯಲ್ಲ 
ಮಾಹಿತಿ ನೀಡುವ ಮತ್ತು ಪ್ರಚಾರ ಮಾಡುವ ಪ್ರಯತ್ನಗಳು ನೆಡೆದಿಲ್ಲ. ಪ್ರವಾಸೋದ್ಯಮಕ್ಕೆ 
ವಿಮಲ ಅವಕಾಶಗಳ್ಳದ್ದರೂ ಹೆಚ್ಚನ ಅಭವೃದ್ಧಿಯಾಗಿಲ್ಲ. ಆದ ಕಾರಣ ಇವುಗಳ ಬಧ್ದೆ ಸರ್ಕಾರ 
ಗಮನಹರಿಸಿ ಅಭವೃದ್ಧಿಗೆ ಸಂಘಟತ ಪ್ರಯತ್ನ ಮಾಡಬೇಕು ಎಂಬುದನ್ನು ಶೇ ಅಧ್ಯಯನದ 


ಮೂಲಕ ತಿಆಸಲು ಪ್ರಯತ್ನಿಸಲಾಗುವುದು. 


ಈ ಪ್ರವಾಸದಿಂದ ನಮ್ಮ ಪ್ರದೇಶದ ನೆಲ, ಜಲ, ಸಂಸ್ಕೃತಿ ಪರಂಪರೆ ಇವುಗಳ ಬಗ್ಗೆ 


ಸ್ಪಷ್ಟ ತಿಳುವಳಕೆಯುಂಬಾಗಿ ನಮ್ಮಲ್ಲ ಈ ಬಣ್ಣೆ ಜಾಗೃತಿಯನ್ನು ಮೂಡಿಸುತ್ತದೆ. ಹಾಗೆ ಈ 


ಜಲ್ಲೆಯೂ ಕೂಡ ಪವಾಸೋದ್ಯಮದಲ್ಲೂ ಕಡಿಮೆ ಇಲ್ಲ ಎನ್ನುವುದು ಗೊತ್ತಾಗಖೇಕಾಗಿದೆ. 
ಏಕೆಂದರೆ ಈಗ ಜಲ್ಲೆಯಲ್ಲ ಪರಂಪರೆಯುಳ್ಳ ಹಲವು ದೇವಾಲಯಗಳು, ಸ್ಕಾರಕಗಳು. 
ಭವ್ಯವಾದ ಕೋಟಿ ಕೊತ್ತಲುಗಳು ರಮಣೀಯವಾದ ನಿಸರ್ಗ ಸೌಂದರ್ಯವಿದ್ದು. 
ಅತ್ಯಾಕರ್ಷಕ ಜಲಪಾತಗಳು, ಅರಣ್ಯಗಳು ಹೀಗೆ ವಿಸ್ಕಯಗೊಳಸುವ ಮನಸಿಗೆ ಮುದ 
ಹಾಗೂ ತೃಪ್ತಿ ನೀಡುವ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಈ ಜಲ್ಲೆಯು ಹೊಂದಿದೆ. 
ಇವುಗಳ ಸಾಂಸ್ಕೃತಿಕ ಮಹತ್ವ ಮತ್ತು ಪ್ರಸಿದ್ಧಿಯನ್ನು ತಿಆಸುವುದಕ್ಷಾಗಿ ಈ ಸಂಶೋಧನೆಯನ್ನು 
ಕೈಗೊಳ್ಳಲಾಗಿದೆ.” 


ಚಾಮರಾಜನಗರ ಜಲ್ಲೆ ದಕ್ಷಿಣ ಕರ್ನಾಟಕದ ಕಡೆಯ ಗಡಿ ಜಲ್ಲೆ. ಇದು ಬೆಡಗಿನಂಥಾ 
ಸೀಮೆ. ಎತ್ತೆತ್ತ ನೋಡಿದರೂ ಬೆಟ್ಟಗುಡ್ಡಗಳ ಸಾಲು. ಹರಿದ್ದ ಲೇಪಿತ ಭೂಮ್ಮಾಕಾಶ., 
ಮಂಜುಮುಸುಕಿ ಮನೋಹರವಾಗಿ ಕಾಣುವ ಹಿಮಗಿರಿ ಗೋಪಾಲಸ್ವಾಮಿ ಬೆಟ್ಟ. ಹಾಗೆಯೇ 
ಅಳಗಿರಿರಂಗನ ಬೆಟ್ಟ. ಮಲೆಮಹದೇಶ್ವರ ಬೆಟ್ಟದ 5° ಪೂರ್ವ ಬೆಟ್ಟ ಸಾಲುಗಳು ಅದರ ಮಧ್ಯದಲ್ಲ 
ಅನೇಕ ಸಣ್ಣಪುಟ್ಟ ಬೆಟ್ಟಗಳವೆ. ಇವೆಲ್ಲವು ಪ್ರವಾಸೋದ್ಯಮಕ್ಕೆ ಪೂರಕವಾದ ನೆಲೆಗಳಾಗಿವೆ. 
ಗಿರಿಶಿಖರ ಶ್ರೇಣಿಗಳು ಮುಗಿಲು ಮುಟ್ಟುವ ತವಕದಿಂದ ಬಾನೆತ್ತರಕ್ಷೆ ಬೆಳೆದು ನಿಂತ 
ರುದ್ರರಮಣೀಯ ನೆಲೆಗಳವೆ. ಬಂಡೆ ಬಂಡೆಗಳಗೆಲ್ಲ ಕರಡಿಗಳು ಜೋತು ಜದ್ದಿವೆಯೋನೋ 
ಎಂಬಂತೆ ಕಾಣುವ ಜೇನುಗೂಡುಗಳು ಕಾಣಬರುತ್ತದೆ. ಅಲ್ಲಲ್ಲ ಗಿರಿಯುಂದಿಆದು ರಭಸವಾಗಿ 
ಹರಿದು ಹಾಲು ಹೊಳೆಗಳಂತೆ ಅಪ್ಯಾಯಮಾನವಾದ ನದಿಗಳವೆ. ಮಳೆಗಾಲದಲ್ಲ ಎತ್ತರದಿಂದ 
ಧುಮುಕುವ ಅಜ್ಚಗಳ ತುಂತುರುಗಳಂದ ವನದೇವಿ ಬಡಿಸುವ ಕಣ್ಣರಳಸುವ ಕಾಮನ 
ಜಲ್ಲುಗಳು. ಬಣ್ಣಬಣ್ಣದಿಂದ ಅಆಕೃತಿಗೊಂಡಿರುವುದು ಕೊಳ್ಳೇಗಾಲ ಪ್ರದೇಶದ ಬೆಟ್ಟದ 
ಸಾಲುಗಕಲ್ಲ ಕಾಣಬರುತ್ತದೆ. ಕಾಡುಮೇಡಿನಲ್ಲ ಹಾಡುವ ಕೋಗಿಲೆಗಳು, ಮಾತಾಡುವ 
ಗಿಆಗಳು. ನರ್ತಿಸುವ ನವಿಲುಗಳು. ದಬಟ್ದಾರಣ್ಯದ ನಡುವೆ ಓಡಾಡುವ ಮೊಲ, ಜಂಕೆ, 
ನವಿಲುಗಳು. ಕಡವೆ ಕಾಟಗಳು, ಹುಲ. ಚಿರತೆ, ಆನೆ, ಹಂದಿ. ಮಂಗ ಮೊದಲಾದ ಮೃಗ 
ಸಂಕುಲಗಳು ಈ ಎಲ್ಲವೂ ಚಾಮರಾಜನಗರ ಜಲ್ಲೆಯ ಬಹುತೇಕ ಅರಣ್ಯಗಳಲ್ಲ 
ಕಾಣಬರುತ್ತದೆ. ಅಲ್ಲದೆ ಪ್ರಕೃತಿ ಸಂಪತ್ತು, ಇತ್ತ ದಕ್ಷಿಣ ಈಶಾನ್ಯ ಪೂರ್ವದಿಕ್ಕಿಗೆ ನೋಡಿದರೆ 
ಹಚ್ಚಹಸುರಿನ ಮರಗಿಡಗಳು. ಕುರುಚಲು ಕಾಡುಮೇಡುಗಳು ಅಲ್ಲಲ್ಲ ಹಸಿರು ಕೊಡೆಗಳಂತೆ 
ಅರಳನಿಂತಿರುವ ಹೆಮ್ಮರಗಳು. ಬಅದಿರುಗಳು. ಇಂಪಾಗಿ, ಸೊಂಪಾಗಿ, ತಂಪಾಗಿ, ಕಂಪಾಗಿ 
ಭೂಸಂಪತ್ತು, ವನಸಂಪತ್ತು, ಜನಸಂಪತ್ತು, ಜಲಸಂಪತ್ತು, ಸಾಹಿತ್ಯ ಸಂಪತ್ತು, ಸಾಂಸ್ಕೃತಿಕ 
ಸಂಪತ್ಗುಗಳಂದ ಕಂಗೊಳಸುತ್ತಿರುವ ಚಾಮರಾಜನಗರ ಜಲ್ಲೆಯನ್ನು ಅನೇಕ 
ಶತಮಾನಗಳಂದ ಆಯಾ ರಾಜವಂಶಜರು ರಾಜಕೀಯವಾಗಿ ಆಡಳತ ನಡೆಸಿರುತ್ತಾರೆ." 


3 


ಮೊದಲಗೆ ಚಾಮರಾಜನಗರ ಮೈಸೂರು ಜಲ್ಲೆಗೆ ಸೇರಿದ ಒಂದು ತಾಲ್ಲೂಕು ಕೇಂದ್ರವಾಗಿತ್ತು. 
ಅದೇ ರೀತಿ ಗುಂಡ್ಲುಪೇಟಿ, ಯಳಂದೂರು. ಕೊಳ್ಳೇಗಾಲ ತಾಲ್ಲೂಕುಗಳ ಸಹ ತಾಲ್ಲೂಕು 
ಕೇಂದ್ರಗಳಾಗಿ ಮೈಸೂರು ಜಲ್ಲೆಗೆ ಸೇರಿದ್ದವು.” 


ಭೌಗೋಳಕವಾಗಿ ಬೆಟ್ಟಗುಡ್ಡಗಳಂದಲೂ. ದಲಟ್ದಾರಣ್ಯಗಳಂದಲೂ ಆವರಿಸಿದ 
ಚಾಮರಾಜನಗರ ಜಲ್ಲೆಯೂ ಪೌರಾಣಿಕವಾಗಿಯೂ ಪ್ರಸಿದ್ಧವಾಗಿದೆ. ಅನೇಕ ಐತಿಹ್ಯ ಹಾಗೂ 
ಪುರಾಣ ಕಥೆಗಳು ಶೇ ಸುತ್ತಿನಲ್ಲ ಇಂದಿಗೂ ಜೀವಂತವಾಗಿದೆ. ಪೌರಾಣಿಕ 
ಹಿನ್ನೆಲೆಬುರುವಂತೆಯೇ ಐತಿಹಾಸಿಕ ಹಿರಿಮೆಯೂ ಚಾಮರಾಜನಗರ ಜಲ್ಲೆಯ ಪ್ರದೇಶಕ್ಕೆ ಇದೆ. 
ಈ ಚಾಮರಾಜನಗರ ಜಲ್ಲೆಯ ಪ್ರಾಂತ್ಯವನ್ನು ಮೊದಲಗೆ ಆಡಳತ ನಡೆಸಿದವರು ಗಂಗರು, 
ಕಲ್ಯಾಣದ ಚಾಲುಕ್ಯರು. ಚೋಳರು, ಹೊಯ್ದಳರು. ವಿಜಯನಗರದ ಅರಸರು. ಉಮ್ಯತ್ತೂರು 
ಪಾಳೇಯಗಾರರು, ನಂದ್ಯಾಲರು, ಕಳಲೆ ಅರಸರು, ಮೈಸೂರು ಒಡೆಯರ್‌ ಹಾಗೂ 
ಇನ್ನಿತರರು ರಾಜಕೀಯವಾಗಿ ಆಡಳತ ನಡೆಸಿರುತ್ತಾರೆ. ಅವರ ಕಾಲದಲ್ಲ ನಿರ್ಮಿತವಾದ 


ದೇವಾಲಯಗಳಕಲ್ಪ ಕೆಲವೊಂದು ನೆಲೆಗಳ ದೇವಾಲಯಗಳು ಪ್ರವಾಸಿ ತಾಣಗಳಾಗಿವೆ." 


ಈ ಜಲ್ಲೆಯು ನಿಜಕ್ಸೂ ಪ್ರವಾಸಿಗರ ಪ್ಟರ್ಣ ಪ್ರವಾಸೋದ್ಯಮಕ್ಕೆ ಇಲ್ಲ ವಿಪುಲವಾದ 
ಅವಕಾಶಗಳವೆ. ಇದು ಸೌಹಾದ್ದಯುತವಾದ ಜಲ್ಲೆಯಾಗಿದೆ. ಶಂ ಜಲ್ಲೆಯ 
ಐತಿಹಾಸಿಕತೆಯನ್ನು ತಿಆಯಲು ಶಾಸನಗಳು ಬಹುಮುಖ್ಯ ಆಧಾರಗಳಾಗಿ ದೊರಕಿವೆ. 
ಅವುಗಳ ಆಧಾರದ ಮೇಲೆ ಅಲ್ಲನ ಐತಿಹಾಸಿಕ ಹಿನ್ನೆಲೆ. ಭೌಗೋಳಆಕ ಲಕ್ಷಣ, ರಾಜಕೀಯ 
ಇತಿಹಾಸ ಮತ್ತು ಧಾರ್ಮಿಕತೆಯ ಬಗ್ಗೆ ಬೆಳಕನ್ನು ಚೆಲ್ಲುತ್ತವೆ. ಶಂ ಜಲ್ಲೆಯಲ್ಲ ಕಂಡು ಬರುವ 
ಪ್ರಮುಖ ದೇವಾಲಯಗಳೆಂದರೆ ಚಾಮರಾಜೇಶ್ವರ ದೇವಾಲಯ. ಮಲೆಯೂರಿನ ಜೈನ 
ಕನಕಗಿರಿ, ಹರದನಹಳ್ಳಯ ದಿವ್ಯಅ೦ಗೇಶ್ವರ, ಉಮ್ಮತ್ತೂರಿನ ಶ್ರೀ ರಂಗನಾಥ ದೇವಾಲಯಗಳ 
ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆಯನ್ನು ತಿಳಯಬಹುದು.' 


ಕ್ರಿಶ ಪೂರ್ವದಿಂದಲೂ ಆದಿಮಾನವನ ನೆಲೆಯಾಗಿ, ಶಿಲಾ ಸಮಾಧಿಗಳು ಮತ್ತು 
ಬುಡುಕಟ್ಟು ಸೋಆಅಗ ಜನಾಂಗದವರು ಜಳಗಿರಿರಂಗನ ಬೆಟ್ಟದ ಪೋಡುಗಳಲ್ಲ 
ವಾಸಿಸುವುದನ್ನು ಕಾಣಬಹುದಾಗಿದೆ. ಶಠ ಭಾಗದ ಜೀವನದಿಗಳಾದ ಸುವರ್ಣಾವತಿ, ಚಿಕ್ಕಹೊಳೆ, 
ಕಬನಿ ಮತ್ತು ಗುಂಡ್ಲು ನದಿಗಳು. ಈ ಜಲ್ಲೆಯ ಹರಿಯುವ ಕಾವೇರಿ ನದಿಯ 
ಉಪನದಿಗಳಾಗಿವೆ. ಕೆ.ಗುಡಿ, ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ. ಜಳಗಿರಿರಂಗನ ಬೆಟ್ಟ 


ವನ್ಯಜೀವಿಧಾಮ, ಹಜೋಡಿಗೆರೆ. ಭರಚುಕ್ಕಿ. ಹೊಗೇನೆಕಲ್‌ ಜಲಪಾತ, ಮತ್ತು ಗುಂಡಾಲ್‌ 
ಜಲಾಶಯಗಳು ಈ ಜಲ್ಲೆಯ ನೈಸರ್ಗಿಕ ಸೌಂದರ್ಯವನ್ನು ಸವಿಯುವ ಪ್ರದೇಶಗಳಾಗಿವೆ.” 


ಗಂಗರು, ಹೊಯ್ದಕರು, ವಿಜಯನಗರ ಅರಸರು ಮತ್ತು ಮೈಸೂರು ಅರಸರ ಕಲಾ 
ವೈಭವವನ್ನು ಚಾಮರಾಜನಗರದ ಬಳ ಇರುವ ನರಸಮಂಗಲ, ಹರದನಹಳ್ಟಯ ಪಿಲಾಶಾಸನ 
ಗುಂಡ್ಲ್ಗುಪೇಟಿ ತಾಲ್ಲೂಕಿನಲ್ಲ ಕಂಡು ಬರುವ ವರಹ ವಾಸುಮಂದಿರ, ಹುಲುಗನ ಮೊರಡಿ, 
ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ. ಯಳಕಂದೂರಿನ ಬಳೆಮಂಟಪ, ಜಳಗಿರಿರಂಗನ ಬೆಟ್ಟ. 
ಕೊಳ್ಳೇಗಾಲ ತಾಲ್ಲೂಕಿನಲ್ಲ ಕಂಡು ಬರುವ ಮಹದೇಶ್ವರ ಬೆಟ್ಟ. ಮಧ್ಯರಂಗ ಇಲ್ಪ್ಲನ ಪ್ರಮುಖ 
ಐತಿಹಾಸಿಕ ಕುರುಹುಗಳಾಗಿವೆ. 


12. ಭೌಗೋಳಕ ಹಿನ್ನೆಲೆ 


ಕರ್ನಾಟಕದ ದಕ್ಷಿಣ ತುತ್ತತುದಿಯಲ್ಲರುವ ಚಾಮರಾಜನಗರ ಜಲ್ಲೆಯು ಸಮುದ್ರ 
ಮಟ್ಟದಿಂದ 5೦೨1 ಅಡಿ ಎತ್ತರದಲ್ಲದೆ. ಎತ್ತ ನೋಡಿದರೂ ಬೆಟ್ಟಗುಡ್ಡಗಳ೦ದ ಆವೃತವಾಗಿರುವ 
ದಟ್ಟವಾದ ಅರಣ್ಯ ಪ್ರದೇಶವನ್ನು ಕಾಣುತ್ತೇವೆ. ಚಾಮರಾಜನಗರವು ಮೈಸೂರು ಜಲ್ಲೆಯ 
ತಾಲ್ಲೂಕುಗಳ ಪೈಕಿ ಒಂದಾಗಿತ್ತು. 19೨7 ಆಗಸ್ಟ್‌ 15 ರ ನಂತರ ಜಲ್ಲಾ ಕೇಂದ್ರವಾಗಿ 
ಕರ್ನಾಟಕ ರಾಜ್ಯದ 22ನೇ ಜಲ್ಲೆಯಾಗಿ ಸೇರ್ಪಡೆಯಾಗಿದೆ. ಚಾಮರಾಜನಗರ, 
ಯಳಂದೂರು, ಕೊಳ್ಳೇಗಾಲ ಮತ್ತು ಗುಂಡ್ಲುಪೇಟೆ ಎಂಬ 4 ತಾಲ್ಲೂಕುಗಳನ್ನು ಹೊಂದಿದೆ.” 
ಈ ಜಲ್ಲೆ 1.35” ಉತ್ತರ ಅಕ್ಷಾಂಶದಿಂದ 12.30” ಉತ್ತರ ಅಕ್ಷಾಂಶದವರೆಗೂ. 72.೦4 
ಪೂರ್ವ ರೇಖಾಂಶದಿಂದ 77.46” ಪೂರ್ವ ರೇಖಾಂಶದ ನಡುವೆ 5೮1೦1 ಚ.ಕಿ.ಮೀ 
ವಿಸ್ತೀರ್ಣವನ್ನು ಹೊಂದಿದ್ದು, ಚಾಮರಾಜನಗರ ಜಲ್ಲೆಯ ಉತ್ತರ ಭಾಗದಲ್ಲ ಮೈಸೂರು. 
ಮಂಡ್ಯ, ರಾಮನಗರ ಜಲ್ಲೆಗಕನ್ನು ಮತ್ತು ದಕ್ಷಿಣದಲ್ಲ ತಮಿಳುನಾಡಿನ ನೀಲಗಿರಿ ಮತ್ತು 
ಕೊಯಮತ್ತೂರು ಹಾಗೂ ಕೇರಳದ ಕಣ್ಣಾನೂರನ್ನು ನೆರೆಯನ್ನಾಗಿ ಹೊಂದಿದೆ.” 


ಚಾಮರಾಜನಗರ ಜಲ್ಲೆಯ ಬಹುತೇಕ ಭಾಗದಲ್ಲ ಆಡಳತ ಘಟಕಗಳು ಕಂಡು 
ಬರುತ್ತವೆ. ಇವುಗಳನ್ನು ನೀಮೆ, ನಾಡು. ಏಳತ, ರಾಜ್ಯ ಮೊದಲಾದ ಹೆಸರುಗಳಂದ 
ಕರೆಯಲಾಗಿದೆ. ಅವುಗಳಲ್ಲ ಕೆಲವು ತೆರಕಣಾಂಜ ರಾಜ್ಯ ಮಾರನಾಡು. ಕಾರನಾಡು. 
ಉಡುವಂಕನಾಡು, ಕೈೈಂಯರ ವಾಡು, ಪಕಳಆ ನಾಡು, ಹಿರಿಯ ನಾಡು ಅಥವಾ ಪೆರಿಯನಾಡು, 
ಅಣ್ಷಿನಾಡು. ಎಣ್ಣೇನಾಡು. ಗಂಗೈಕೊಂಡ, ಚೋಳವಳನಾಡು. ಹೊಸನಾಡು. ಉಮ್ಮತ್ತೂರು 
ನಾಡು. ತಾಯೂರು ನಾಡು ಎಡೆನಾಡಿಪ್ರತು. ಪುನ್ನಾಡು, ಆರುಸಾವಿರ ಹದಿನಾಡು. 


ತೊರೆನಾಡು, ವೆಳ್ಳಪ್ರನಾಡು. ಮುಡಿಗೊಂ೦ಡ, ಚೋಳಮಂಡಲ, ಕೇರಕಾಂತರ ಏಳುನಾಡು., 
ಮಂಗಲನಾಡು, ಆರು ಸಾವಿರ ಸೀಮೆ, ಮೂಗೂರು ಸೀಮೆ, ಹೊಂಗನೂರು ಸ್ಥಳ, ಹರದನಹಳ್ಳಿ 
ಸ್ಥಳ ಹೀಗೆ ಅನೇಕ ಹೆಸರುಗಳ೦ದ ಪ್ರಾಂತ್ಯಗಳನ್ನು ಕರೆಯಲಾಗಿದೆ. ಇವೆಲ್ಲವು ಪ್ರಾಚೀನ 
ಕಾಲಕ್ಕೆ ಸೇರಿದ ನೆಲೆಗಳಾಗಿವೆ. 


ಕ್ರಿ.ಶ 1818 ರವರೆವಿಗೂ ಈ ಊರಿನ ಹೆಸರು ಅರಿಕುಠಶಾರ ಎಂದೇ ಇದ್ದಿತ್ತು. ಮೂರನೇ 
ಕೃಷ್ಣರಾಜ ಜಒಡೆಯರವರ ತಂದೆಯವರಾದ ಚಾಮರಾಜ ಒಡೆಯರ್‌ರವರು ಇಲ್ಲ ಜನಿಸಿದ್ದರಿಂದ 
ಅವರ ನೆನಪಿಗಾಗಿ ಇದನ್ನು ಚಾಮರಾಜನಗರವೆಂದು ನಾಮಕರಣ  ಮಾಡಲಾಲುತು. 
ಕೌಹಕಗಾಲವ-ಕೊಳ್ಳೇಗಾಲವೆಂದು. ಬಾಲೇಂದುಪುರ, ಎಳವಂದೂರು - ಯಳಂದೂರು 
ಎಂದು. ಕುಡುಗುನಾಡು, ಪ್ರಸನ್ನವಿಜಯಪುರ, ದೇವನಗರಿ, ಗುಂಡ್ಲಲ್‌ನದಿ-ಗುಂಡ್ಲುಪೇಟಿ 
ಎಂದು ನಾಮಕರಣ ಮಾಡಲಾಲಯುತು". 1874 ರಿಂದಲೂ ತಾಲ್ಲೂಕು ಕೇಂದ್ರವಾಗಿದ್ದ 
ಚಾಮರಾಜನಗರ 19೨7 ರಲ್ಲ ನೂತನ ಜಲ್ಲಾ ಕೇಂದ್ರವಾಗಿ ರೂಪುಗೂಂಡಿದೆ. 2೦1ರ 
ಜನಗಣತಿಯ ಪ್ರಕಾರ 10.2೦.79೨1 ರಷ್ಟು ಜನಸಂಖ್ಯೆಯನ್ನು ಹೊಂದಿದ್ದು. ಪ್ರತಿ ಚ.ಕಿ.ಮೀ 
ಪ್ರದೇಶದಲ್ಲ 181 ಜನರು ವಾಸಿಸುತ್ತಿದ್ದಾರೆ. 6143 ರಷ್ಟು ಸಾಕ್ಷರತೆ ಪ್ರಮಾಣವಿದ್ದು. 
ಅಂಗಾನುಪಾತ 10೦೦ ರಕ್ಕೆ ೨೨3 ರಷ್ಟಿದೆ. ಪ್ರಸ್ತುತ ಠೀ ಜಲ್ಲೆಯನ್ನು 4 ತಾಲ್ಲೂಕುಗಳಾಗಿ 
ವಿಂಗಡಿಸಲಾಗಿದೆ. 16 ಹೋಬಳ ಮತ್ತು 12೭೦ ಗ್ರಾಮ ಪಂಚಾಲುತಿಗಳು ಹಾಗೂ 513 


ಗ್ರಾಮಗಳು ಈ ಜಲ್ಲೆಯ ವ್ಯಾಪ್ತಿಯಲ್ಲ ಕಂಡು ಬರುತ್ತವೆ.” 


ಪ್ರಾಚೀನ ಕಾಲದಿಂದಲೂ ಹಿಂದೂ, ಮುಸ್ಲಿಂ. ಕ್ರೈಸ್ತ. ಜೈನ, ಮತ್ತು ಬೌದ್ಧ ಧರ್ಮಗಳಗೆ 
ಇಲ್ಲ ಆಶ್ರಯ ದೊರೆತಿದ್ದು ಸೌಹಾರ್ದಯುತವಾಗಿ ತಮ್ಮ ಸ್ಥಾನವನ್ನು ಉಳಸಿಕೊಂಡಿದೆ. ಇಲ್ಲನ 
ಜನರು ಸಾಮರಸ್ಯದ ಬದುಕಿಗೆ ಹೆಸರಾದವರಾಗಿದ್ದಾರೆ. ಬಹುಸಂಖ್ಯಾತರ ಮಾತೃಭಾಷೆ ಕನ್ನಡ. 
ಆದರೆ ಉರ್ದು. ಹಿಂದಿ. ತೆಲುಗು, ತಮಿಳು. ಮಲೆಯಾಳಂ ಮೊದಲಾದ ಭಾಷೆಗಳ 
ಪ್ರಭಾವದಿಂದ ಚಾಮರಾಜನಗರ ಕನ್ನಡದಲ್ಲ ವ್ಯತ್ಯಾಸಗಳು ಉಂಬಾಗಿವೆ. ಅಲ್ಪ್ಲನ ಜನರ 
ಜೀವನದಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ." 


ಸಾಕ್ಷರತೆ ಮತು ಶೈಕ್ಷಣಿಕ ಕೇಂದ್ರಗಳು: ಚಾಮರಾಜನಗರ ಜಲ್ಲೆಯ ಸಾಕ್ಷರತೆಯ 
ಪಮಾಣ ಶೇ 61.43ರಪ್ಪಿದೆ. ಚಾಮರಾಜನಗರ ಜಲ್ಲೆಯು ಇತ್ತೀಚಿನ ದಿನಗಳಲ್ಲ ಶೈಕ್ಷಣಿಕವಾಗಿ 
ಅಭಿವೃದ್ಧಿಯ ಪಥದಲ್ಪ ಸಾಗುತ್ತಿದೆ. ಪ್ರಸ್ತುತ ಜಲ್ಲೆಯಲ್ಲ 1421 ಅಂಗನವಾಡಿ ಕೇಂದ್ರಗಳವೆ. 
87೦ ಪ್ರಾಥಮಿಕ ಶಾಲೆಗಳು, 145 ಪೌೌಢಶಾಲೆಗಳು, 46 ಪದವಿಪೂರ್ವ ಕಾಲೇಜುಗಳು, ೨ 


ಪದವಿ ಕಾಲೇಜುಗಳು. 1 ಪಾಲಟೆಕ್ಸಿಕ್‌ ಕಾಲೇಜು, 5 ನರ್ಸಿಂಗ್‌ ಶಾಲೆಗಳು, ೭2 ಮೊರಾರ್ಜ 


6 


ವಸತಿ ಶಾಲೆಗಳು, ಜವಾಹರ ನವೋದಯ ವಿದ್ಯಾಲಯ, ಕೇಂದ್ರೀಯ ವಿದ್ಯಾಲಯ 
ಶಾಲೆಗಳು, ಆದರ್ಶ ಶಾಲೆಗಳು. ಬ.ಎಡ್‌ ಕಾಲೇಜುಗಳು. 10೦ ಡಿ.ಎಡ್‌. ಕಾಲೇಜುಗಳು ಕಂಡು 
ಬರುತ್ತದೆ.” 


ಚಾಮರಾಜನಗರ ಜಲ್ಲೆಯಲ್ಲ ವೈದ್ಯಕೀಯ ಕಾಲೇಜುನ್ನು 2೦16 ರಲ್ಲ 
ಪ್ರಾರಂಭಸಲಾಗಿದೆ. 2೨೦೦5 ರಲ್ಪ ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಂಜನಿಯರಿಂಗ್‌ ಕಾಲೇಜನ್ನು 
ಚಾಮರಾಜನಗರದಲ್ಲ ಪ್ರಾರಂಭಸಿದೆ. ಅಂದಿನ ಮುಖ್ಯಮಂತ್ರಿ ಹೆಚ್‌.ಡಿ.ಕುಮಾರ 
ಸ್ಹಾಮಿಯವರು ಇದನ್ನು ವಿದ್ಯುಕ್ತವಾಗಿ ಪ್ರಾರಂಭಸಿದರು. ಮೈಸೂರು ವಿಶ್ವವಿದ್ಯಾನಿಲಯವು 
"ಡಾ.ಚ.ಆರ್‌.ಅ೦ಬೇಡ್ಡರ್‌”ಸ್ನಾತಕೋತ್ತರ ಕೇಂದ್ರವನ್ನು ಚಾಮರಾಜನಗರದಲ್ಲ ಸ್ಥಾಪಿಸಲಾಗಿದೆ. 
ಚಾಮರಾಜನಗರ ಜಲ್ಲೆಯ ಶೈಕ್ಷಣಿಕ ಬೆಳವಣಿಗೆಗೆ ಸರ್ಕಾರಿ ಸಂಸ್ಥೆಗಳ ಜೊತೆ ಜೊತೆಯಲ್ಲ 
ಖಾಸಗಿ ಸಂಸ್ಥೆಗಳು ಮಹತ್ವದ ಪಾತ್ರವಹಿಸಿದೆ. ಪ್ರಾಥಮಿಕ ಹಂತದಿಂದ ಹಿಡಿದು ಪದವಿವರೆಗೆ 
ಉತ್ತಮ ಶಿಕ್ಷಣ ನೀಡುತ್ತದೆ. ಉದಾ: ಇಲ್ಲ ಜೆ.ಎಸ್‌.ಎಸ್‌. ಮಹಾವಿದ್ಯಾಪೀಠ ತನ್ನದೇ ಆದ 
ಶೈಕ್ಷಣಿಕ ಕೇಂದ್ರಗಳನ್ನು ಚಾಮರಾಜನಗರ ಜಲ್ಲೆಯ ಬಹುತೇಕ ಭಾಗದಲ್ಲ ಸ್ಥಾಪಿಸಿವೆ. ಇದರ 
ಜೊತೆಗೆ ಕ್ರೈಸ್ತ ಮಿಷನರಿಗಳು ಅಲ್ಲದೆ ಇನ್ನಿತರ ಶಿಕ್ಷಣ ಸಂಸ್ಥೆಗಳು ಸಹ ಶೈಕ್ಷಣಿಕ ಸಂಸ್ಥೆಗಳನ್ನು 
ತೆರೆದು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡುತ್ತವೆ.” 


ಭೂ ಮೇಲ್ಮೈ ಲಕ್ಷಣ: ಚಾಮರಾಜನಗರ ಜಲ್ಲೆಯ ಭೂಮೇಲ್ಮೈ ಲಕ್ಷಣವನ್ನು ಗಮನಿಸಿದರೆ 
ಪೂರ್ಮದಿಕ್ಕಗೆ ಪೂರ್ವಫಟ್ಟಗಳ೦ದಲೂ. ಪಶ್ಲಿಮದಿಕ್ಕಗೆ ಪಶ್ಲಿಮಘಟ್ಟಗಳ೦ದಲೂ 
ಸುತ್ತುವರಿಯಲ್ಪಲ್ಪದೆ. ಈ ಎರಡು ಕಡೆಯ ಘಟ್ಟಗಳು ಸಂಧಿಸುವ ಸ್ಥಳ ಯಾವುದೆಂದರೆ 
ನೀಲಗಿರಿ ಪರ್ವತಗಳು ಎಂದರೆ ತಪ್ಪಾಗಲಾರದು. ಚಾಮರಾಜನಗರ ಜಲ್ಲೆಯು ಸಮತಲ್ದಾದ 
ಹಾಗೂ ಏರುತಗ್ಗಿನಿಂದ ಕೂಡಿದ್ದು. ಅರಣ್ಯ ಬೆಟ್ಟಗುಡ್ಡಗಳ ಶ್ರೇಣಿಯನ್ನು ಒಳಗೊಂಡಿದೆ. 
ಮೈದಾನ ಪ್ರದೇಶಗಳು ಜನವಸತಿ ಹಾಗೂ ವ್ಯವಸಾಯಕ್ಕೆ ಬೇಕಾದ ಪ್ರದೇಶವನ್ನು 
ಒಳಗೊಂಡಿದೆ. 


ವಾಯುಗುಣ: ಚಾಮರಾಜನಗರ ಜಲ್ಲೆಯ ವಾಯುಗುಣ ಉಷ್ಣವಲಯದ ಮಾನ್ಸೂನ್‌ 


ಮಾದರಿಯ ವಾಯುಗುಣವನ್ನು ಹೊಂದಿರುತ್ತದೆ. ಇದು ಹೊಂದಿರುವ ಹವಾಮಾನದ ಆಧಾರದ 
ಮೇಲೆ ಈ ಭಾಗದ ವಾಯುಗುಣವನ್ನು ನಾಲ್ಲು ಖಯತುಗಳನ್ನಾಗಿ ಮಾಡಬಹುದಾಗಿದೆ. 


1 ಬೇಸಿಗೆ ಕಾಲ (ಮಾರ್ಚ್‌ - ಮೇ) 
೨) ನೈರುತ್ಯ ಮಾನ್ಸೂನ್‌ ಕಾಲ (ಮೇ-ಸೆಫ್ಲೆಂಬರ್‌) 


7 


3) ಈಶಾನ್ಯ ಮಾನ್ಸೂನ್‌ ಮಾರುತಗಳ ಕಾಲ (ಅಕ್ಟೋಬರ್‌-ನವೆಂಬರ್‌) 


4) ಚಆಗಾಲ (ಡಿಸೆಂಬರ್‌-ಫೆಬವರಿ) 


ಬೇಸಿಗೆ ಕಾಲ: ಇದು ಮಾರ್ಚ್‌ ತಿಂಗಳನಿಂದ ಪ್ರಾರಂಭವಾಗಿ ಮೇ ತಿಂಗಳ ಅಂತ್ಯಕ್ಕೆ 


ಕೊನೆಯಾಗುತ್ತದೆ. ಈ ಸಮಯದಲ ಹವಾಮಾನ ಇಲಾಖೆಯ ಪ್ರಕಾರ ಮಾರ್ಚ್‌ ತಿಂಗಳ 
ನಂತರ ಉಷ್ಣಾಂಶವು ಗಣನೀಯವಾಗಿ ಅಧಿಕವಾಗುತ್ತದೆ. ಏಪ್ರಿಲ್‌ ತಿಂಗಳಲ್ಲ ತುಂಬಾ ಹೆಚ್ಚಾಗಿ 
ತಾಪಮಾನ ಇರುತ್ತದೆ. ಆದಕಾರಣ ಏಪ್ರಿಲ್‌ ತಿಂಗಳಲ್ಲ ಚಾಮರಾಜನಗರ ಜಲ್ಲೆಯಲ್ಲ ಅತಿ 
ಹೆಚ್ಚನ ಉಷ್ಣಾಂಶವಿರುತ್ತದೆ. ಬೇಸಿಗೆ ಕಾಲದಲ್ಲ ಕನಿಷ್ಠ 33” ಸೆಂ. ದ್ರೇಡ್‌ನಿಂದ 37” ಸೆಂ. 


ರ್ರೇಡ್‌ ಉಷ್ಣಾಂಶವಿರುತ್ತದೆ. ಆದರೆ 2೦16ರ ಕಾಲಕ್ಷೆ ಉಷ್ಣಾಂಶ 39” ರಿಂದ 4೦" ರಷ್ಟಿದೆ. 


ನೈರುತ್ಯ ಮಾನೂನ್‌ ಮಾರುತಗಳ ಕಾಲ: ಚಾಮರಾಜನಗರ ಜಲ್ಲೆಯ ಪ್ರಮುಖ 


ಮಳೆಗಾಲದ ಯತುವಾಗಿದೆ. ಇದು ಮೇ ತಿಂಗಳನಿಂದ ಪ್ರಾರಂಭವಾಗಿ ಸೆಫ್ಲೆಂಬರ್‌ 
ತಿಂಗಳವರೆಗೆ ಕಾಣಬರುತ್ತದೆ. ಏಪ್ರಿಲ್‌ ಕೊನೆಯ ಸಮಯಕ್ಕೆ ದಕ್ಷಿಣ ಪ್ರಸ್ನಭೂಮಿಯು ಅತ್ಯ೦ತ 
ಹೆಚ್ಚು ತಾಪಮಾನವಾಗಿ ಕಡಿಮೆ ಒತ್ತಡ ಪ್ರದೇಶವಾಗಿ ಕಾಣಿಸಿಕೊಳ್ಳುತ್ತದೆ. ಅದೇ ಸಮಯಕ್ಕೆ 
ಪೂರ್ವಭಾಗದಲ್ಲರುವ ಅರಜ್ಞೀ ಸಮುದವು ಅಧಿಕ ಒತ್ತಡದ ಪ್ರದೇಶವಾಗಿ ಬದಲಾವಣೆಯನ್ನು 
ಹೊಂದುತ್ತದೆ. ಇದರ ಪರಿಣಾಮವಾಗಿ ಮಾರುತವು ಅರಬ್ಬೀ ಸಮುದದ ಕಡೆಯುಂದ ಪಶ್ಚಿಮ 
ಘಟ್ಟಗಳ ಮಾರ್ಗವಾಗಿ ಜಸಲು ಪ್ರಾರಂಭವಾಗುತ್ತದೆ. ತೇವಾಂಶ ಭರಿತವಾದ ನೈರುತ್ಯ 
ಮಾನ್ಸೂನ್‌ ಮಾರುತವು ಪಕ್ಲಿಮ ಘಟ್ಟಗಳಂದ ತಡೆಯಲ್ಲಟ್ಟು ಪಶ್ಚಿಮ ಘಟ್ಟಗಳ 
ಗಾಆಗಭಿಮುಖವಾದ ಪಶ್ಚಿಮ ಭಾಗವು ಅಧಿಕ ಮಳೆಯನ್ನು ಪಡೆದರೆ, ವಿರುದ್ಧ ಭಾಗವಾದ 
ಪೂರ್ವಭಾಗವು ಮಳೆಯ ನೆರಳನ ಪ್ರದೇಶವಾಗಿದ್ದು, ಸಾಧಾರಣ ಪ್ರಮಾಣದ ಮಳೆಯನ್ನು 
ಪಡೆಯುತ್ತದೆ. 


ಚಾಮರಾಜನಗರ ಜಲ್ಲೆಯು ಈ ರೀತಿಯ ಮಳೆಯ ನೆರಳನ ಪ್ರಾಂತ್ಯದಲ್ಲಿ 
ಇರುವುದರಿಂದ ಅನಾವೃಷ್ಟಿ ಸರ್ವೇಸಾಮಾನ್ಯವಾಗಿ ಕಂಡು ಬರುತ್ತದೆ. ಈ ಎಲ್ಲಾ 
ಬೆಳವಣಿಗೆಯಿಂದ ಠೀ ಭಾಗದ ರೈತಾಪಿ ವರ್ಗದವರು ಮಳೆಯನ್ನೇ ನಂಬಕೊಂಡು ಸಂಕಷ್ಟಕ್ಕೆ 
ಗುರಿಯಾಗುತ್ತಾರೆ. ಈ ಭಾಗದ ತಿಂಗಳ ಸರಾಸರಿ ಮಳೆಯ ಪ್ರಮಾಣವನ್ನು ಗಮನಿಸಿದಾಗ 
ಚಾಮರಾಜನಗರ ಜಲ್ಲೆಯ ಪ್ರದೇಶದಲ್ಲ ಮೇ ತಿಂಗಳನಿಂದ ಜುಲೈೆ ತಿಂಗಳ ಕಾಲಮಾನದಲ್ಲ 


ಸ್ವಲ್ಲ ಹೆಚ್ಚು ಪಮಾಣದಲ್ಲ ಮಳೆಯನ್ನು ಕಾಣಬಹುದಾಗಿದೆ. 


ಲ ಬ 


ಈಶಾನ್ಯ ಮಾನ್ತೂನ್‌ ಮಾರುತಗಳ ಕಾಲ: ಇದನ್ನು ಹಿಂಗಾರು ಮಳೆಯಗಾಲವೆಂದು 


ಕರೆಯುವ ವಾಡಿಕೆ ಇದೆ. ಈ ಕಾಲ ಅಕ್ಟೋಬರ್‌ ನವೆಂಬರ್‌ ತಿಂಗಳುಗಳಲ್ಪ್ಲ ಕಂಡು ಬರುತ್ತದೆ. 
ಈ ಮಳೆಗಾಲ ಕಡಿಮೆ ಕಾಲಕ್ಕೆ ಬರುವುದಾದರೂ ನೈರುತ್ಯ ಮಾರುತದ ಕಾಲಕ್ಕೆ ಹೋಲಕೆ 
ಮಾಡಿದಾಗ ಅತಿ ಹೆಚ್ಚು ಮಳೆ ಜೀಕುವ ತಾಪಮಾನವಾಗಿರುತ್ತದೆ. ಈ ಕಾಲಕ್ಷೆ ಆವರ್ತ 
ಮಾರುತಗಳ ಪ್ರಭಾವ ಚಾಮರಾಜನಗರ ಜಲ್ಲೆಯ ಮೇಲೆ ತನ್ನದೇ ಆದ ಪ್ರಭಾವವನ್ನು 
ಜೀರುತ್ತದೆ. ಆದಕಾರಣ ಕಡಿಮೆ ಕಾಲಕ್ಷೆ ಹೆಚ್ಚು ಮಳೆ ಜೀಳಕುತ್ತದೆ. ಈ ಎಲ್ಲಾ ಬೆಳವಣಿಗೆಯನ್ನು 
ಗಮನಿಸಿದರೆ, ಚಾಮರಾಜನಗರ ಜಲ್ಲೆಯ ಸರಾಸರಿ ಮಾಸಿಕ ಮಳೆಯ ಪ್ರಮಾಣವನ್ನು 
ಸೂಕ್ಷವಾಗಿ ನೋಡಿದರೆ ಅಕ್ಟೋಬರ್‌ ತಿಂಗಳಲ್ಲ ಹೆಚ್ಚಿನ ಸಂಖ್ಯೆಯಲ್ಲ ಮಳೆ ಜಳುತ್ತದೆ ಎಂದು 
ಹೇಳಬಹುದಾಗಿದೆ. 


ಚಳಗಾಲ: ಇದು ಡಿಸೆಂಬರ್‌ ತಿಂಗಳನಿಂದ ಪ್ರಾರಂಭವಾಗಿ ಫೆಬ್ರವರಿ ತಿಂಗಳ ಕೊನೆಯಲ್ಲ 


ಕೊನೆಯಾಗುತ್ತದೆ. ಈ ಕಾಲಕ್ಕೆ ಅತ್ಯಂತ ಕಡಿಮೆ ಉಷ್ಣಾಂಶ ಕಂಡು ಬರುತ್ತದೆ. ಡಿಸೆಂಬರ್‌ 
ತಿಂಗಳಲ್ಲ ಅತೀ ಕಡಿಮೆ ಉಷ್ಣಾಂಶ ಕಂಡು ಬರುತ್ತದೆ. 


ಮಳೆ : ಚಾಮರಾಜನಗರ ಜಲ್ಲೆಯ ಪಕ್ಲಿಮ ಘಟ್ಟಗಳು ಮಳೆಯ ನೆರಳನ ಪ್ರದೇಶದಲ್ಪ ನೆಲೆಸಿದೆ. 
ಈ ಭಾಗದ ಮಳೆಯ ಪ್ರಮಾಣವು ಮಾನ್ನೂನ್‌ ಮಾರುತದ ಪ್ರಭಾವಕ್ಕೊಕಪಟ್ಟದೆ. ಜೊತೆಗೆ 
ರೈತನ ಕೃಷಿ ಚಟುವಟಕೆಯು ಮಳೆಯ ಪ್ರಮಾಣವನ್ನು ಅವಲಂಜಸಿರುತ್ತದೆ. ಚಾಮರಾಜನಗರ 
ಜಲ್ಲೆಯು ನೈರುತ್ಯ  ಮಾನ್ಫೂನ್‌ ಮಾರುತ ಮತ್ತು ಈಶಾನ್ಯ ಮಾನ್ಸೂನ್‌ 
ಮಾರುತಗಳೆರಡರಿಂದಲೂ ಮಳೆ ಪಡೆಯುತ್ತದೆ. ಜಲ್ಲೆಯ ಸಾಧಾರಣ ಮಳೆಯ ಪ್ರಮಾಣ 
ವಾರ್ಷಿಕ ಸರಾಸರಿ (2೦13) 536 ಮತ್ತು (2೦14) ರಲ್ತ್ಪ 867 ಮೀ.ಮೀ.ಗಳಾಗಿವೆ. ಇದು 
ವರ್ಷದಿಂದ ವರ್ಷಕ್ಕೆ ಖುತುಕಾಅಕವಾಗಿ ವ್ಯತ್ಯಾಸದಿಂದ ಕೂಡಿರುತ್ತದೆ. ಮತ್ತೆ ಕೆಲವು ತಿಂಗಳು 
ಅತಿವೃಷ್ಟಿ ಇದ್ದರೆ ಮತ್ತೆ ಕೆಲವು ತಿಂಗಳು ಅನಾವೃಷ್ಟಿಯಿಂದ ಕೂಡಿರುತ್ತದೆ.” 


ನೀರಾವರಿ: ಚಾಮರಾಜನಗರ ಜಲ್ಲೆಯ ಇತ್ತೀಚಿನ ಜನಗಣತಿಯ ಪ್ರಕಾರ ಜಲ್ಲೆಯ 6419 
ಹೆಕ್ಟೇರ್‌ ಭೂ ಪ್ರದೇಶವು ಕಾಲುವೆಗಳ೦ದಲೂ, 4679 ಹೆಕ್ಟೇರ್‌ ಪ್ರದೇಶವು ಕೆರೆಗಣ೦ಂದಲೂ. 
3430 ಹೆಕ್ಟೇರ್‌ ಪ್ರದೇಶವು ತೆರೆದ ಬಾವಿಗಳಂದಲೂ 36572 ಹೆಕ್ಟೇರ್‌ ಪ್ರದೇಶವು ಕೊಳವೆ 
ಬಾವಿಗಆಂದಲೂ ಅಲ್ಲದೆ 6೦೦ ಹೆಕ್ಷೇರ್‌ ಪ್ರದೇಶವು ಏತ ನೀರಾವರಿಯಬುಂದಲೂ 
ವ್ಯವಸಾಯದ ಹಿನ್ನೆಲೆಯಲ್ಲ ನೀರಾವರಿಗೆ ಒಳಪಲ್ಪದೆ. ಈ ಜಲ್ಲೆಯ ನೀರಾವರಿ ವ್ಯವಸ್ಥೆಯನ್ನು 
ಗಮನಿಸಿದಾಗ ಅಲ್ಲದೆ ಶೇಕಡಾವಾರು ನೀರಾವರಿಯನ್ನು ಪರಿಶೀಆಸಿದಾಗ ಚಾಮರಾಜನಗರ 


ಜಲ್ಲೆಯಲ್ಲ ಶೇ.10ರಷ್ಟು ಪ್ರದೇಶವು ಮಾತ್ರ ನೀರಾವರಿಗೆ ಒಳಪಣ್ಲದೆ ಎಂಬುದು 
ತಿಆದುಬರುತ್ತದೆ."' 


ಚಾಮರಾಜನಗರ ಜಲ್ಲೆಯ ಒಂದು ಪಕ್ಷಿ ನೋಟ (೭2೦1ರ ಜನಗಣತಿಯ ಪ್ರಕಾರ) 


ವಿಸ್ತೀರ್ಣ — ಠ10೦1 ಚ.ಕಿ.ಮಿ 

* ಜನಸಂಖ್ಯೆ — 10,20,7೨1 (ಪುರುಷರು 512231, ಮಹಿಕೆಯರು 5೦.856೦) 

* ಅಂಗಾನುಪಾತ - 10೦೦ಕ್ಕೆ ೨೨3 

* ಸಾಕ್ಷರತೆ - 61.43% (ಪುರುಷರು 67.೨3%, ಮಹಿಳೆಯರು 54.೨೨%) 

* ನಗರ ಪ್ರದೇಶದ ಸಾಕ್ಷರತೆ- 78.3೨%,(ಪುರುಷರು 83.2೨%,ಮಹಿಕೆಯರು 78.39%) 
* ಗ್ರಾಮಿಣ ಪ್ರದೇಶ ಸಾಕ್ಷರತೆ- 7.೨5%,(ಪುರುಷರು 64.8೦%, ಮಹಿಳೆಯರು 51.೦6%) 
€ ಜನಸಾಂದ್ರತೆ - 181 ಪ್ರತಿ ಚ.ಕ ಮಿ 

* ಮುಖ್ಯುವೃತ್ತಿ - ಕೃಷಿ 

© ಜಲ್ಲಾ ಕೇಂದ್ರ - ಚಾಮರಾಜನಗರ 

* ಭಾಷೆ - ಕನ್ನಡ 

© ಹೋಬಳಗಳ ಸಂಖ್ಯೆ — 16 

* ಗ್ರಾಮ ಪಂಚಾಲುತಿಗಳ ಸಂಖ್ಯೆ - 12೦ 

* ಗ್ರಾಮಗಳ ಸಂಖ್ಯೆ -5ರ13 

* ವಿಧಾನ ಸಭೆ ಕ್ಷೇತ್ರ —4 ( ಸಾಮಾನ್ಯ ಕ್ಷೇತ್ರ —ಡ, ಪರಿಶಿಷ್ಟಜಾತಿ — 1) 

© ಲೋಕಸಭೆ ಕ್ಷೇತ್ರ ( ಪರಿಶಿಷ್ಟಜಾತಿ — 1) 

* ಮಳೆ ವಾರ್ಷಿಕ ಸರಾಸರಿ (ಮಿಮಿ) ಗಳಲ್ಲ - 536 (2೦13), 867 (2೦14) 


* 2೦೦1-1 ಜನಸಂಖ್ಯೆ ದಶಕದ ಬೆಳವಣಿಗೆಯಲ್ಲ - ಪ್ರತಿ ಶತ 5.73%” 


ಆಹಾರ ಬೆಳೆಗಳು: ಚಾಮರಾಜನಗರ ಜಲ್ಲೆಯಲ್ಲ ಪ್ರಮುಖವಾಗಿ ವ್ಯವಸಾಯವೇ 


ಮೂಲ ಕಸುಬು. ರಾಗಿ, ಭತ್ತ, ಸಜ್ಜೆ. ಗೋಧಿ. ನವಣೆ, ಸಾಮೆ, ಮುಸು8ನ ಜೋಳ, ಬಆಜಬೋಳ 


10 


ಹಾಗೂ ಇನ್ನಿತರ ಧಾನ್ಯಗಳನ್ನು ಬೆಳೆಯಲಾಗುತ್ತಿತ್ತು. ತಾಲ್ಲೂಕುವಾರು ಅಂಕಿ ಅಂಶದ ಪ್ರಕಾರ 
ಕೊಳ್ಳೇಗಾಲ ಪ್ರಾಂತ್ಯವು ಭತ್ತದ ಬೆಕೆಯಲ್ಲ ಮೊದಲನೆಯ ಸ್ಥಾನವನ್ನು ಪಡೆದಿದೆ. 
ಚಾಮರಾಜನಗರ ಜಲ್ಲೆಯ ಸುಮಾರು 27,177 ಹೆಕ್ಷೇರ್‌ ಪ್ರದೇಶದಲ್ಲ ಜೋಳವನ್ನು 
ಬೆಳೆಯಲಾಗುತ್ತಿತ್ತು. ಗುಂಡ್ಲುಪೇಟಿ ತಾಲ್ಲೂಕು ಜೋಳದ ಉತ್ಪಾದನೆಯಲ್ಲ ಮೊದಲನೆಯ 
ಸ್ಥಾನವನ್ನು ಪಡೆದಿತ್ತು. ಚಾಮರಾಜನಗರ ಜಲ್ಲೆಯ ಸುಮಾರು 43,೦25೮ ಹೆಕ್ಟೇರ್‌ ಪ್ರದೇಶದಲ್ಲ 
ಮುಸುಕಿನ ಜೋಳವನ್ನು ಬೆಳೆಯಲಾಗುತ್ತದೆ. ಅದರಲ್ಲ ಕೊಳ್ಳೇಗಾಲ ತಾಲ್ಲೂಕು ಮೊದಲನೆಯ 


ಸಾನದಲದೆ. 
[() [ae] 


ವಾಣಿಜ್ಯ ಬೆಳೆಗಳು: ಚಾಮರಾಜನಗರ ಜಲ್ಲೆಯ ಬಹುತೇಕ ಭಾಗಗಳಲ್ಲ ಕಬ್ಬು. ಹತ್ತಿ. ರೇಷ್ಯೆ. 


ನೆಲೆಗಡಲೆ ಬೆಳೆಗಳು ಪ್ರಮುಖವಾದಂತಹ ವಾಣಿಜ್ಯ ಬೆಳೆಗಳಾಗಿವೆ. ಚಾಮರಾಜನಗರ 
ಜಲ್ಲೆಯಲ್ಲ 8೨58 ಹೆಕ್ಟೇರ್‌ ಪ್ರದೇಶದಲ್ಲ ಕಬ್ದನ್ನು ಬೆಳೆಯಲಾಗುತ್ತದೆ. ಅದರ ಉತ್ಪಾದನೆಯಲ್ಲಿ 
ಚಾಮರಾಜನಗರ ತಾಲ್ಲೂಕು ಮೊದಲನೆಯ ಸ್ಥಾನವನ್ನು, ಯಳಂದೂರು ತಾಲ್ಲೂಕು 
ಎರಡನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಚಾಮರಾಜನಗರ ಜಲ್ಲೆಯಲ್ಲ 1416೨ ಹೆಕ್ಟೇರ್‌ 
ಪ್ರದೇಶದಲ್ಲ ಹತ್ತಿಯನ್ನು ಬೆಕೆಯಲಾಗುತ್ತದೆ. ಗುಂಡ್ಲುಪೇಟಿಯು ಹತ್ತಿಯ ಬೆಳೆಯ 
ಉತ್ಪಾದನೆಯಲ್ಲ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. 


ರೇಷ್ಠೆ ಬೆಳೆ: ರೇಷೆ ಕೃಷಿಯು ಚಾಮರಾಜನಗರ ಜಲ್ಲೆಯ ಜನರ ಜೀವನಾಧಾರ ಹಾಗೂ 
ಪುರಾತನ ಬೆಳೆಗಕ್ಲ ಹಾಗೂ ಕಸುಬುಗಳಲ್ಪ ರೇಷ್ಯ ಬೆಳೆಯು ಸಹ ಒಂದಾಗಿದೆ. ಈ ರೇಷ್ಯ 
ಬೆಳೆಯು ಶತಶತಮಾನಗಳಂದಲೂ ಆರ್ಥಿಕವಾಗಿ ಅತ್ಯುತ್ತಮವಾದ ಕಸುಬಾಗಿತ್ತು. ಆದರೆ 
ಇತ್ತೀಚಿನ ದಿನಗಕಲ್ತ ಶೇ ಬೆಲೆಯು ಇಳಮುಖವಾಗಿದೆ. ಕಾರಣವೇನೆಂದರೆ ಕಳೆದ ಮೂರು 
ದಶಕಗಳಂದ ಅಧಿಕ ಪ್ರಮಾಣದ ರೋಗಗಕು ಹಾಗೂ ರೇಷ್ಮೆ ಗೂಡಿನ ಬೆಲೆಯ ಏರುಪೇರು 
ಅಲ್ಲದೆ ಇತ್ತೀಚಿನ ವರ್ಷಗಳಲ್ಲ ಹಿಪ್ಪನೇರಳೆ ಸೊಪ್ಪಿಗೆ ಮತ್ತು ರೇಷ್ಕೆ ಹುಳುವಿಗೆ ತಗುಲುತ್ತಿರುವ 
ರೋಗಗಳೇ ಕಾರಣವೆನ್ನಬಹುದು ಆದರೆ 2೦೦4-೦5ನೇ ಸಾಅನ ಪ್ರಕಾರ ಚಾಮರಾಜನಗರ 
ಜಲ್ಲೆಯಲ್ಲ 8715 ಹೆಕ್ಷೇರ್‌ ಪ್ರದೇಶದಲ್ಲ ಹಿಫ್ಪನೇರಕೆ ಬೆಳೆಯಲಾಗುತ್ತಿತ್ತು. 10೦3.7 ಮೆಟ್ರಕ್‌ 
ಟನ್‌ ರೇಷ್ಠಗೂಡು ಉತ್ಪಾದಿಸಲಾಗಿದೆ. ಕೊಳ್ಳೇಗಾಲ ತಾಲ್ಲೂಕು ಒಂದರಲ್ಲೇ 134.45 ಮೆಟ್ರಕ್‌ 
ಟನ್‌ನಷ್ಟು ಕಚ್ಚಾ ರೇಷ್ಠೆಯನ್ನು ಉತ್ತಾದಿಸಲಾಗಿದೆ. ಕೊಳ್ಳೇಗಾಲ ತಾಲ್ಲೂಕು ರೇಷ್ಯೆ 
ಉತ್ಪಾದನೆಯಲ್ಲ ಮೊದಲನೆಯ ಸ್ಥಾನವನ್ನು ಪಡೆದುಕೊಂಡಿದೆ. 


11 


ಇತ್ತೀಚೆಗೆ ಹೊಸ ಹೊಸ ರೋಗ ನಿರೋಧಕ ತಳಗಳು ಮತ್ತು ನವೀನ 
ತಾಂತ್ರಿಕತೆಗಳನ್ನು ರೂಪಿಸಿರುವುದರಿಂದ ಹಾಗೂ ಗೂಡಿನ ಬೆಲೆ ತೀವ್ರ ಏರಿಆತವಿಲ್ಲದೆ ಉತ್ತಮ 
ಮಟ್ಟದಲ್ಲ ಕ್ಲಿರವಾಗಿರುವುದರಿಂದ ರೇಷ್ಯ ಕೃಷಿಯು ಮತ್ತೆ ಲಾಭದಾಯಕ ಕಸುಬಾಗಿ 
ಪರಿವರ್ತನೆಗೊಂಡು ಈ ಭಾಗದ ರೈತರ ಬೆನ್ನುಲುಬಾಗಿದೆ. ಬೈಮೋಲ್ಡೈನ್‌ ತಳ ಬಳಕಕೆಯುಂದ 
ಹೆಚ್ಚು ಉತ್ಪಾದಕತೆಯೊಂದಿಗೆ ಹೆಚ್ಚು ಲಾಭ ದೊರೆಯುತ್ತಿರುವುದರಿಂದ ಈ ಕಸುಬು 
ಪುನಶ್ಲೇತನಗೊಳ್ಳುತ್ತಿರುವುದು ರೇಷ್ಯ ಕೃಷಿ ಉದ್ಯಮದ ಉತ್ತಮ ಬೆಳವಣಿಗೆಯಾಗಿದೆ. 
ಕೊಳ್ಳೇಗಾಲ ಮಾಂಬಳ್ಳಿ ಸಿಲ್ಲ್‌ ಎಂಬುದು ದೇಶದಾದ್ಯಂತ ಪ್ರಸಿದ್ಧಿಯಾಗಿತ್ತು. 


ಹಿಪ್ಪುನೇರಳೆ ಬೆಳೆಯನ್ನು ಮಳೆಯಾಶ್ರಯದಿಂದ ಹಾಗೂ ನೀರಾವರಿ ಆಶ್ರಯದಿಂದ 
ಬೆಳೆಯಲಾಗುತ್ತದೆ. ಇದು ಒಂದು ಪ್ರಾಚೀನ ಕಾಲದ ಕೃಷಿ ವ್ಯವಸ್ಥೆಯಾಗಿದೆ. ಮೊಟ್ಟೆ 
ಉತ್ಪಾದಿಸುವ ರ್ರೈೇನೇಜ್‌ಗಳು. ಗೂಡು ಉತ್ಪಾದನೆ, ಎಳೆ ಬಚ್ಚುವುದು (ರೀಅ೦ಗ್‌) ಇವು 
ಚಾಮರಾಜನಗರ ಜಲ್ಲೆಯಾದ್ಯಂತ ಕಂಡು ಬರುತ್ತವೆ. 


ನೆಲೆಗಡಲೆ ಒಣಬೇಸಾಯವಾಗಿದ್ದು ಮಳೆಯ ಅಆಶ್ರಯದಲ್ಲ ಬೇಸಾಯವನ್ನು 
ಮಾಡಲಾಗುತ್ತಿದೆ. ಚಾಮರಾಜನಗರ ಜಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಈ 
ಜಲ್ಲೆಯಲ್ಲ ಸುಮಾರು 2೦೨೦4 ಹೆಕ್ಟೇರ್‌ ಭೂ ಪ್ರದೇಶದ್ಲ ಶೇಂಗಾ ಬೆಳೆಯನ್ನು 
ಬೆಳೆಯಲಾಗುತ್ತದೆ. ಶೇಂಗಾ ಬೆಳಕೆಯಲ್ಲ ಕೊಳ್ಳೇಗಾಲ ತಾಲ್ಲೂಕು ಮೊದಲನೆಯ ಸ್ಥಾನದಲ್ಲದೆ. 
ಸೂರ್ಯಕಾಂತಿ, ಹಣ್ಣು ಮತ್ತು ತರಕಾರಿ ಬೆಳೆಗಳು ಚಾಮರಾಜನಗರ ಜಲ್ಲೆಯ ಇನ್ನಿತರ 
ವಾಣಿಜ್ಯ ಬೆಳೆಗಳಾಗಿವೆ. 2೦16ರ ತೀವ್ರವಾದ ಬರಗಾಲದ ಪರಿಸ್ಥಿತಿಬುಂದ ಅಧಿಕ 
ಪ್ರಮಾಣದಲ್ಲ ಬೆಳೆಗಳನ್ನು ಬೆಳೆಯುವುದಕ್ಕೆ ಸಾಧ್ಯವಾಗಿಲ್ಲ.” 


ಪಶುಸಂಗೋಪನೆ: ಚಾಮರಾಜನಗರ ಜಲ್ಲೆಯಲ್ಲ ಅನೇಕ ಪಶುವೈದ್ಯ ಕೇಂದ್ರಗಳವೆ. 


ಇವುಗಳು ಗ್ರಾಮೀಣ ಜೀವನದ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆಗೆ ಹೆಚ್ಚು ನೆರವಾಗುತ್ತದೆ. ನದಿ, 
ಕೆರೆಗಳು, ಮೀನುಗಳ ಅಭವೃದ್ಧಿಗೆ ಪೂರಕವಾಗಿವೆ. ಮಧ್ಯಮ ಪ್ರಮಾಣದಲ್ಲ ಮೀನು 
ಹಿಡಿಯುವ ಜನಾಂಗ ಇಲ್ಲ ಕಾರ್ಯನಿರತರಾಗಿದ್ದಾರೆ. ಈುರಿ. ಕೋಳ೪, ಆಡು ಸಾಕಣಿ, ಜೇನು 
ಇತ್ಯಾದಿಗಳನ್ನು ಹಿಂದಿನಿಂದಲೂ ಬೆಕೆದು ಬಂದಿದೆ. ಜಿಲ್ಲೆಯಾದ್ಯಂತ ಸಾಕು ಪ್ರಾಣಿಗಳು 
ಕಾಣಬರುತ್ತವೆ. ಹಸು. ಎಮ್ಮೆ, ಎತ್ತು. ಕೋಣ, ಸಿಂಧಿ ಹಸು. ನಾಲು. ಬೆಕ್ಕು. ಹಂದಿ, ಕುದುರೆ. 
ಕತ್ತೆ, ಮೊಲ ಅಲ್ಲದೆ ಗಿಆ. ಪಾರಿವಾಳ, ನವಿಲು. ಬಾತುಕೋಳ ಇನ್ನೂ ಮೊದಲಾದ 
ಪ್ರಾಣಿಪಕ್ಷಿಗಳನ್ನು ಸಾಕುತ್ತಾರೆ. ೭2೦16ರಲ್ಲ ತೀವ್ರವಾದ ಬರಗಾಲದಿಂದ ಉಂಬಾಗಿರುವ ನೀರಿನ 


ಮತ್ತು ಮೇವಿನ ಸಮಸ್ಯೆಗಆಂದಾಗಿ ಇವುಗಳ ಸಾಕಾಣಿಕೆ ಪ್ರಮಾಣವು ಕಡಿಮೆಯಾಗಿದೆ. ಐದು 


12 


ವರ್ಷಕ್ಕೊಮ್ಮೆ ಜಾನುವಾರು ಗಣತಿ ಮಾಡಲಾಗುತ್ತದೆ. 2೦17 ಜೂನ್‌ ಅಥವಾ ಜುಲೈ 
ತಿಂಗಳಲ್ಲ ಜಾನುವಾರು ಗಣತಿ ಮಾಡಲಾಗುತ್ತದೆ.” 


ನದಿಗಳು : ಜಲ್ಲೆಯ ಗಡಿ ಮತ್ತು ಒಳಭಾಗದಲ್ಲ ಸಾಧಾರಣ ಪ್ರಮಾಣದ ನದಿಗಳು ಮತ್ತು ಸಣ್ಣ 


ರುರಿಗಳು ಹರಿಯುತ್ತಿವೆ. ಅವುಗಕ್ಲ ಕಾವೇರಿ ನದಿ ಕಜನಿ, ಸುವರ್ಣಾವತಿ, ಚಿಕ್ಕಹೊಳೆ, 
ಗುಂಡಲ್‌ ಮತ್ತು ಮಾಯಾರ ನದಿಗಳು ಪ್ರಮುಖವಾದವುಗಳಾಗಿವೆ. ಚಾಮರಾಜನಗರ, 
ಯಳಂದೂರು, ಕೊಳ್ಳೇಗಾಲ ತಾಲ್ಲೂಕುಗಳ ಮುಖಾಂತರ ಹರಿದು ತಲಕಾಡಿನ ಸಮೀಪ 
ಕಾವೇರಿ ನದಿಯೊಡನೆ ಸೇರುತ್ತದೆ. ಸುವರ್ಣಾವತಿ ನದಿಯ ದಂಡೆಗಳ ಮೇಲಣ ಭೂಮಿ ಬಹಳ 
ಫಲವತ್ತಾದ್ದರಿಂದ ಶೇ ನದಿಗೆ 'ಹೊನ್ನುಹೊಳೆ' ಎಂಬ ಹೆಸರು ಬಂದಿದೆ. ಹೊನ್ನುಹೊಳೆಗೆ 
ಅಡ್ಡಲಾಗಿ ಅಟ್ಟಗುಳಪುರದ ಬಳ ಕಲಛ್ಲೆಯನ್ನು ಕಟ್ಟಲಾಗಿದೆ. 2೮6 ಮೀಟರ್‌ ಎತ್ತರವಿರುವ ಈ 
ಕಲ್ಲೆಯ ಉದ್ದ ಸುಮಾರು 158 ಮೀಟರ್‌. ಇದರ ಬಲನಾಲೆಯ ಉದ್ದ ೨3 ಕಿಲೋಮೀಟರ್‌ 


ಎಡನಾಲೆ 6.5 ಕಿಲೋಮೀಟರ್‌ ಉದ್ದವನ್ನು ಹೊಂದಿದೆ. 


ಈ ನದಿಯನ್ನು 1971 ರಿಂದ ನೀರಾವರಿಗೆ ಉಪಯೋಗಿಸಿಕೊಳ್ಳಲಾಗಿದೆ. ಚಿಕ್ಕಹೊಳೆ 
ಎಂಬುದು ಸುವರ್ಣಾವತಿ ನದಿಯ ಉಪನದಿ. ಸುವರ್ಣಾವತಿ ಕಟ್ಟೆಬುಂದ ಕೆಳಗೆ ಸುಮಾರು 
ಎಂಟು ಕಿಲೋ ಮೀಟರ್‌ ದೂರದಲ್ಲ ಮಧ್ಯಮ ಗಾತ್ರದ ಕಲ್ಲೆಯೊಂದನ್ನು ಕಟ್ಟಲಾಗಿದೆ. ಪ್ರಸ್ತುತ 
ಠೇ ಜಲಾಶಯವು ಬತ್ತಿ ಹೋಗಿದೆ. ಈ ಜಲ್ಲೆಯಾದ್ಯಂ೦ತ ಯಾವುದೇ ಸಾರ್ವಕಾಲಅಕ ನದಿಗಳು 
ಹರಿಯುವುದಿಲ್ಲ. ಆದರೆ ಜಲ್ಲೆಯು ಸಾಮಾನ್ಯವಾಗಿ ಈಶಾನ್ಯದ ಕಡೆಗೆ ಇಳಜಾರಾಗಿದ್ದು. ಕಬನಿ 
ಎರಡನೆ ಹಂತವು ಪ್ರಾರಂಭವಾದಲ್ಲ ಕೃಷಿಯಲ್ಲಿ ಪ್ರಗತಿ ಸಾಧಿಸಬಹುದಾಗಿದೆ. ಮೈಸೂರು 
ರಾಜ್ಯದಲ್ಲ ಸರ್‌.ಎಂ.ವಿಶ್ಚೇಶ್ಛರಯ್ಯರವರ ಕೊಡುಗೆಯುಂದಾಗಿ ನಿರ್ಮಾಣಗೊಂಡ 
ಪಿಂಷಾನದಿಯ ಪವರ್‌ ಪ್ಲೇಷನ್‌ ಇಂದಿಗೂ ರಾಜ್ಯದ ವಿದ್ಯುತ್‌ ಬೇಡಿಕೆ ಪೂರೈಸಲು ಮತ್ತು 
€ಕ್ಷಕೀಯ ಪ್ರವಾಸಿ ತಾಣವಾಗಿ ಅತ್ಯಂತ ಹೆಸರುಗಳಸಿ ಪಪಂಚದಲ್ಲ ಒಂದು ಜನಪ್ರಿಯವಾದ 


ಯಿ 
ಈ 
ಲ 


ವಾಸೋದ್ಯಮವಾಗಿದೆ.”' 


ಬೆಟ್ಟ ಕಾಡುಗಳು: ಚಾಮರಾಜನಗರ ಜಲ್ಲೆಯ ಮಹದೇಶ್ವರಬೆಟ್ಟದ ಸಾಲು ಹಾಗೂ 
ಜಳಗಿರಿರಂಗನಬೆಟ್ಟದ ಶ್ರೇಣಿಣಣಂದ ಅಆವರಿಸಲ್ಪಟ್ಟದೆ. ಈ ಪ್ರದೇಶವು ಅನೇಕ ಜಾತಿಯ 
ವೃಕ್ಷಗಳಂದ ಅಲ್ಲದೆ ಹೆಮ್ಮರಗಳಂ೦ದ ಆವೃತವಾದ ಕಾಡಾಗಿದೆ. ಚಾಮರಾಜನಗರದ ಪೂರ್ಮಕ್ಷೆ 
ಸರಣಿ ಮಾದರಿಯಲ್ಲ ಬೆಟ್ಟಗಳವೆ. ಅವುಗಳಲ್ಲ ಪಮುಖವಾಗಿ ಮಲೆಮಹದೇಶ್ವರ ಬೆಟ್ಟ. ಇದು 
ಸಮುದ ಮಟ್ಟದಿಂದ ಸುಮಾರು ೨76 ಮೀಗಿಂತಲೂ ಎತ್ತರವಾದ ಸರಣಿಗಳಂ೦ದ ಕೂಡಿದೆ. 


13 


ಅದೇ ರೀತಿ ಅಳಗಿರಿರಂಗನ ಬೆಟ್ಟ ಸಮುದ್ರಮಟ್ಟದಿಂದ 125೦.7 ಮೀಟರ್‌ ಇದೆ. ಚಕ್ಷಗಿರಿ ಬೆಟ್ಟ 
155ರಂ.7 ಮೀಟರ್‌ ಇದೆ. ಹೊನ್ನಾ ನೆಟ್ಟಕಲ್‌ ಬೆಟ್ಟ-1773.27 ಮೀಟರ್‌, ಪೊನ್ನಾಚಿ ಬೆಟ್ಟ 
149೨೦ ಮೀಟರ್‌, ಕತ್ತರಿ ಬೆಟ್ಟ 1816 ಮೀಟರ್‌, ಹೊನಬೆರ್ರ ಬೆಟ್ಟ 1646 ಮೀಟರ್‌, ಕತ್ತರಿ ಬೆಟ್ಟ 
1024 ಮೀಟರ್‌. ಹೆತ್ತನಬೆಟ್ಟ 1363 ಹೀಗೆ ಇನ್ನೂ ಅನೇಕ ಬೆಟ್ಟಗುಡ್ಡಗಳು ಚಾಮರಾಜನಗರ 


ಜಲ್ಲೆಯಲವೆ. 


ಸಸ್ಯ ವರ್ಗ ಮತ್ತು ವನ್ಯ ಜೀವಿಗಳು: ಇಲ್ಲನ ಸಸ್ಯ ಸಂಪತ್ತು ಸಮೃದ್ಧವಾಗಿದ್ದು 
ಪೂರ್ವ ಮತ್ತು ಪಶ್ಚಿಮ ಭಾಗಗಳು ಬಹುತೇಕ ಅರಣ್ಯಗಳ೦ದ ಕೂಡಿದೆ. ಮತ್ತು ಬೆಟ್ಟಗುಡ್ಡಗಳು. 
ವಿಶ್ರಾಂತಿ ಧಾಮಗಳನ್ನೊಕಗೊಂಡಿದೆ. ಅಲ್ಪ್ಲನ ಸಂಪತ್ತು ಹೇರಳವಾಗಿದ್ದು ಹಾಗೂ 
ವೈವಿಧ್ಯಮಯವಾದುದಾಗಿದೆ. ಕೆ. ದುಡಿ, ಜೋಡಿಗೆರೆ ಇವೆಲ್ಲವು ವನ್ಯ ಜೀವಿಗಳ ಆವಾಸ 
ಸ್ಥಾನಗಳಾಗಿವೆ. ಪಕ್ಷಿಗಳು. ಅಪರೂಪದ ಕೀಟ ಪ್ರಭೇಧಗಳನ್ನು ಒಳಗೊಂಡಿದೆ. ಕೀಟ ಭಕ್ಷಕ 
ಸಸ್ಯವರ್ಗ ಒಳಗೊಂಡಂತೆ ಶ್ರೀಗಂಧ ನೀಲಗಿರಿ, ಸಿಂಕೋನ, ವೃಕ್ಷಗಳ ಜೀವ-ವೈವಿಧ್ಯತಾ 
ಆವಾಸಗಳ ನಡುವೆ ಕಂಡುಬರುತ್ತವೆ. ಜಟೆ, ಹೊನ್ನೆ ಮತ್ತು ಜದಿರು ಮೊದಲಾದ ಕಾಡು 
ಜಾತಿಯ ಮರಗಿಡಗಳವೆ. 


ಚಾಮರಾಜನಗರ ಜಲ್ಲೆಯ ಅರಣ್ಯ ಪ್ರದೇಶದ್ತ ಅಧಿಕವಾಗಿ ಚುಕ್ಕೆ ಜಿಂಕೆ, 
ಕಾಡುಕೋಣ, ಸೀಳುನಾಲು, ಜಂಕೆ, ಸಾರಂಗ, ಆನೆ, ಕರಡಿ, ಹುಲ, ಚಿರತೆ, ಮೊಲ, ನವಿಲು 
ಸಿಂಗಳೀಕ, ಹಾವುಗಳು ಮೊದಲಾದ ಪ್ರಾಣಿ ಪಕ್ಷಿಗಳು ಕಂಡು ಬರುತ್ತವೆ. ಇವುಗಳು 
ಬಂಡೀಪುರ, ಬಳಗಿರಿರಂಗನ ಬೆಟ್ಟ. ಮಲೆಮಹದೇಶ್ವರ ಬೆಟ್ಟ ಪ್ರದೇಶದ ಪ್ರಾಂತ್ಯಗಳಲ್ಲ 
ಕಾಣಬರುತ್ತದೆ. ಆನೆ ಸಫಾರಿ ಮತ್ತು ವನ್ಯಜೀವಿ ಸಫಾರಿ ಬಹಳ ಪ್ರಸಿದ್ಧವಾಗಿದ್ದು ದೇಶ 
ವಿದೇಶಗಳಂ೦ದ ಪ್ರವಾಸಿಗರನ್ನು ಸೆಕೆಯುತ್ತಿವೆ.*” 


ಖನಿಜಗಳು: ಚಾಮರಾಜನಗರ ಜಲ್ಲೆಯ ಅದೇ ತಾಲ್ಲೂಕಿನ ಪೂರ್ವ ಆಗ್ದೇಯ ಮತ್ತು ದಕ್ಷಿಣ 
ಭಾಗಗಳಲ್ಪ ಚಾರ್ನೋಕ್ಯೆಟ್‌ ಶಿಲೆಗಳು ಕಾಣಬರುತ್ತವೆ. ಇನ್ನುಆದ ಭಾಗಗಳಲ್ಪ ಬಹುಮಲ್ಟಗೆ 
ಕಣಶಿಲೆಯ ಪ್ರದೇಶಗಳನ್ನು ಕಾಣಬಹುದಾಗಿದೆ. ಬೂದಿಪಡಗ ಎಂಬ ಸ್ಥಕದಲ್ಲ ಬಹುಮಟ್ಟಗೆ 
ಕೋರಂಡಂ ಅಥವಾ ಕುರಂದ ಶಿಲೆ ದೊರೆಯುತ್ತದೆ. ಚಾಮರಾಜನಗರ ಜಲ್ಲೆಯ ಅಲ್ಲಲ್ಲ 
ಕ್ರೋಮ್ಯೆಟ್‌. ಸುಣ್ಣಶಿಲೆ, ಬಳಪದ ಕಲ್ಲು ಮತ್ತು ಕಲ್ನಾರುಗಳು ಕಂಡು ಬರುತ್ತವೆ. ಇತ್ತೀಚಿನ 
ದಶಕದಲ್ಲ ಇಲ್ಲನ ಬನಿಜಗಳು, ಆರ್ಥಿಕ ಪರಿಸ್ಥಿತಿಬಂದ ಉತ್ತಮವಾಗಿದೆ. ಚಾಮರಾಜನಗರ 
ಜಲ್ಲೆಯ ಬಹುತೇಕ ಭಾಗದಲ್ಲ ಕಪ್ಪು ಶಿಲೆ (ಗ್ರಾನೈಟ್‌) ಕಲ್ಲನ್ನು ಹೇರಳವಾಗಿ ಹೊಂದಿರುವ 


14 


ಜಲ್ಲೆಯಾಗಿದೆ. ಆದಕಾರಣ ವಿದೇಶಗಳಂದಲೂ ಈ ಕಲ್ಪಗೆ ಬಹಳಷ್ಟು ಬೇಡಿಕೆ ಇದ್ದು. ವಾಣಿಜ್ಯ 
ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದೆ.” 


ಕೈಗಾರಿಕೆಗಳು: ಚಾಮರಾಜನಗರ ಜಲ್ಲೆಯ ನಾಲ್ಲು ತಾಲ್ಲೂಕುಗಕಲ್ಲ ಒಂದಲ್ಲ ಒಂದು 
ಕೈಗಾರಿಕೆಗಳು ಕಂಡು ಬರುತ್ತವೆ. ಕರ್ನಾಟಕ ಸರ್ಕಾರದ ಯೋಜನೆಗಳಾದ ಉದಾರ 
ಕೈಗಾರಿಕಾ ನೀತಿ ರಿಯಾಲಯುತಿ ದರದ ಭೂಮಿ ಹಂಚಿಕೆ, ನೀರಿನ ಸೌಲಭ್ಯ, 
ವಿದ್ಯುಚ್ಛಕ್ತಿಗಳಿಂದಾಗಿ ಚಾಮರಾಜನಗರ ಜಲ್ಲೆಯಲ್ಲ ಕೆಲವು ಕೈಗಾರಿಕೆಗಳು ಕಂಡು ಬರುತ್ತವೆ. 
ಸರ್ಕಾರಿ ರೇಷ್ಕ ಕಾರ್ಬಾನೆಗಳವೆ. ಚಾಮರಾಜನಗರ ವಲಯ ಮತ್ತು ಅದರ ಸುತ್ತಮುತ್ತಅನ 
ಗ್ರಾಮಗಳಲ್ಲ ಹತ್ತಿ, ರೇಷ್ಯೆ. ಬಟ್ಟೆ. ನೇಯ್ದೆ. ಮರಗೆಲಸ, ಹೆಂಚು, ಇಟ್ಟಗೆ ತಯಾರಿಕೆ; ಚರ್ಮ 
ಹಾಗೂ ಜದಿರಿನ ಕೆಲಸ, ನೂಲು ತೆಗೆಯುವುದು, ಬಡಿ ಕಟ್ಟುವುದು. ಬೆಂಕಿಪೊಟ್ಟಣ ತಯಾರಿಕೆ 
ಇವೇ ಮೊದಲಾದ ಉದ್ಯೋಗಗಳನ್ನು ಜನರು ಕೈಗೊಂಡಿದ್ದಾರೆ. 


ಚಾಮರಾಜನಗರ. ಸಂತೇಮರಳ್ಕ, ಕೊಳ್ಳೇಗಾಲ, ಮುಡಿಗುಂಡ, ಶಂಕನಪುರ, 
ಮಾಂಬಳ್ಟ ಇನ್ನೂ ಮೊದಲಾದ ಕಡೆ ರೇಷೆ ಕಾರಾನೆಗಳವೆ. ಕುಂತೂರು ಬೆಟ್ಟದ ಹತ್ತಿರ ಸಕ್ನರೆ 
ಕಾರ್ಬಾನೆ ಇದೆ. ಸತ್ತೇಗಾಲದ ಹತ್ತಿರ ಪೇಪರ್‌ ಕಾರ್ಬಾನೆ ಇದೆ. ಕೆಲವು ಕಡೆ ಹತ್ತಿ ಮತ್ತು ಸನ್‌ 
ಹತ್ತಿಯ ಕೈಮಗ್ಗಗಳವೆ. ಹೀಗೆ ಅನೇಕ ರೀತಿಯ ದೊಡ್ಡ ಹಾಗೂ ಚಿಕ್ಕ ಪ್ರಮಾಣದ ಕೈಗಾರಿಕಾ 
ಕೇಂದ್ರಗಳು ಚಾಮರಾಜನಗರ ಜಲ್ಲೆಯಲ್ಲವೆ. ಪ್ರಸ್ತುತ ರಾಜ್ಯ ಸರ್ಕಾರವು ಬದನಗುಫ್ಪೆ- 


ಕೆಲ್ಲಂಬಳ್ವ ಕೈಗಾರಿಕೆ ಪ್ರದೇಶವನ್ನಾಗಿ ಅಭಿವೃದ್ದಿಪಡಿಸಲಾಗುತ್ತಿದೆ.*“ 


ಸಾರಿಗೆ ಸಂಪರ್ಕ ದೂರಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. ಸಾರಿಗೆ ಸಂಪರ್ಕವನ್ನು 


ನಾವು ಎರಡು ರೀತಿಯಲ್ಲ ಕಾಣಬಹುದಾಗಿದೆ. 1)ರಸ್ತೆ ಸಾರಿಗೆ, 2) ರೈಲುಸಾರಿಗೆ 


ರಸ್ತೆ ಸಾರಿಗೆ: ಚಾಮರಾಜನಗರ ಜಲ್ಲೆಯಲ್ಲ ಸಾರಿಗೆ ಸಂಪರ್ಕವು ಅಭವೃಧ್ಧಿ ಪಥದತ್ತ 
ಸಾಗುತ್ತಿದೆ. ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ರಸ್ತೆಗಳ ಗುಣಮಟ್ಟ ಹೆಚ್ಚಾಗುತ್ತಿದೆ. 
ಗ್ರಾಮೀಣ ಪ್ರದೇಶದ ಕೆಲವು ಮುಖ್ಯ ರಸ್ತೆಗಳು ಡಾಂಬರು ರಸ್ತೆಗಳಾಗಿ ಬದಲಾವಣಿಯನ್ನು 


ಕಾಣುತ್ತೇವೆ. 


ಜಲ್ಲೆಯಲ್ಲ ಸುಮಾರು 15೦ ಕಿಲೋ ಮೀಟರ್‌ ಉದ್ದದ ರಾಷ್ಟೀಯ ಹೆದ್ದಾರಿ. 336.40 


ಕಿ.ಮೀ. ಉದ್ದ ರಾಜ್ಯ ಹೆದ್ದಾರಿ, 866.82 ಕಿಲೋ ಮೀಟರ್‌ ಉದ್ದ ಜಲ್ಲಾ ರಸ್ತೆಗಳು ಮತ್ತು 


261೭2 ಕಿಲೋ ಮೀಟರ್‌ ಉದ್ದದ ಗ್ರಾಮೀಣ ರಸ್ತೆಗಳನ್ನು ಕಾಣಬಹುದು. ರಾಷ್ಟ್ರೀಯ ಹೆದ್ದಾರಿ 


15 


2೦೨ ತಮಿಳುನಾಡಿಗೆ, 21೭ ಕೊಳ್ಳೇಗಾಲ, ಮೈಸೂರು, ಗುಂಡ್ಲುಪೇಟಿಯ ಮೂಲಕ ಕೇರಳಕ್ಕೆ. 
ಬಂಡೀಮರ ಮಾರ್ಗವಾಗಿ 67 ರಾಷ್ಟ್ರೀಯ ಹೆದ್ದಾರಿ ಊಟಗೆ ಸಂಪರ್ಕ ಕಲ್ರಸುತ್ತದೆ, 15೦ಎ 
ರಾಷ್ಟ್ರೀಯ ಹೆದ್ದಾರಿ ನಂಜನಗೂಡಿಗೆ ಸಂಪರ್ಕ ಕಲ್ತಸುತ್ತದೆ. ಗುಂಡ್ಲುಪೇಟಿ ತಾಲ್ಲೂಕು 
ಸುಮಾರು 5೨ ಕಿಲೋ ಮೀಟರ್‌ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ತಾಲ್ಲೂಕಾಗಿದೆ. 


ಪ್ರಸ್ತುತ ಈ ಹೆದ್ದಾರಿಗಳನ್ನು ಅಭವೃದ್ಧಿ ಪಡಿಸಲಾಗುತ್ತಿದೆ. 


ಕೊಳ್ಳೇಗಾಲವು ಸುಮಾರು 147.೨೦ ಕಿಲೋ ಮೀಟರ್‌ ಉದ್ದದ ಹಾಗೂ ಜಲ್ಲೆಯ ಅತಿ 
ಉದ್ದವಾದ ರಾಜ್ಯ ಹೆದ್ದಾರಿಯನ್ನು ಹೊಂದಿರುವ ತಾಲ್ಲೂಕಾಗಿದೆ. ಆಯಾ ತಾಲ್ಲೂಕುಗಳಗೆ 
ಹೋಲಕೆ ಮಾಡಿ ರಸ್ತೆಗಳನ್ನು ಗಮನಿಸಿದಾಗ ಮೈಸೂರು-ಊಟರಸ್ತೆ, ಬೆಂಗಳೂರು- 
ಕೊಯಮತ್ತೂರು ರಸ್ತೆ ಮೈೈಸೂರು-ಸುಲ್ದಾನ್‌ಬತ್ತೇರಿ.  ಕೊಳ್ಳೇಗಾಲ-ಸತ್ಯಮಂಗಲ. 
ಕೊಳ್ಳೇಗಾಲ-ಮಹದೇಶ್ವರ ಬೆಟ್ಟ. ಬೆಂಗಳೂರು-ಜಳಗಿರಿರಂಗನ ಬೆಟ್ಟ, ಜಳಗಿರಿರಂಗನ ಬೆಟ್ಟ- 
ಮೈಸೂರು, ಮಲ್ಯೆಮಹದೇಶ್ವರಬೆಟ್ಟ-ಭವಾನಿ ಅಂತರರಾಜ್ಯ ಮಾರ್ಗಗಳು ಮೈಸೂರು- 
ಚಾಮರಾಜನಗರ, ಪುಣಜೂರು, ಮೈಸೂರು. ಚಾಮರಾಜನಗರ, ಕೊಯಮತ್ತೂರು. 
ಮೈಸೂರು. ಕೇರಳ ಹೀಗೆ ಚಾಮರಾಜನಗರ ಜಲ್ಲೆಯ ಮಾರ್ಗವಾಗಿ ರಸ್ತೆ ಸಾರಿಗೆ 


ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. 
[() [N) 


ರೈಲುಮಾರ್ಗ: ಚಾಮರಾಜನಗರ ಜಲ್ಲೆಯಲ್ಲ ರೈಲುಮಾರ್ಗವು 1926 ಆಗಸ್ಟ್‌ 


೨7ರಂದು ಸುಮಾರು 8.144.151 ರೂಪಾಲುಗಳ ವೆಚ್ಚದಲ್ಲ ಪ್ರಾರಂಭವಾಯುತು. ಆದರೆ ಇದರ 
ಕಾಮಗಾರಿ 1೨21 ರಲ್ತ್ಪ ಪ್ರಾರಂಭವಾಗಿ ಹಣಕಾಸಿನ ತೊಂದರೆಯುಂದಾಗಿ ಸ್ಥಗಿತದೊಂಡು 
ತದನಂತರ ಮೇಲೆ ತಿಅಸಿರುವಂತೆ 1926ರಲ್ಲ ನಂಜನಗೂಡಿನಿಂದ ಚಾಮರಾಜನಗರದವರೆಗೆ 
ರೈಲುಸಾರಿಗೆ ಕಾರ್ಯಾರಂಭವಾಲುತು. ಮೊದಣಗೆ ಮೈಸೂರಿನಿಂದ ಚಾಮರಾಜನಗರದವರೆಗೆ 
ಮೀಟರ್‌ ಗೇಜ್‌ ರೈಲು ಮಾರ್ಗನವಿತ್ತು. 2೦1೦ರಲ್ಲ ಇದನ್ನು ಖ್ರಾಡ್‌ಗೇಜ್‌ಗೆ 
ಪರಿವರ್ತಿಸಲಾಗಿದೆ.”  ೦1/೦೨/೭2೦14ರಂದು ಚಾಮರಾಜನಗರದಿಂದ ಬೆಂಗಳೂರಿಗೆ, 
ಚಾಮರಾಜನಗರದಿಂದ ತಿರುಪತಿಗೆ, ಚಾಮರಾಜನಗರದಿಂದ ಶಿವಮೊದ್ಗಕ್ಕೆ ಪ್ರತಿ ದಿನ ರೈಲು 
ಸಂಚಾರ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. ಪ್ರಸ್ತುತ ಗೂಡ್ಜ್‌ ರೈಲು ಸಂಚಾರ ವ್ಯವಸ್ಥೆಯನ್ನು 


ಕಲ್ತಸಲಾಗಿದೆ.5 


1೦28ರಲ್ಪ್ಲಯೇ ಯೋಜನೆ ಮಾಡಿರುವ ಚಾಮರಾಜನಗರ-ಕೊಳ್ಳೇಗಾಲ ರೈಲುಮಾರ್ಗ 
ಯೋಜನೆ ಹಾಗೂ ಮೆಟ್ಟುಪಾಳ್ಯಂವರೆಗೆ ಮುಂದುವರೆಯಬೇಕೆಂ೦ಬ ರೈಲು ಸಾರಿಗೆಯ 


16 


ಯೋಜನೆಗಳು ಪ್ರಸ್ತುತ ನಿಂತು ಹೋಗಿದೆ. ಈ ಯೋಜನೆಗಳು ಪೂರ್ಣಗೊಂಡರೆ ಅನೇಕ 
ರೀತಿ ಉಪಯೋಗ ಚಾಮರಾಜನಗರ ಜಲ್ಲೆಗೆ ಆಗುತ್ತದೆ ಎಂದು ಹೇಳಬಹುದಾಗಿದೆ.” 


12 ರಾಜಕೀಯ ಇತಿಹಾಸದ ಹಿನ್ನಲೆ 


ಚಾಮರಾಜನಗರ ಜಲ್ಲೆಯ ಉಗಮದ ಬಣ್ದೆ ನಿಖರವಾಗಿ ಹೇಳಲು ಸಾಧ್ಯವಾಗಿಲ್ಲ. 
ಆದರೂ ಸಹಿತ ಜಲ್ಲೆಯ ಬೆಳವಣಿಗೆಯನ್ನು ಒಂದು ಕಾಲಘಟ್ಟದ ಆಧಾರದ ಮೇಲೆ 
ಹೇಳಬಹುದಾಗಿದೆ. ಭಾರತದ ಇತಿಹಾಸ ಪುಟಗಳನ್ನು ತೆರೆದು ನೋಡಿದಾಗ, ಚಾಮರಾಜನಗರ 
ಜಲ್ಲೆಯ ವಿವಿಧ ಜನಾಂಗಗಳ ಸಂಸ್ಕೃತಿ ಬದುಕಿನ ವಿಸ್ಮಯಕಾರಿ ಸಂಗತಿಗಳು ಬೆಳಕಿಗೆ 
ಬರುತ್ತವೆ. ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಯ ನಾಗರೀಕತೆಗಳ ವಿಚಾರಗಳೊಂದಿಗೆ ಕೆಲವು 
ಜನಾಂಗಗಳ ಸಂಸ್ಕೃತಿಯ ಒಳಹರಿವುಗಳು ನಮಗೆ ಸಿಗುತ್ತವೆ. ದಕ್ಷಿಣ ಭಾರತದ ಹಳೆಯ 
ಮೂಲ ನಿವಾಸಿಗಳು ಇದ್ದರೂ ಸಹ ಅವರ ಬೆಳವಣಿಗೆಯ ಕಾಲಘಟ್ಟಗಳನ್ನು ಗುರುತಿಸುವ 
ಪ್ರಯತ್ನಯುದ್ದರೂ ಕೂಡ ಅದರ ವಿಶ್ಲೇಷಣೆ ಅಷ್ಟು ಸುಲಭವಲ್ಲ. ಆಧುನಿಕ ರಾಜಕೀಯ 
ವ್ಯವಸ್ಥೆಯ ಮೂಲವೆಂದೇ ಹೇಳಬಹುದಾದ ಇನ್ನಿತರ ರಾಜಕೀಯ ವ್ಯವಸ್ಥೆ, ಸಾಮಾಜಕ 
ಧಾರ್ಮಿಕ ಜೀವನ. ಜನಾಂಗೀಯ ಒಳವ್ಯವನ್ನೆ ಮೊದಲಾದ ಅನನ್ಯ ಅಂಶಗಳಂ೦ದ ಯಾವುದೇ 
ಒಂದು ಸಂಸ್ಕೃತಿಯ ಬೆಳವಣಿಗೆಯನ್ನು ಕಾಣಬಹುದಾಗಿದೆ. 


ಕರ್ನಾಟಕದ ಕಟ್ಟಕಡೆಯ ಜಲ್ಲೆಯೇ ಚಾಮರಾಜನಗರ. ಈ ಚಾಮರಾಜನಗರ 
ಪ್ರಾಕೃತಿಕವಾಗಿ ಕೆಲವು ಲಕ್ಷಣಗಳನ್ನು ಹೊಂದಿದೆ. ಚಾಮರಾಜನಗರ ಜಲ್ಲೆಯು ನೈಸರ್ಗಿಕವಾಗಿ. 
ಪ್ರಾಪಂಚಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಸಂಪಧ್ಯರಿತವಾಗಿ ಜಲ್ಲೆಯು ನಾಡಿನ 
ಇತಿಹಾಸದಲ್ಲಿ ಮಹತ್ವದ ಪಾತ್ರವನ್ನು ಹೊಂದಿದೆ. ಈ ಜಲ್ಲೆಯಲ್ಲ ಹಲವಾರು ನದಿಗಳು, 
ಬೆಟ್ಟಗುಡ್ಡ, ಪರ್ವತಗಳು ಹಾಗೂ ಅರಣ್ಯಗಳು ಈ ಜಲ್ಲೆಯನ್ನು ಸಂಪಧ್ಯರಿತವನ್ನಾಗಿ ಮಾಡಿದೆ. 
ಪ್ರಾಚೀನ ಕಾಲದಿಂದಲೂ ಈ ಜಲ್ಲೆ ಮಾನವನ ನೆಲೆಯಾಗಿತ್ತೆಂದು ತಿಆದುಬರುತ್ತದೆ. 


ಕರ್ನಾಟಕದ ಹಲವಾರು ಭಾಗಗಳಂತೆ ರಾಮಾಯಣ, ಮಹಾಭಾರತ ಅಲ್ಲದೆ 
ಪೌರಾಣಿಕ ಪ್ರಸಂಗಗಳು ಚಾಮರಾಜನಗರ ಜಲ್ಲೆಯ ಹಲವಾರು ನೆಲೆಗಕ್ರ ನಡೆದಿರುವುದು 
ಐತಿಹ್ಯ ಆಧಾರದಿಂದ ತಿಆದುಬರುತ್ತದೆ. ಹಳೆಶಿಲಾಯುಗ, ನವಶಿಲಾಯುಗದ ಮಾನವನ 
ಪಳಯುಳಕೆಗಳು ಕೆಲವು ಭಾಗಗಳಲ್ಲ ಕಂಡುಬಂದಿವೆ. ಈ ಪ್ರಾಂತ್ಯಕ್ಕೆ ಅಶೋಕನು ಬೌದ್ಧ 
ಭಕ್ಲುಗಳನ್ನು ಕಳುಹಿಸಿದ್ದುದಕ್ಕೆ ಆಧಾರಗಳವೆ. ಅದಕ್ಕೂ ಮೊದಲು ಜೈನ ಯತಿಗಳು ಈ 
ಪ್ರದೇಶಕ್ಕೆ ಬಂದಿದ್ದರೆಂದು ತಿಆದುಬರುತ್ತದೆ. ಇದಕ್ಕೆ ಪೂರಕವಾಗಿ ಚಾಮರಾಜನಗರ ಜಲ್ಲೆಯ 


17 


ನಾನಾ ಭಾಗಗಳಲ್ಲ ಪ್ರಾಚೀನ ಕಾಲಕ್ಕೆ ಸೇರಿದ ಜೈನ ನೆಲೆಗಳವೆ. ಚಾಮರಾಜನಗರ ಜಲ್ಲೆ ಪ್ರಾಗ್‌ 
ಇತಿಹಾಸ ಕಾಲದಿಂದಲೂ ಇಂದಿನವರೆಗೂ ಮಹತ್ವ ಪಡೆದ ಪ್ರದೇಶವಾಗಿದೆ.” ಪ್ರಾಚೀನ 
ರ್ರಂಥಗಕಲ್ಲ ಎದುಮ್ಯೆನಾಡೆಂದು ಉಲ್ಲೇಜಸಲಾಗಿದೆ.5” ಚಾಮರಾಜನಗರ ಜಲ್ಲೆಯಲ್ಲ ಪ್ರಾಚೀನ 
ನೆಲೆಗಳನ್ನು ಡಾ.ಜ.ಬಸವರಾಜು ತಗರಪುರ ರವರು ಬೆಳಕಿಗೆ ತಂದಿದ್ದಾರೆ. ಪುರದಕಟ್ಟೆ. 
ಮೋಡಳ್ಳ. ಅಗರ. ಜಳಗಿರಿರಂಗನ ಬೆಟ್ಟ ಮಹದೇಶ್ವರ ಬೆಟ್ಟ. ಬೂದಿತಿಟ್ಟು. ಹನೂರು. ಬಂಡಳ್ಳ 
ಇನ್ನೂ ಮೊದಲಾದ ಕಡೆ ಬೃಹತ್‌ ಶಿಲಾ ಸಂಸ್ಕೃತಿಗೆ ಸೇರಿದ ನೆಲೆಗಳು ಪತ್ತೆಯಾಗಿವೆ.” 


ಇತಿಹಾಸದ ಕಾಲಕೆ ಬಂದರೆ, ಚಾಮರಾಜನಗರ ಜಲ್ಲೆಯಲ್ಲ ಗಂಗರು, ಕಲ್ಯಾಣದ 
ಚಾಲುಕ್ಯರು. ಚೋಳರು. ಹೊಯ್ದಕರು. ವಿಜಯನಗರದ ಅರಸರು. ಉಮ್ಯತ್ತೂರು. 
ಪಾಳೇಗಾರರು, ನಂದ್ಯಾಲರು, ಕಳಲೆ ಅರಸರು ಮತ್ತು ಮೈಸೂರು ಒಡೆಯರ್‌ 
ಮುಂತಾದವರುಗಳು ರಾಜಕೀಯ ಆಡಳತ ನಡೆಸಿ ಅನೇಕ ಬೆಳವಣಿಗೆಗೆ ಸಾಕ್ಷಿಯಾಗಿದ್ದಾರೆ.”” 
ತಲಕಾಡಿನ ಗಂಗರ ಕಾಲದಲ್ಲ ಚಾಮರಾಜನಗರ ಜಲ್ಲೆಯ ಬಹುತೇಕ ಭಾಗ 
ಬೆಳವಣಿಗೆಯಾಗಲು ಕಾರಣವಾಗಿದೆ. ಕ್ರಿ. ಶ.7-8ನೇ ಶತಮಾನದಲ್ಲ ಕೆಲ್ಪಪುಸೂರಿನ 
ಚೈತ್ಯಾಲಯಕ್ಕೆ ಭೂಮಿಯನ್ನು ದಾನ ಮಾಡಿದ ವಿಚಾರ ತಿಆದುಬರುತ್ತದೆ. ಅಲ್ಲದೆ ಚಂದ್ರ 
ಸೇನಾಚಾರ್ಯ ಎಂಬ ಜೈನ ಗುರುವಿನ ಬಣ್ಣೆ ತಿಆದುಬರುತ್ತದೆ.*” 


ಗಂಗ ದೊರೆಗಳಲ್ಪ ಅವಿನೀತ, ಕದಂಬರ ಅರಸ ಕೃಷ್ಣವರ್ಮನ ಭಾಗಿನೇಯನಾಗಿದ್ದ 
ದುರ್ವಿನೀತನ ಸಮಸ್ತ ಪಾಣಾಟ ಪುನ್ನಾಟ ದೇಶಗಳ ಒಡೆಯ ಶ್ರೀ ವಲ್ಲಭಲ ಅಥವಾ 
ಭೂವಿಕ್ರ್ತಮನು ಸಕಲ ಪಾಣಾಟ ಪುನ್ನಾಟದ್ಯನೇಕ ಜನಪದಾಧಿಪತಿಯಾಗಿದ್ದ ಹಾಗೂ 
ಶಿವಮಾರನು ಅವನಿ ಮಹೇಂದ್ರನೆಂದು ಹೆಸರು ಗಳಸಿದ್ದಾನೆ. ಈತನ ಕಾಲದಲ್ಲ ಅನೇಕ 
ಬೆಳವಣಿಗೆಯಾಗಿದೆ.3“ 


ಕಲ್ಯಾಣದ ಚಾಲುಕ್ಕರ ಕಾಲದಲ್ಲ ಕ್ರಿ.ಶ.೨೨೦3 ರಲ್ಲ ಕೆರೆಯೊಂದನ್ನು ಕಲ್ಪಿಸಿರುವ ಬರ್ದೆ 
ತಿಆಸುತ್ತದೆ. ಈ ಕೆರೆಯನ್ನು ಕಟ್ಟಸಲು ಅಮ್ಮಡಿ ಗಾವುಂಡನು ನೊಳ೦ಬೆಯ ಗಾವುಂಡನಿಗೆ 
ಸೇರಿದ ಭೂಮಿಯ ಒಂದು ಭಾಗವನ್ನು ಕೊಂ೦ಡನೆಂದು ತಿಆದುಬರುತ್ತದೆ. 


ಚೋಳರ ಕಾಲದಲ್ಲ ಗಂಗರು ಪಾಅಸುತ್ತಿದ್ದ ಪ್ರದೇಶದಲ್ಲ ಕೆಲವು ಭಾಗ ಕಾಲಕ್ರಮೇಣ 
ಚೋಳರ ಅಧೀನವಾದುದು ತಿಆದುಬರುತ್ತದೆ. ಕ್ರಿ.ಶ.೨೨1ರ ಕಾಲಕ್ಕೆ ಕೆಂಪನಪುರದ ಶಾಸನದ 
ಪಕಾರ ಚೋಳ ದೊರೆ ರಾಜರಾಜನು ಈ ಭಾಗಕ್ಕೆ ಅನೇಕ ಅಭವೃದ್ಧಿ ಕೆಲಸಗಳನ್ನು 
ಮಾಡಿರುವುದು ತಿಆದುಬರುತ್ತದೆ.*”  ಹೊಯ್ದಳರು  ಕ್ರಿ.ಶ.117ರ ವೇಳೆಗೆ ಹೊಯ್ದಳ 


18 


ವಿಷ್ಣುವರ್ಧನನು ಗಂಗವಾಡಿಯಿಂದ ಚೋಳರನ್ನು ಓಡಿಸಿ ತನ್ನು 
ಚಾಮರಾಜನಗರ ಭಾಗದವರೆಗೆ ವಿಸ್ತರಿಸಿರುವುದು ಆತನ ಮಹಾಸಾಧನೆಗಳಲ್ಲೊ೦ದು. ಈತನು 
ಚಾಮರಾಜನಗರದಲ್ಲರುವ ಪಾರ್ತ್ಯನಾಥ ಬಸದಿಯನ್ನು ಇಮ್ಮಡಿ ಪುಣಿಸಮಯ್ಯನು 


ಕಟ್ಟಸಿದನು.”' ಹಲವಾರು ಜನಸಮುದಾಯದವರು ಸೇರಿ ಚಂದ್ರನಾಥ ಬಸದಿಯ 


ಆಡಳತವನ್ನು 


ಜೀರ್ಣೋದ್ದಾರ ಮಾಡಿ ಆ ಬಸದಿಯನ್ನು ಪೂಜಾ ಸೇವೆ ಮಾಡಲೆಂದು ಭೂಮಿಯನ್ನು ನೀಡಿ 
ಹಾಗೂ ಮನೆಯನ್ನು ನೀಡಿದರು. ಆದರೆ ಈಗ ಆ ಬಸದಿ ಇಲ್ಲ.” ಹೊಯ್ದಳರ ಕಾಲದಲ್ಲ 
ತೆರಕಣಾಂ೦ಜ ಹರದನಹಳ್ಳ ದೇವಾಲಯಗಳಣಗೆ ದಾನ ನೀಡಿರುವ ಬಣ್ಣೆ ತಿಆದುಬರುತ್ತದೆ.”” 
ವಿಜಯನಗರ ಅರಸರ ಕಾಲದಲ್ಲ ವಿದ್ಯಾರಣ್ಯರ ಪ್ರೇರಣಿ ಮತ್ತು ಹರಿಹರ ಹಾಗೂ ಬುಕ್ಕರ 
ಶೌರ್ಯ ಸಾಹಸಗಳಂ೦ದ ಹುಟ್ಟದ ವಿಜಯನಗರ ಸಾಮ್ರಾಜ್ಯ ಭಾರತೀಯ ಪರಂಪರೆಯಲ್ಲ 
ಮತ್ತು ಸಂಸ್ಕೃತಿಯಲ್ಲ ತನ್ನದೇ ಆದ ಕೊಡುಗೆ ನೀಡಿದೆ. ಕನಕಗಿರಿ. ಹರದನಹಳ್ತ. ಪುಣಜೂರು. 
ತೆರಕಣಾಂಜ. ಅರಿಕೊಠಾರ ಮೊದಲಾದ ಪ್ರಾಂತ್ಯ ಬೆಳವಣಿಗೆಗೆ ಕಾರಣರಾಗಿದ್ದಾರೆ." 
ಮೈಸೂರು ಒಡೆಯರ್‌ ಚಾಮರಾಜನಗರ ಜಲ್ಲೆಯಲ್ಲ ಅಗ್ರಹಾರ ಸ್ಥಾಪನೆಯಾಗಿರುವ ಬಗ್ಯೆ 
ತಿಆದುಬರುತ್ತದೆ.“ಮಠಮಾನ್ಯಗಳಗೆ ಅನ್ನದಾನ ಮಾಡಲು ದಾನ ನೀಡಿರುವುದು 
ತಿಆದುಬರುತ್ತದೆ.“* 


ಕ್ರಿ.ಶ. 179೨ ರಿಂದ 1868 ರವರೆಗೆ ರಾಜ್ಯವಾಳದ ಮುಮ್ಮಡಿ ಕೃಷ್ಣರಾಜ 
ಒಡೆಯರ್‌ರವರು ಆತನ ಧರ್ಮ ಪ್ರವೃತ್ತಿ ಮತ್ತು ದಾನಶೀಲತೆಗಳನ್ನು ತಿಅಸುತ್ತದೆ. ಆತನು 
ಕ್ರಿ.ಶ. 1828ರಲ್ಲ ಅರಿಕೊಠಾರಕ್ಕೆ ಚಾಮರಾಜನಗರವೆಂಬ ಹೊಸ ಹೆಸರಿಟ್ಟು ಅಲ್ಪ 
ಚಾಮರಾಜೇಶ್ವರ ದೇವಾಲಯವನ್ನು ಕಟ್ಟಸಿದ."” ಇದಕ್ಕೆ ಎರಡು ವರ್ಷ ಮೊದಲು ಎಂದರೆ 
1826ರಲ್ತ್ಲ ಅಮಚವಾಡಿಯ ವೀರಭದ್ರ ದೇವಾಲಯದ ಜೀರ್ನೋದ್ದಾರ ಮಾಡಿದ ವಿಚಾರ 
ತಿಆದುಬರುತ್ತದೆ."“ 


ಭಾರತ ದೇಶದಲ್ಲ ಧಾರ್ಮಿಕ ಕ್ಷೇತ್ರಗಳಗೆ ಹೋಗುವ ಪರಂಪರೆ ಬಹು ಪ್ರಾಚೀನ 
ಕಾಲದಿಂದಲೂ ಬೆಳೆದು ಬಂದಿರುವ ವಿಚಾರವಾಗಿದೆ." ಮಹಾಭಾರತದ ಅರಣ್ಯ ಪರ್ವದಲ್ಲ 
ಪಾಂಡವರು ತಮ್ಮ ವನವಾಸದ ನೋವನ್ನು ಪರಿಹರಿಸಿಕೊಳ್ಳಲು ಯಾತ್ರೆ ಕೈಗೊಂಡ 
ವಿಚಾರಗಳು ಕಾಣಬರುತ್ತದೆ. ಪ್ರಾಚೀನ ಭಾರತದ ವ್ಯವಸ್ಥೆಯಲ್ಲ ಧರ್ಮವೂ ಪ್ರವಾಸವನ್ನು 
ಪ್ರೋತ್ಥಾಹಿಸುತ್ತಿತ್ತು. ಆದಕಾರಣ ಜನರು ತೀರ್ಥಯಾತ್ರೆಗಳನ್ನು ಕಡ್ಡಾಯವಾಗಿ ಮಾಡುತ್ತಿದ್ದರು. 
ಭಾರತದಲ್ಲ ವೇದಗಳ ಕಾಲದಲ್ಲ ಆರ್ಯರು ನಿಸರ್ಗ ತಾಣಗಳಗೆ ಅಥವಾ ಅರಣ್ಯಗಳಿಗೆ 
ಪಯಣವನ್ನು ಕೈಗೊಳ್ಳುತ್ತಿದ್ದರು. 


19 


ಈ ಭಾಗದಲ್ಲ ಆಡಳತ ನಡೆಸಿದ ಗಂಗರು, ಚೋಳರು, ಹೊಯ್ದಳರು, ವಿಜಯನಗರ 
ಅರಸರು, ಮೈಸೂರಿನ ಒಡೆಯರ್‌, ಉಮ್ಮತ್ತೂರಿನ ಪಾಳೇಗಾರರು, ನಂದ್ಯಾಲರು, ಹದಿನಾಡ 
ಅರಸರು ಮತ್ತು ಕಳಲೆ ಅರಸರುಗಳು ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಎಲ್ಲಾ 
ಪ್ರಾಚೀನ ರಾಜಕೀಯ ಬೆಳವಣಿಗೆಯಿಂದ ಚಾಮರಾಜನಗರ ಜಲ್ಲೆಯು ಹಲವಾರು ಪ್ರಾದೇಶಿಕ 
ಕೇಂದ್ರಗಕಲ್ಲ ರಾಜಮಹಾರಾಜರು ಅಧಿಕಾರಕ್ಷೆ ಬಂದು ತಮ್ಮದೇ ಆದ ರೀತಿಯಲ್ಲ ರಾಜಕೀಯ 
ನಡೆಸಿ ಅನೇಕ ಕೊಡುಗೆಗಳನ್ನು ನೀಡಿ ಅವುಗಳು ಶಠಗ ಅವಶೇಷಗಳಾಗಿ, ನೆಲೆಗಾಗಿ, 
ದೇವಾಲಯಗಳಾಗಿ. ಬಸದಿಗಳಾಗಿ, ಮಂದಿರಗಳಾಗಿ, ತಾಣಗಳಾಗಿ, ಧಾಮಗಳಾಗಿ 
ಪರಿವರ್ತನೆಗೊಂಡು ಪ್ರಸ್ತುತ ದಿನಗಳಲ್ಲ ಪ್ರವಾಸೋದ್ಯಮಕ್ಕೆ ಪೂರಕವಾದ ಪ್ರಾದೇಶಿಕ 
ಕೇಂದ್ರಗಳಾಗಿವೆ. ಇವುಗಳು ಸ್ವಾತಂತ್ರ್ಯ ಪೂರ್ವದ ಕಥೆಗಳಾದರೆ ಸ್ವಾತಂತ್ರ್ಯ ಬಂದ ನಂತರ 
ಯಾವ ರೀತಿ ಬದಲಾವಣಿಯಾಗಿದೆ ಎಂಬುದನ್ನು ಸಹ ನೋಡಬೇಕಾಗುತ್ತದೆ. 


1೨60ರ ಕಾಲಕ್ಕೆ ಜ.ರಾಚಯ್ಯ ರವರ ಕೊಡುಗೆ ಚಾಮರಾಜನಗರ ಜಲ್ಲೆಗೆ 
ಪೂರಕವಾಗಿದೆ. ಅವರ ಕಾಲದಲ್ಲ ಸುವರ್ಣಾವತಿ ಹಾಗೂ ಚಿಕ್ಕಹೊಳೆ ಜಲಾಶಯಗಳು 
ನಿರ್ಮಾಣ ಇವರ ದೂರದೃಷ್ಟಿಯ ಫಲವಾಗಿತ್ತು. ಇಂದು ಚಾಮರಾಜನಗರ ತಾಲ್ಲೂಕಿನ ಈ 
ಜಲಾಶಯಗಳು ಹರಿವಿನ ಸುಮಾರು ನಾಲ್ಲೂವರೆ ಸಾವಿರ ಹೆಕ್ಟೇರ್‌ ಭೂ ಪ್ರದೇಶ ನೀರಾವರಿ 
ಪ್ರದೇಶವಾಗಿದೆ. ಹೊಂಗನೂರಿನ ಬೆಲವತ್ತ ಡ್ಯಾಂ, ಹಿರಿಕೆರೆ ಏತ ನೀರಾವರಿ ಯೋಜನೆ, ಬಾಗಳ 
ಏತ ನೀರಾವರಿ ಯೋಜನೆ. ಯರಿಯೂರಿನ ಅಡ್ಡಹಳ್ಳಿ. ಕಾಮಗೆರೆ ಗುಂಡಾಲ್‌ ಯೋಜನೆ ಇವು 
ಜಲ್ಲೆಯ ಶಾಶ್ವತ ನೀರಾವರಿ ಯೋಜನೆಗಳವೆ. ಅಲ್ಲದೆ ಚಾಮರಾಜನಗರ ಹಿಂದುಳದ ಗಡಿ 
ಪ್ರದೇಶವಾಗಿದ್ದ ಕಾರಣ ಜಲ್ಲಾ ಕೇಂದ್ರವಾಗಲು ಸಹಾಯಕರಾಗಿದ್ದಾರೆ. ಜೆ.ಎಚ್‌. ಪಟೇಲ್‌ರವರು 
1-8-19೨7 ರಲ್ಲ ಚಾಮರಾಜನಗರವನ್ನು. ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ 
ಮತ್ತು ಗುಂಡ್ಲುಪೇಟಿ ತಾಲ್ಲೂಕುಗಳನ್ನು ಸೇರಿಸಿ ಹೊಸ ಜಲ್ಲೆಯನ್ನಾಗಿ ಘೋಷಿಸಿದರು. 2೦೦೭ 
ರಲ್ಲ ಎಸ್‌.ಎಂ.ಕೃಷ್ಣ ರವರು ಜಳಗಿರಿರಂಗನ ಬೆಟ್ಟಕ್ಕೆ ಬಂದು ಅಲ್ಲ ಗಿರಿಜನರ ಕಲ್ಯಾಣಕ್ಷೆ 
ಹಲವಾರು ಯೋಜನೆಗಳನ್ನು ಜಾರಿಗೊಳಸಿದ್ದಾರೆ. ಧರ್ಮಸಿಂಗ್‌ರವರ ಕಾಲದಲ್ಲ ಅನೇಕ 
ಕಟ್ಟಡಗಳು ಪೂರ್ಣಗೊಂಡವು. ಹೆಚ್‌.ಡಿ. ಕುಮಾರಸ್ವಾಮಿಯವರ ಕಾಲಕೆ ಮಲೆಮಹದೇಶ್ವರ 
ಬೆಟ್ಟದಲ್ಲ 'ಜಾನಪದ ಅಧ್ಯಯನ ಕೇಂದ್ರ'ಕ್ಕೆ ಹಸಿರು ನಿಶಾನೆ ದೊರೆತು ಮಲೆಮಹದೇಶ್ವರ 


ಟ್‌" 


ಬೆಟವನ್ನು ಪ್ರವಾಸಿ ತಾಣವಾಗಿ ಮಾಡುವ ಭರವಸೆ ನೀಡಿದ್ದಾರೆ. ಇದಲ್ಲದೆ ಯಡಿಯೂರು 


ಟಿ ೩ ೫ 


ನಿದಲಅಂ೦ಗೇಶ್ಪರರ ಜನ್ಯ ಸಳಕವಾದ ಹರದನಹಳ್ಲಯ ಸಮದ್ರ ಅಭವೃದ್ಧಿಗೆ ದೇವಾಲಯಗಳ 
ಎ [6) [5 ಧಿ 


ವ 
ಜೀರ್ಣೋದ್ದಾರಕ್ಕೆ ೨ ಕೋಟ ರೂಪಾಲು ಬಡುಗಡೆ ಮಾಡಿದ್ದಾರೆ. ಇದಕೆ ಜಿಲ್ಲಾ ಉಸ್ಸುವಾರಿ 


20 


ಸಚಿವರಾದ ಹೆಚ್‌.ಎಸ್‌. ಮಹದೇವ ಪ್ರಸಾದ್‌ ರವರ ಪರಿಶ್ರಮ ಕೂಡ ಇದೆ. 
ಎಚ್‌.ಡಿ.ಕುಮಾರಸ್ವಾಮಿ ರವರ ಕಾಲಕ್ಷೆ 36೨ ಕೋಟ ರೂಪಾಲು ಕೊಡುಗೆಗೆ ಆದೇಶಿಸಿದರು. 


2೦೦7 ಜೂನ್‌ 4 ರಂದು ಕುಮಾರಸ್ವಾಮಿಯವರು ಮಹದೇಶ್ವರ ಬೆಟ್ಟದಲ್ಲ ಪೂಜೆ 
ಸಲ್ಪಸಿ 16.5 ಕೋಟ ರೂಪಾಯು ವೆಚ್ಚದ ಕಾವೇರಿ ಕುಡಿಯುವ ನೀರಿನ ಯೋಜನೆ 5 ಕೋಟ 
ರೂಪಾಲು ವೆಚ್ಚದ ಜಾನಪದ ಅಧ್ಯಯನ ಕೇಂದ್ರಕ್ಕೂ ಆದೇಶಿಸಿದರು. 


ಕುಮಾರಸ್ವಾಮಿ ಯವರು ಮೂರನೇ ಬಾರಿಗೆ ಭೇಟ ನೀಡಿದಾಗ 20೦7 ಸೆಪ್ಟೇಂಬರ್‌ 3 
ರಂದು 75 ಕೋಟ ರೂಪಾಲು ವೆಚ್ಚದ ವಿವಿಧ ಅಭವೃದ್ಧಿ ಕಾರ್ಯಗಳಗೆ ಆದೇಶಿಸಿದರು. 
ಕುಮಾರಸ್ವಾಮಿ ರವರ ಕಾಲದಲ್ಲ ಪ್ರವಾಸಿ ತಾಣವಾದ ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ. 


ಜಳಗಿರಿರಂಗನ ಬೆಟ್ಟ ಹಾಗೆಯೇ ಮಲ್ಯೆ ಮಹದೇಶ್ವರನ ಬೆಟ್ಟಗಳು ಅಭವೃದ್ಧಿಗೊಂಡಿವೆ." 


ಸಿದ್ದರಾಮಯ್ಯರವರು ಶ್ರೀ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಭೇಟನೀಡಿ 8೦ ಅಡಿ ಎತ್ತರದ 
ವಿಗ್ರಹವನ್ನು ನಿಮಾರ್ಣಮಾಡಲು ಶಂಖು ಸ್ಥಾಪನೆ ಮಾಡಿದ್ದಾರೆ. ಮಲೈ ಮಹದೇಶ್ವರ ಅಭವೃದ್ಧಿ 
ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ. ಚಾಮರಾಜೇಶ್ವರ ದೇವಾಲಯದ ಜೀರ್ಣೋದ್ದಾರ ಕಾರ್ಯ 
ನೆಡೆಯುತ್ತಿದೆ. ಜಳಗಿರಿರಂಗನಾಥ ದೇವಾಲಯದ ಜೀರ್ಣೋದ್ದಾರ ಕಾರ್ಯವು ಸಹ 
ನೆಡೆಯುತ್ತಿದೆ.*” 


ಹೀಗೆ ಇತಿಹಾಸವನ್ನು ನೋಡಿದರೆ ಒಂದಲ್ಲ ಒಂದು ಕಾಲಕ್ಕೆ ಒಂದೊಂದು ರೀತಿಯಲ್ಲ 
ಬದಲಾಗುತ್ತಾ ಪ್ರವಾಸೋದ್ಯಮಕ್ಕೆ ರಾಜಕೀಯ ಪ್ರಭಾವದಿಂದ ಯಾವ ರೀತಿ 
ಬೆಳವಣಿಗೆಯಾಗಿದೆ ಎಂಬುದನ್ನು ಆಯಾ ಸ್ಥಳೀಯ ಪ್ರಾದೇಶಿಕ ನೆಲೆಗ್ಣನಿಂದಲೂ 


ಕಾಣಬಹುದಾಗಿದೆ. 


13 ಅಧ್ಯಯನದ ಉದ್ದೇಶಗಳು: ಸಂಶೋಧಕನಿಗೆ ತನ್ನ ಸಂಶೋಧನೆಯ ಉದ್ದೇಶವು ಅತಿ 
ಪಮುಖವಾದದ್ದು. ಸಂಶೋಧನೆಯ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವ ಪೂರ್ವದಲ್ಲ 
ಯಾವ ಉದ್ದೇಶಕಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹಾಗೂ ಇದರಿಂದ ಸಮಾಜಕ್ಷೆ 
ಅಥವಾ ಮುಂದಿನ ಪೀಳಗೆಗೆ ಹೇಗೆ ಉಪಯುಕ್ತವಾಗುತ್ತದೆ. ಎನ್ನುವ ಉದ್ದೇಶವನ್ನು 
ಸಂಶೋಧನೆಯು ಹೊಂದಿರಬೇಕು. ಈ ಹಿನ್ನಲೆಯಲ್ಲೆ ಪ್ರಸ್ತುತ ವಿಷಯವನ್ನು ಆಯ್ದೆ 
ಮಾಡಿಕೊಳ್ಳಲಾಗಿದೆ. ಈ ಪ್ರಸ್ನತ ಸಂಶೋಧನೆಯ ಮೂಲಕ ಸೂಕ್ಷ ಸ್ಥಳೀಯ ಇತಿಹಾಸ 
ಹಾಗೂ ಸ್ಥಳೀಯ ಪ್ರೇಕ್ಷಕೀಯ ಸ್ಥಳಗಳ ಸಾಂಸ್ಕೃತಿಕ ಚಟುವಟಕೆಗಳನ್ನು ತಿಆಸುವುದು. 
ಸ್ಥಳೀಯ ಧಾರ್ಮಿಕ, ರಾಜಕೀಯ ಮಹತ್ವದ ಅಂಶದ ಅರಿವು ಮತ್ತು ಪ್ರವಾಸೋದ್ಯಮದ 


21 


ಬೆಳವಣಿಗೆ ಅವುಗಕ ರಕ್ಷಣೆಯನ್ನು ಕುರಿತು ಅರಿವನ್ನು ಮೂಡಿಸುವುದಾಗಿದೆ. ಆದುದರಿಂದ 


ಪ್ರಸ್ತುತ ಅಧ್ಯಯನವು ಈ ಕೆಳಕಂಡ ಉದ್ದೇಶಗಳನ್ನು ಹೊಂದಿದೆ. 


ಈ ಜಲ್ಲೆಯು ಪ್ರವಾಸೋದ್ಯಮದ ಬೆಳವಣಿಗೆಗೆ ಹೊಂದಿರುವ ವಿಪುಲ 
ಅವಕಾಶಗಳನ್ನು ಮತ್ತು ಅವುಗಳ ಮೇಲೆ ಪ್ರಭಾವ ಬೀರುವ ಭೌಗೋಳ೪ಕ, ಐತಿಹಾಸಿಕ, 
ಸಾಂಸ್ಕೃತಿಕ ವಲಯದ ಪ್ರಭಾವವನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು 
ಹೊಂದಿದೆ. 


ಈ ಜಲ್ಲೆಯ ರಾಜಕೀಯ ಹಿನ್ನಲೆ. ಧಾರ್ಮಿಕ, ಪರಿಸರ ಮತ್ತು ಇತರ ಪ್ರವಾಸಿ 
ತಾಣಗಳ ಮಹತ್ವವನ್ನು ವಿಶ್ಲೇಷಿಸುವ ಉದ್ದೇಶವನ್ನು ಹೊಂದಿದೆ. 


ಈ ಜಲ್ಲೆಯು ಹೊಂದಿರುವ ಐತಿಹಾಸಿಕ ಮತ್ತು ನೈಸರ್ಗಿಕ ಪ್ರವಾಸಿ ತಾಣಗಳನ್ನು 
ಗುರುತಿಸಿ ಈ ತಾಣಗಳ ಐತಿಹಾಸಿಕ ಮತ್ತು ಭೌಗೋಳಕ ಮಹತ್ವವನ್ನು ವಿವರಿಸಿ 
ಅವುಗಳನ್ನು ಪ್ರವಾಸಿಗರಿಗೆ ಹೇಗೆ ಪರಿಚಯುಸಬೇಕೆಂಬ ಮಾರ್ಗೋಪಾಯಗಳನ್ನು 
ಸೂಚಿಸುವ ಉದ್ದೇಶವನ್ನು ಹೊಂದಿದೆ. 


ಈ ಜಲ್ಲೆಯಲ್ಲ ಕಂಡು ಬರುವ ಪ್ರಸಿಧ್ಧ ಅಥವಾ ಐತಿಹಾಸಿಕ ಪ್ರವಾಸಿ ತಾಣಗಳ ಕಲೆ 


ಮತ್ತು ವಾಸ್ತುಶಿಲ್ಪವನ್ನು ಪರಿಚಲುಸುವ ಉದ್ದೇಶವನ್ನು ಹೊಂದಿದೆ. 


ಶಂ ಜಲ್ಲೆಯ ಪ್ರವಾಸಿ ತಾಣಗಳಕಲ್ಲರುವ ಸಮಸ್ಯೆಗಳನ್ನು ಪತ್ತೆ ಮಾಡುವುದು ಹಾಗೂ 
ಪರಿಹಾರಗಳನ್ನು ತಿಅಸುವ ಉದ್ದೇಶವನ್ನು ಹೊಂದಲಾಗಿದೆ. 


ಪವಾಪಿಗರನ್ನು ಆಕರ್ಷಿಸಲು ಒದಗಿಸಬೇಕಾದ ಸೌಲಭ್ಯಗಳು. ಕೈಗೊಳ್ಳಬೇಕಾದ 
ಕಾರ್ಯಕ್ರಮಗಳು ಮತ್ತು ಸರ್ಕಾರ ಇದುವರೆಗೆ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ 
ತಿಆಸುವ ಉದ್ದೇಶವನ್ನು ಹೊಂದಿದೆ. 


ಚಾಮರಾಜನಗರ ಜಲ್ಲೆಯಲ್ಲ ಪ್ರವಾಸೋದ್ಯಮಕ್ಕೆ ಬೇಕಾದ ಸ್ಥಳಗಳು ಯಥೇಚ್ಛವಾಗಿವೆ. 
ಪ್ರವಾಸೋದ್ಯಮದಿಂದ ದೊರೆಯುವ ಊದ್ಯೋಗದ ಬಗೆಯೂ ಯಾರು ಸಹ ಹೆಚ್ಚಾಗಿ 
ಗಮನಹರಿಸಿಲ್ಲ. ಹಾಗೇಯೇ ಪ್ರವಾಸಿ ತಾಣಗಕಳಲ್ಲ ಮೂಲಭೂತ ಸೌಕರ್ಯಗಳನ್ನು 


22 


ಒದಗಿನಿಕೊಡಬೇಕಾದ ಅಗತ್ಯತೆ ಹೆಚ್ಚಾಗಿದೆ ಎಂದು ಈ ಅಧ್ಯಯದ ಮೂಲಕ 
ತಿಆಸುವ ಉದ್ದೇಶವನ್ನು ಹೊಂದಿದೆ. 


14 ಅಧ್ಯಯನದ ವ್ಯಾಪಿ: ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ವ್ಯಾಪಿ ಇದ್ದೇ 
ಇರುತ್ತದೆ. ಏಕೆಂದರೆ ವ್ಯಾಪ್ತಿ ಇಲ್ಲದೆ ಹೋದರೆ ವಿಷಯವನ್ನು ಸರಿಯಾಗಿ ಪ್ರಸ್ತುತ ಪಡಿಸಲು 
ಸಾಧ್ಯವಿಲ್ಲ. ಹಾಗೂ ಮಿತಿ ಎಂಬುದು ಅವಶ್ಯಕವಾಗಿರುತ್ತದೆ. ನಿರ್ಧಿಷ್ಟ ವ್ಯಾಪ್ತಿ ಹೊಂದಿದಾಗ 
ಮಾತ್ರ ವಿಷಯವನ್ನು ಅತಿ ಸೂಕ್ಷವಾಗಿ ನಿರೂಪಿಸಲು ಸಾಧ್ಯವಾಗುತ್ತದೆ. ಇದರಿಂದ 
ಸಂಶೋಧನೆಯಲ್ಲ ಆಗಬಹುದಾದ ಲೋಪದೋಷಗಳನ್ನು ತಡೆಹಿಡಿಯಬಹುದು. 
ಸಂಬಂಧಪಟ್ಟ ವಿಷಯದ ಕಡೆಗೆ ಹೆಚ್ಚನ ಗಮನ ಕೊಡಲು ಸಾಧ್ಯವಾಗುತ್ತದೆ. ನಿರ್ಧಿಷ್ಟವಾದ 


ವ್ಯಾಪ್ತಿಯಿಂದ ಕ್ಷೇತ್ರಕಾರ್ಯ ಮಾಡಲು ಮಾಹಿತಿ ಸಂಗ್ರಹಿಸಲು ಸುಲಭವಾಗುತ್ತದೆ. 


ಪ್ರಸ್ತುತ ಅಧ್ಯಯನವನ್ನು ಚಾಮರಾಜನಗರ ಜಲ್ಲೆಯ ಭೌಗೋಳಕ ಪ್ರದೇಶದ ವ್ಯಾಪ್ತಿಗೆ 
ಮಾತ್ರ ಸೀಮಿತಗೂಳಸಲಾಗಿದೆ. "ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು 
ಸಾಂಸ್ಕೃತಿಕ” ಎಂಬ ಪ್ರಸ್ತುತ ಅಧ್ಯಯನವು ತನ್ನದೆ ಆದ ವ್ಯಾಪ್ತಿಯನ್ನು ಹೊಂದಿದೆ. ಮೂಲತಃ 
ಪ್ರಾಗ್ಯೆತಿಹಾಸಿಕ ಕಾಲದಿಂದ ಪ್ರಸ್ತುತ ಕಾಲದ ವರೆಗೆ ಅಧ್ಯಯನ ಮಾಡಲಾಗುತ್ತದೆ. ಮ್ಯಸೂರು 
ಜಲ್ಲೆಯ ಭಾಗವಾಗಿದ್ದ ಈ ಪ್ರದೇಶ 19೨7 ಆಗಸ್ಟ್‌ 15ರಲ್ಲ ಜಲ್ಲಾ ಕೇಂದ್ರವಾಗಿ ಕರ್ನಾಟಕ 
ರಾಜ್ಯದ 2೦೭ನೇ ಜಲ್ಲೆಯಾಗಿ ಸೇರ್ಪಡೆಯಾಗಿದ್ದು. ಈ ಜಲ್ಲೆಯ ರಾಜಕೀಯ, ಕೃಷಿ. ಆರ್ಥಿಕ, 
ಪ್ರಾಕೃತಿಕ, ಸಾಹಿತ್ಯ, ಕಲೆ, ವಾಸ್ತುಕಿಲ್ಲ ಮತ್ತು ಸಾಂಸ್ಸೃತಿಕ ಕ್ಷೇತ್ರದಲ್ಲ ತನ್ನದೆ ಆದ ಛಾಪು 
ಮೂಡಿಸಿದೆ. ಚಾಮರಾಜನಗರ ಜಲ್ಲೆಯನ್ನು 4 ತಾಲೂಕುಗಳಾಗಿ ವಿಂಗಡಿಸಲಾಗಿದೆ. 
ತಾಲೂಕು ಕೇಂದ್ರವಾದ ಚಾಮರಾಜನಗರ, ಯಳಂದೂರು, ಕೊಳ್ಳೇಗಾಲ ಮತ್ತು ಗುಂಡ್ಲುಪೇಟೆ 
ತಾಲೂಕುಗಳನ್ನೊಕಗೊಂಡಿದೆ. ಚಾಮರಾಜನಗರ ಜಲ್ಲೆಯ ಪ್ರರೂಪ. ಭೌಗೋಳಕ ಹಿನ್ನಲೆ. 
ರಾಜಕೀಯ, ನೈಸರ್ಗಿಕ ಪ್ರವಾಸಿ ಸ್ಥಳ, ಐತಿಹಾಸಿಕ ಸ್ಥಳ, ಚಾರಣ ಸ್ಥಳಗಳು ಹಾಗೂ 
ಐತಿಹಾಸಿಕ ದೇವಾಲಯಗಳ ಕಲೆ ಮತ್ತು ವಾಸ್ತುಶಿಲ್ಲ. ಶಾಸನಗಳ ಇತಿಹಾಸದ ಎಲ್ಲಾ 


ಸಂಗತಿಗಳನ್ನು ಇಲ್ಲ ಸಂಕ್ಷಿಪ್ತವಾಗಿ ಉಲ್ಲೇಖಸಲಾಗಿದೆ. 


15 ಅಧ್ಯಯನದ ವಿಧಾನ: "ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು 
ಸಾಂಸ್ಕೃತಿಕ ಅಧ್ಯಯನ" ಎಂಬ ಠೇ ಸಂಶೋಧನಾ ಪ್ರಬಂಧವನ್ನು ರಚಿಸಲು ಇತಿಹಾಸ 
ಸಂಶೋಧನೆಯ ವಿಧಿ ವಿಧಾನಗಳನ್ನು ಹಾಗೂ ಪ್ರಾಥಮಿಕ ಹಾಗೂ ಅನುಷಂಗಿಕ ಆಕರಗಳನ್ನು 
ಬಳಸಿಕೂಳ್ಷುವುದರ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಲಾಗುವುದು. ಚಾಮರಾಜನಗರ 


23 


ಜಲ್ಲೆಯ ಪ್ರವಾಸಿ ತಾಣಗಳ ಬದ್ಗೆ ಬೆಳಕು ಚೆಲ್ಲುವ ಪತ್ರ ವ್ಯವಹಾರಗಳು. ವರದಿಗಳು. ಚಾರಿತ್ರಿಕ 
ದಾಬಲೆಗಳ೦ದಲೂ ಮಾಹಿತಿಯನ್ನು ಸಂಗ್ರಹಿಸಲಾಗುವುದು. ಸರ್ಕಾರದ ಗ್ಯಾಸೆಟಯರ್‌ಗಳು., 
ಶಾಸನಗಳು. ಸಾಹಿತ್ಯ ಕೃತಿಗಳು. ಸ್ಕರಣ ಸಂಚಕೆಗಳು. ಪತ್ರಗಾರದ ವರದಿಗಳು. 
ಬಡಿಬಡಿಯಾಗಿ ಪ್ರಕಟವಾದ ಲೇಖನಗಳು ಮೊದಲಾದವುಗಳನ್ನು ಬಳಕಸಿಕೊಳ್ಳಲಾಗುವುದು. 


ಚಾಮರಾಜನಗರ ಜಲ್ಲೆಗೆ ಒಳಗೂಂಡಂತೆ ಸರ್ಕಾರಿ ಮತ್ತು ಖಾಸಗಿ ಮೂಲದ 
ರ್ರಂಥಾಲಯಗಳು, ಕ್ಷೇತ್ರ ಕಾರ್ಯ ವರದಿ, ಗಣಕ ಯಂತ್ರ, ನಕ್ಷೆ. ಛಾಯಚಿತ್ರಗಳು. ಹಾಗೂ 
ಸಮಾಜಶಾಸ್ತ್ರೀಯ ಅಧ್ಯಯನದ ನೆಲೆಗಳಾದ ಅರ್ಥಶಾಸ್ತ್ರ. ಭೂಗೋಳಶಾಸ್ತ್ರ 
ಮುಂತಾದವುಗಳನ್ನು ಬಳಸಿಕೊಂಡು ಸಂಶೋಧನಾ ವಿಧಿ ವಿಧಾನಗಳ ಮೂಲಕ ತಾಲೂಕನ 
ಇತಿಹಾಸಶಾಸ್ತಜ್ಞರ ಜೊತೆ ಚರ್ಚಿಸಿ ಮಾಹಿತಿ ಪಡೆದು ವಗೀಕರಿಸಿ, ಕಾಲಾನುಕ್ರಮವಾಗಿ 
ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳು ಹೇಗೆ ಪ್ರಗತಿ ಪಥದತ್ತ ಸಾಗುತ್ತಿದೆ ಎಂಬುದನ್ನು 


ಇಲ್ಲ ವಿಶ್ಲೇಷಿಸಲಾಗುತ್ತದೆ. 


16 ಅಧ್ಯಯನದ ಸ್ಟರೂಪ: "ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಒಂದು 
ಸಾಂಸ್ಕೃತಿಕ ಅಧ್ಯಯನ" ಎಂಬ ಸಂಶೋಧನ ಪ್ರಬಂಧವು ತನ್ನದೆಯಾದ ಪ್ರರೂಪವನ್ನು 
ಹೊಂದಿದೆ. ಇದನ್ನು ಅಧ್ಯಯನದ ಅನುಕೂಲತೆಗಾಗಿ 7 ಅಧ್ಯಾಯನಗಳನ್ನಾಗಿ ವಗ್ಗೀಕರಣ 
ಮಾಡಲಾಗಿದೆ. ಈ ಏಳು ಅಧ್ಯಾಯಗಳನ್ನೊಳಗೊಂಡ ಪ್ರಬಂಧದ ತಾತ್ರಿಕ ಸ್ರರೂಪ ಹೀಗಿದೆ. 
ಮೊದಲನೆಯ ಅಧ್ಯಾಯದಲ್ಲ ಪ್ರಸ್ತಾವನೆ, ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮ 
ಬೆಳೆವಣಿಗೆಯ ಭೌಗೋಳಕ ಲಕ್ಷಣಗಳ ಹಿನ್ನಲೆ. ಐತಿಹಾಸಿಕ ಮತ್ತು ರಾಜಕೀಯ 
ಇತಿಹಾಸವನ್ನು ವಿವರಿಸಲಾಗುವುದು. ಅಧ್ಯಯನದ ಉದ್ದೇಶ. ಅಧ್ಯಯನದ ವ್ಯಾಪ್ತಿ. 
ಅಧ್ಯಯನದ ವಿಧಾನ, ಅಧ್ಯಯನದ ಮಹತ್ವ. ಅಧ್ಯಯನದ ಸ್ವರೂಪ ಮತ್ತು ಸಾಹಿತ್ಯ ಸಮೀಕ್ಷೆ 
ಪರಿಚಯುಸಲಾಗುವುದು. ಎರಡನೆಯ ಅಧ್ಯಾಯದಲ್ಲ ಪ್ರವಾಸೋದ್ಯಮದ ಅರ್ಥ, ಉಗಮ, 
ವಿಧಗಳು. ಪ್ರವಾಸೋದ್ಯಮದ ನಿರ್ವಹಣಿ ಮತ್ತು ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮ 
ಅಭವೃದ್ಧಿಯಲ್ಲ ಜಾನಪದದ ಪಾತ್ರವನ್ನು ಕುರಿತು ಚರ್ಚಿಸಲಾಗುವುದು. 


ಮೂರನೇಯ ಅಧ್ಯಾಯದಲ್ಲ ಚಾಮರಾಜನಗರ ಜಲ್ಲೆಯ ಧಾರ್ಮಿಕ ಪ್ರವಾಸಿ 
ತಾಣಗಳು. ಐತಿಹಾಸಿಕ ಮಹತ್ವವುಳ್ಳ ದೇವಾಲಯಗಳ ಉಗಮ. ಕಲೆ ಮತ್ತು ವಾಸ್ತು 
ಶಿಲ್ಪಗಳನ್ನು ಕುರಿತು ಅಧ್ಯಯನ ಮಾಡಲಾಗುವುದು. 


24 


ನಾಲ್ಲನೇಯ ಅಧ್ಯಾಯದಲ್ಲ ಚಾಮರಾಜನಗರ ಜಲ್ಲೆಯ ನೈಸರ್ಗಿಕ ಪವಾಸಿ 
ತಾಣಗಳನ್ನು ಕುರಿತು ಸಂಶೋಧನೆ ಮಾಡಲಾಗುವುದು. 


ಐದನೆಯ ಅಧ್ಯಾಯದಲ್ಲ ಚಾಮರಾಜನಗರ ಜಲ್ಲೆಯ ಸಾಂಸ್ಕೃತಿಕ ಪ್ರವಾಸೋದ್ಯಮದ 
ಕುರಿತು ಅಧ್ಯಯನ ಮಾಡಲಾಗುವುದು. ಆರನೇಯ ಅಧ್ಯಾಯನದಲ್ಲ ಚಾಮರಾಜನಗರ 
ಜಲ್ಲೆಯ ಪ್ರವಾಸಿ ತಾಣಗಳ ಅಭವೃದಿಗೆ ಮಾರ್ಗೋಪಾಯಗಳು ಮತ್ತು ಸರ್ಕಾರದ 
ಕಾರ್ಯಕ್ರಮಗಳು ಹಾಗೂ ಯೋಜನೆಗಳ ಬದ್ಗೆ ಚರ್ಚಿಸಲಾಗುವುದು. 


ಏಳನೇಯ ಅಧ್ಯಾಯದಲ್ಲ ಸಮರೋಪದ ಜೊತೆಗೆ, ಅಧ್ಯಯನದ ಫಲಅತಾಂಶಗಳನ್ನು 
ದಾಖಅಸಲಾಗಿದೆ. ರಂಥಯಣ, ಅನುಬಂಧದಲ್ಲ ನಕ್ಷೆ. ಛಾಯಾಚಿತ್ರ ಮತ್ತು ಭೂಪಟಗಳನ್ನು 
ಕೊಡಲಾಗಿದೆ. 


1.7 ಅಧ್ಯಯನದ ಮಹತ್ತ: ಚಾಮರಾಜನಗರ ಜಲ್ಲೆಯಲ್ಲ ಐತಿಹಾಸಿಕ ಪರಂಪರೆಯ ಕಲೆ 
ವಾಸ್ತುಕಿಲ್ಲ, ಸಂಸ್ಕೃತಿ, ಸಂಗೀತ ಹಾಗೂ ಸಂಪ್ರದಾಯಗಳು ಶ್ರೀಮಂತವಾಗಿವೆ. ಈ ಜಲ್ಲೆಯು 
ಧಾರ್ಮಿೀಕ ದೇವಾಲಯಗಳು. ಐತಿಹಾಸಿಕ ಸ್ಕಾರಕಗಳು. ನೈಸರ್ಗಿಕ ಪರಿಸರ ಧಾಮಗಳು 
ಇವುಗಳು ನಮ್ಮ ಜಲ್ಲೆಗೆ ಮಾತ್ರ ಸೀಮಿತವಾಗದೆ, ರಾಜ್ಯಗಳಗೂ ಹಾಗೂ ರಾಷ್ಟ್ರ ಮತ್ತು 
ವಿದೇಶಗಳಗೂ ಇವುಗಳ ಮಹತ್ವ ತಿಆಅಸುವುದಾಗಿದೆ. ಹಾಗೂ ಈ ಜಲ್ಲೆಯಲ್ಲ ಕಂಡುಬರುವ 
ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣಿ ಮತ್ತು ಅಭವೃದ್ಧಿಯ ಬಗ್ಗೆ ತಿಳುವಳಕೆಯನ್ನು 
ಮೂಡಿಸುವುದು. 


ಚಾಮರಾಜನಗರ ಜಲ್ಲೆಯು ಅಪೂರ್ವ ಪ್ರವಾಸಿ ತಾಣಗಳನ್ನು ಹೊಂದಿದರೂ ಅವುಗಳ 
ಬಗ್ಗೆ ಸರಿಯಾಗಿ ಇಲ್ಲಯವರೆಗೂ ಅಧ್ಯಯನ ನಡೆದಿಲ್ಲ ಹಾಗೂ ಪ್ರಾಥಮಿಕ ಮಾಹಿತಿಯನ್ನು 
ಸಹ ತಿಆಸಿಕೊಲ್ಲಲ್ಲ. ಆದ್ದರಿಂದ ಪ್ರವಾಸಿ ತಾಣಗಳ ಸಾಂಸ್ಕೃತಿಕ ವೈಭವವು ಕಣ್ಯರೆಯಾಗುತ್ತಿದೆ. 
ಇದನ್ನು ಬೆಳಕಿಗೆ ತರುವುದು ಮಹತ್ವದ್ದಾಗಿದೆ. ಪ್ರವಾಸಿಗರನ್ನು ಸೆಳೆಯುವಂತೆ ಮಾಡಲು 
ಇಲ್ಪ್ಲಯ ಆಕರ್ಷಣಿಯಗಳು, ಸಾರಿಗೆ ವ್ಯವಸ್ಥೆ, ಉಪಹಾರಗೃಹ ಮತ್ತು ವಸತಿಯ ಬಗ್ಗೆ ಮಾಹಿತಿ 
ತಿಆಸಿಕೊಡುವುದು. ಈ ಜಲ್ಲೆಯ ಸ್ಥಳೀಯ ಇತಿಹಾಸ ಮತ್ತು ಸ್ಥಳೀಯ ಪವಾಸಿ ತಾಣಗಳ 
ಜ್ಞಾನ ಮೂಡಿಸುವುದು. ಪ್ರವಾಸೋದ್ಯಮದಿಂದ ಆಗುವ ಲಾಭಗಳನ್ನು ತಿಆಸುವುದು 
ಹಾಗೇಯೇ ಜನರಿಗೆ ಹೇರಳವಾದ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ ಎಂಬುದನ್ನು 
ತಿಆಸುವುದು. 


25 


ಪ್ರವಾಸೋದ್ಯಮವು ಇತ್ತಿಚೇಗೆ ಬೆಕೆಯುತ್ತಿರುವಂತಹ ಪ್ರಮುಖ ವಿಷಯವಾಗಿದೆ. 
ಪ್ರವಾಸೋದ್ಯಮದಿಂದ ಸಾಂಸ್ಕೃತಿಕ ವಿನಿಮಯವಾಗುತ್ತದೆ. ಮತ್ತು ಇದರಿಂದ ಆರ್ಥಿಕ 
ಲಾಭವಾಗುತ್ತದೆ ಎಂಬುವುದನ್ನು ತಿಆಸುವುದು. ಪ್ರವಾಸೋದ್ಯಮ ಅಭವೃದ್ಧಿ ಪಡಿಸಲು 
ಪ್ರವಾಸೋದ್ಯಮ ಇಲಾಖೆ ಮತ್ತು ಸರ್ಕಾರ ಕೈಗೊಳ್ಳುವ ವಿವಿಧ ಯೋಜನೆಗಳ ಬದ್ದೆ ಅರಿವು 
ಮೂಡಿಸುವುದು. ಪ್ರವಾಸೋದ್ಯಮದಿಂದ ರಚನಾತ್ಮಕ ಬೆಳವಣಿಗೆಗೆ ಪ್ರದೇಶದ ಅಭವೃದ್ಧಿಗೆ 
ಎಷ್ಟರ ಮಟ್ಟಗೆ ಕಾರಣವಾಗಿದೆ. ಅಲ್ಲ ವಾಸಿಸುವ ಜನರ ಜೀವನದ ಗತಿಯನ್ನು ಬದಲಾಯಿಸಲು 


ಪ್ರವಾಸೋದ್ಯಮ ಅದೇಷ್ಟರ ಮಲ್ಲಿಗೆ ಮಹತ್ತವಾಗಿದೆ ಎಂಬುವುದನ್ನು ತಿಆದ ಕೊಳ್ಳುವುದು. 


ಮಾನವ ಸಂಘಜೀವಿ ಹಾಗೂ ಸಮಾಜ ಜೀವಿಯಾಗಿದ್ದು ಜೀವನ ಪರ್ಯಂತನುಭಗಳ 
ಮುಖಾಂತರ ಶಿಕ್ಷಣ ಪಡೆಯುತ್ತಾನೆ. ವೈವಿಧ್ಯಮಯವಾದ ಜನಜೀವನ, ಶಿಲ್ಪ ಕಲೆ, ಐತಿಹಾಸಿಕ 
ಕಟ್ಟಡಗಳ ಬಗ್ಗೆ ಧನಾತ್ಮಕ ಮನೋಭಾವನೆಗಳ ಸಂವರ್ಧನೆ ಬೆಳೆಸುವುದು ಮಹತ್ವದಾಗಿದೆ. 
ವಿವಿಧ ಸ್ಥಳಗಳ ಸಂಸ್ಕೃತಿ ಹಾಗೂ ಪರಂಪರೆಗಳ ಪರಿಚಯದ ಮೂಲಕ ನಾಡು ನುಡಿ 
ಕುರಿತಾಗಿ ಅಭಮಾನ ಬೆಳೆಸುವುದಾಗಿದೆ. 


ಈ ಜಲ್ಲೆಯಲ್ಲ ಕಂಡು ಬರುವ ಪ್ರವಾಸಿ ತಾಣಗಳ ಚಾರಿತ್ರಿಕ ಪರಂಪರೆಯನ್ನು 
ದೇವಾಲಯಗಳು ಹಾಗೂ ಸ್ಕಾರಕಗಳು ಭವ್ಯವಾದ ಕೋಟಿಕೊತ್ತಲಗಳನ್ನು ಸಮೃದ್ಧವಾದ 
ವನ್ಯ ಜೀವಿರಾಶಿಗಳನ್ನು ರಮಣೀಯವಾದ ನಿಸರ್ಣ ಸೌಂದರ್ಯ ಅರಣ್ಯಗಳು. ಆತ್ಯಾಕರ್ಷಕ 
ಜಲಪಾತಗಳು. ಹೀಗೆ ವಿಸ್ಥಯಗೂಳಸುವ ಮನಸ್ಸಿಗೆ ಮುದ ನೀಡುವ ತಾಣಗಳ ಅರಿವು 
ಮೂಡಿಸುವುದು ಈ ಸಂಶೋಧನೆಯ ಮಹತ್ವವಾಗಿದೆ. ಪ್ರವಾಸೋದ್ಯಮಕ್ಕೆ ಬೇಕಾದ ಮೂಲ 
ಸೌಕರ್ಯಗಳನ್ನು ಅಧ್ಯಯನಕ್ಕೆ ಒಳಪಡಿಸುವುದು. 


18 ಸಾಹಿತ್ಯ ಸಮೀಕ್ಷೆ: ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ 
ಸಂಸ್ಥೆಯು 1೨976ರಲ್ಲ ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ ನಾಲ್ಲರಲ್ಲ ಮತ್ತು ಸಂಪುಟ 
ಮೂರಲ್ಲ ಚಾಮರಾಜನಗರ, ಕೊಳ್ಳೇಗಾಲ ಮತ್ತು ಯಳಂದೂರು ಹಾಗೂ ಗುಂಡ್ಲುಪೇಟೆ 
ತಾಲ್ಲೂಕಿನಲ್ಲ ಕಂಡುಬರುವ ಶಾಸನಗಳನ್ನು ಪ್ರಕಟಸಿದೆ. ಪ್ರಮುಖ ರಾಜಕೀಯ, ಸಾಂಸ್ಕೃತಿಕ 
ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವ ಇಲ್ಲನ ಕೆಲವು ಶಾಸನಗಳ ಪ್ರಾಮುಖ್ಯತೆಯನ್ನು ಕುರಿತು 


ಈ ಸಂಪುಟದ ಮುನ್ನುಡಿಯಲ್ಲ ಪರಿಚಯುಸಿರುವುದು ನಮ್ಮ ಅಧ್ಯಯನಕ್ಕೆ ಸಹಾಯಕವಾಗಿದೆ. 


ಚಾಮರಾಜನಗರದ ಜಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 2೦೦7ರಲ್ಪ ಜಲ್ಲಾ ಪ್ರಥಮ 


ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಕಟಸಿರುವ "ಹೊನ್ನುಹೊಳ” (ಸ್ವರಣ ಸಂಪುಟ 2೦೦೨) 


26 


ಪ್ರೊ. ಮಲೆಯೂರು ಗುರುಸ್ತಾಮಿ ಅವರು ಪ್ರಧಾನ ಸಂಪಾದಕರಾಗಿರುವ ಕೃತಿ. 4೨ 
ಲೇಖನಗಳು ಮತ್ತು 71೦ ಪುಟಗಳನ್ನು ಒಳಗೊಂಡಿದೆ. ಈ ಕೃತಿಯಲ್ಲ ತಾಲೂಕಿನ 
ಭೌಗೋಳಆಕ ಅಂಶಗಳ ಬದ್ಗೆ. ಶಾಸನಗಳ ಬಗ್ಗೆ. ಹಬ್ಬ ಹರಿದಿನಗಳ ಬಗ್ಗೆ ಕೆಲವು ಸಂಶೋಧನಾ 
ಲೇಖನಗಳು ಪ್ರಕಟಗೊಂಡಿದ್ದು. ಪ್ರಸ್ತುತ ಅಧ್ಯಯನಕ್ಕೆ ಪೂರಕವಾಗಿದೆ. 


ಮಂಡ್ಯ ಜಲ್ಲೆಯ ಕರ್ನಾಟಕ ಸಂಘ(ರಿ)ವು ಪಕಟಸಿರುವ “ಅಭಿವ್ಯಕ್ತಿ” ಮಾಸಿಕದಲ್ಲಿ 
(ಸಂಪುಟ 4, ಸಂಚಿಕೆ 1 ಜನವರಿ 201) ಎನ್‌. ವೀರಭದ್ರಸ್ವಾಮಿ ಅವರ "ಚಾಮರಾಜನಗರ 
ತಾಲೂಕಿನ ಜೈನ ಸ್ಕಾರಕಗಳು” ಎಂಬ ಲೇಖನದಲ್ಲ ತಾಲೂಕಿನಲ್ಲ ಕಂಡುಬರುವ ಜೈನ 
ಬಸದಿಗಳ ಬಣ್ಣೆ ಕೆಲವು ಮಾಹಿತಿಗಳು ಸಿಗುತ್ತವೆ. 


ಮಲೆಯೂರು ಗುರುಸ್ವಾಮಿ "ಸೋಮಸಿರಿ” ಈ ಪುಸ್ತಕದ ಸಂಪಾದಕರು ಪ್ರಕಾಶಕರು 
ಸುವರ್ಣ ಮಹೋತ್ಸವ ಸಮಿತಿ ಶ್ರೀ ವೀರಸಿಂಹಾಸನ ಶಿಲಾಮಠ, ಸೋಮಹಳ್ಳ, ಗುಂಡ್ಲುಪೇಟೆ 
ಮುದ್ರಣ ಶ್ರೀ ರಾಜೇಂದ್ರ ಪಿಂಟರ್‌ ಅಂಡ್‌ ಪಬ್ದಷರ್‌ ಶಿವರಾ೦ಪೇಟಿ ಮೈಸೂರು ಈ ಗ್ರಂಥದಲ್ಲ 
ಗುಂಡ್ಲುಪೇಟಿಗೆ ಸಂಬಂಧಪಟ್ಟಂತೆ ಹಲವಾರು ಲೇಖನಗಳನ್ನು ಒಳಗೊಂಡಿವೆ. ಒಟ್ಟು 44 
ಲೇಖನಗಳನ್ನು ಒಳಗೊಂಡಿದೆ. ಒಟ್ಟು 543 ಪುಟಗಳು ಇವೆ. ನನ್ನು ವಿಷಯಕ್ಕೆ ಸಂಬಂಧಪಟ್ಟ 
ಕೆಲವು ಲೇಖನಗಳನ್ನು ಆರಿಸಿಕೊಂಡಿರುತ್ತೇನೆ. 


ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಸಿರುವ 
"ಕನ್ನಡ ವಿಷಯ ವಿಶ್ವಕೋಶ” ಸಂಮುಟ-೦1 ೦೭ ಮಟ 284ರಲ್ಪ್ಲ ಚಾಮರಾಜನಗರದ 


ಭೌಗೋಳಆಕ ಅಂಶಗಳ ಬದ್ದೆ ಮಾಹಿತಿ ದೊರೆಯುತ್ತದೆ. 


ಬೆಂಗಳೂರಿನ ಕರ್ನಾಟಕ ಗ್ಯಾಸೆಟಿಯರ್‌ ಇಲಾಖೆ 1984ರಲ್ಪ ಪ್ರಕಟಸಿರುವ ಕರ್ನಾಟಕ 
ರಾಜ್ಯ ಗ್ಯಾಸೆಟಿಯರ್‌ ಭಾಗ-1 (ಸೂರ್ಯನಾಥ ಯು ಕಾಮತ್‌) ರಲ್ತ್ಪ ಚಾಮರಾಜನಗರದ 
ಚಾರಿತ್ರಿಕ ಹಿನ್ನೆಲೆಯ ಬಣ್ದೆ ಹಲವು ಮಾಹಿತಿಗಳು ದೊರೆಯುತ್ತವೆ. 


ಅರವಿಂದ ಮಾಲಗತ್ತಿ (ಸಂ) ರವರ "ಜಾನಪದ ತತ್ವಗಳು” ಎಂಬ ಪುಸ್ತಕದಲ್ಲಿ 
ಸುಮಾರು 15ರ ಲೇಖನಗಳವೆ. ಇವುಗಳು ಈ ಭಾಗದ ಜನಪದವನ್ನು ಕುರಿತು ಚರ್ಚಿಸಲಾಗಿದೆ. 


ಅ.ಎಂ.ನಾಗಮಲ್ಲಪ್ಪ-ಸೋಮಶೇಖರ್‌ ಜಸಲ್ವಾಡಿರವರ “ಕಂಡಾಯ ಚಾಮರಾಜನಗರ 


ಜಲ್ಲಾ ಜನಪದ ಲೇಖನಗಳ ಸಂಗ್ರಹ” ಕನ್ನಡ ಸಾಹಿತ್ಯ ಪರಿಷತ್ತು, ರಥಜದಿ, ಚಾಮರಾಜನಗರ 


27 


ರವರ ಪುಸ್ತಕದಲ್ಲ 10೦ ಲೇಖನಗಳವೆ. ಇವುಗಳು ಚಾಮರಾಜನಗರ ಜಲ್ಲೆಯ ಬಹುತೇಕ ಭಾಗದ 
ಜನಪದ ವಿಚಾರಗಳನ್ನು ವ್ಯಕ್ತಪಡಿಸುತ್ತವೆ. 


ಎ.ಎಂ.ನಾಗಮಲ್ಲಪ್ಪ ರವರ "ವಿಜಯ ಸಿರಿ" (ಪ್ರಕಾಶನ ಜಲ್ಲಾ ಕನ್ನಡ ಸಾಹಿತ್ಯ 
ಪರಿಷತ್ತು) (ಚಾಮರಾಜನಗರ ಜಲ್ಲಾ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ಕರಣ ಗ್ರಂಥ 2೦11) 
ರಲ್ತ 34 ಲೇಖನಗಳದ್ದು, 122 ಪುಟಗಳನ್ನು ಒಳಗೊಂಡಿದೆ. ಇವುಗಳು ಚಾಮರಾಜನಗರ 
ಜಲ್ಲೆಯ ಬಹುತೇಕ ವಿಚಾರಗಳನ್ನು ತಿಅಸುವಂತಹ ಲೇಖನಗಳವೆ. 


ಎ.ಎಂ. ನಾಗಮಲ್ಲಪ್ಪ ಮತ್ತು ಮಹದೇವ ಶಂಕನಪುರ ರವರು ರಚಿಸಿರುವ ಕಂಸಾಳೆ” 
(2೦1೦) ಚಾಮರಾಜನಗರ ಜಲ್ಲಾ 2ನೇ ಕನ್ನಡ ಸಾಹಿತ್ಯ ಸ ್ಸೀಳನ ಸ್ಕರಣ ಸಂಚಿಕೆ, ಜಲ್ಲಾ 
ಕನ್ನಡ ಸಾಹಿತ್ಯ ಪರಿಷತ್ತು, ಚಾಮರಾಜನಗರ ರವರ ಪುಸ್ತಕದಲ್ಲ 35ರ ಲೇಖನಗಳದ್ದು, 163 
ಪುಟಗಳನ್ನು ಒಳಗೊಂಡಿದೆ. ಚಾಮರಾಜನಗರ ಜಲ್ಲೆ ಹಾಗೂ ಕೊಳ್ಳೇಗಾಲ ತಾಲ್ಲೂಕಿನ ಬಗ್ಗೆ 
ತಿಆಸುವ ಲೇಖನಗಳವೆ. 


ಮಹಾದೇವ ಶಂಕನಪುರ ರವರ "ನಾಲಗೆ ಮೇಲಅನ ಚರಿತೆ” (2೦೦8) ರಚನಾ 
ಪ್ರಕಾಶನ, ಕುವೆಂಪುನಗರ, ಮೈಸೂರು ರವರ ಪುಸ್ತಕದಲ್ಲ 11 ಲೇಖನಗಳದ್ದು. ಹೆಚ್ಚಾಗಿ 
ಮಲ್ಯೆಮಹದೇಶ್ವರನನ್ನು ಕುರಿತು ಜನಪದ ಹಿನ್ನೆಲೆಯನ್ನು ತಿಅಸುವಂತಹ ಪುಸ್ತಕವಾಗಿದೆ. 


"ಚಿಣ್ಣರ ಜಲ್ಲಾ ದರ್ಶನ” ಚಾಮರಾಜನಗರ ಶೈಕ್ಷಣಿಕ ಪ್ರವಾಸ ಕೈಪಿಡಿ-2೦12-2೦13 
ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಚಾಮರಾಜನಗರ ೭2೦1೭ ರಲ್ಲ ಪಕಟಸಿದ್ದಾರೆ. ಇದು 
ಸುಮಾರು 6೦ ಪುಟಗಳನ್ನು ಒಳಗೊಂಡಿದೆ. ಚಾಮರಾಜನಗರ ಜಲ್ಲೆಯಲ್ಲ ಕಂಡು ಬರುವ 
ಪ್ರವಾಸಿ ತಾಣಗಳ ಬಣ್ಣೆ ಕಿರು ಪರಿಚಯ ಮಾಡಿಕೊಡುತ್ತದೆ. 


ಚಂದ್ರು ಕಾಳೇನಹಳ್ಳ ರವರ "ಸೋಲಆಗರ ಸಂಸ್ಕೃತಿ” ಪ್ರಕಾಶನ. ಕರ್ನಾಟಕ ಸಾಹಿತ್ಯ 
ಅಕಾಡೆಮಿ, ಬೆಂಗಳೂರು ಈ ಗ್ರಂಥವು (1೨೨3 ರಿಂದ ೭2೦1) ಒಟ್ಟು ಆ ಅಧ್ಯಾಯ ಮತ್ನು 
3೦2 ಪುಟಗಳನ್ನು ಒಳಗೊಂಡಿದೆ. ಈ ಪುಸ್ತಕದಲ್ಲ ಸೋಆಗರ ವಿಚಾರವನ್ನು ಕುರಿತು 
ಚರ್ಚಿಸಲಾಗಿರುತ್ತದೆ. 


ಪಳನಿಸ್ತಾಮಿ "ಗುಂಡ್ಲುಪೇಟಿ ತಾಲ್ಲೂಕು ಒಂದು ಸಾಂಸ್ಕೃತಿಕ ಅಧ್ಯಯನ" (2೦1) 


ಸ್ಥಂದಶ್ರೀ ಪ್ರಕಾಶನ ಮೂಡಗೂರು ಗುಂಡ್ಲುಪೇಟಿರವರ ಪುಸ್ತಕದ್ಲ ಗುಂಡ್ಲುಪೇಟಿ 


28 


ಸಂಬಂಧಿಸಿದಂತೆ ವಿವಿಧ ಕ್ಷೇತ್ರಗಳ ಕುರಿತು ವಿಚಾರವನ್ನು ವ್ಯಕ್ತಪಡಿಸುತ್ತದೆ. 8 ಅಧ್ಯಾಯಗಳು 
ಮತ್ತು 488 ಪುಟಗಳನ್ನು ಒಳಗೊಂಡಿದೆ . 


ಶಿವರುದ್ರಸ್ವಾಮಿ.ಎಸ್‌.ಎನ್‌.ರವರ"ಭಾರತೀಯ ಪ್ರವಾಸೋದ್ಯಮ" ಗ್ರಂಥವು ಸುಮಾರು 
18 ಅಧ್ಯಾಯಗಳನ್ನು ಮತ್ತು 318 ಪುಟಗಳನ್ನು ಒಳಗೊಂಡಿದೆ. ಪೌರಸ್ತ್ಯ; ಪ್ರಕಾಶನ. 
ಮೈಸೂರು, ತಿಪಟೂರು (2೦೦5-2೦13) ರಲ್ಲ ಪ್ರವಾಸೋದ್ಯಮದ ವಿವಿಧ ರೀತಿಯ 


ಬೆಳವಣಿಗೆಯನ್ನು ಚರ್ಚಿಸಿದ್ದಾರೆ. ಆದರೆ ಚಾಮರಾಜನಗರ ಜಲ್ಲೆಯನ್ನು ಕುರಿತು ಚರ್ಚಿಸಿಲ್ಲ. 


ವಾಗರಾಜು.ಬ.ಎಂ. ರವರ "ಪ್ರವಾಸೋದ್ಯಮ ಸಂಘಟನೆ ಮತ್ತು ಬೆಳವಣಿಗೆ” 
ಪ್ರಕಾಶಕರು-ಶ್ರೀ ರಾಜೇಂದ್ರ ಪ್ರಿಂಟರ್‌ ಮತ್ತು ಪಬ್ಲಷರ್ಸ್‌, ಶಿವರಾಂಪೇಟಿ, ಮ್ಯಸೂರು (20೦14- 
15) ರಲ್ತ್ಲ ರಚಿಸಲಾಗಿದೆ. ಈ ಪುಸ್ತಕದ್ಲ 6 ಅಧ್ಯಾಯಗಳದ್ದು, 2೨3೦2 ಪುಟಗಳನ್ನು 
ಒಳಗೊಂಡಿದೆ. ಅವುಗಳಲ್ಲ ಪ್ರವಾಸೋದ್ಯಮದ ವಿವಿಧ ಮುಖಗಳನ್ನು ಚರ್ಚಿಸಲಾಗಿದೆ. ಆದರೆ 
ಚಾಮರಾಜನಗರ ಜಲ್ಲೆಯನ್ನು ಕುರಿತು ಚರ್ಜಿಸಲಾಗಿಲ್ಲ. 


ಸುನಂದಮ್ಮ.ಎನ್‌. ರವರು "ಮೈಸೂರು ಮತ್ತು ಚಾಮರಾಜನಗರ 
ಜಲ್ಲೆಗಳ್ಲ ಸೋಲಗ ಬುಡಕಟ್ಟು ಜನಾಂಗದ ಅಭವೃದ್ಧಿಗೆ ಕರ್ನಾಟಕ ಸರ್ಕಾರದ 
ಕಾರ್ಯಕ್ರಮಗಳು ಒಂದು ವಿಮರ್ಶಾತ್ಮಕ ಅಧ್ಯಯನ” ಅಭಿರುಚಿ ಪ್ರಕಾಶನ, ಸರಸ್ತತಿಪುರಂ. 
ಮೈಸೂರು ೨೦೦೨-2೭೨೦1 ರ ಪುಸ್ಪಕದಿಂದ ಈ ಭಾಗದ ಬುಡಕಟ್ಟು ಜನಾಂಗದ ಸಂಸ್ಕೃತಿ 
ಮತ್ತು ಬೆಳವಣಿಗೆ ಕುರಿತು ಚರ್ಚಿಸಲಾಗಿರುತ್ತದೆ. 


ಲಾವಣ್ಯ ಎಂಬುವವರು ಚಾಮರಾಜನಗರ ಪ್ರದೇಶದ ದೇವಾಲಯಗಳ ಕುರಿತು 
ಪಿಹೆಚ್‌.ಡಿ ಮಹಾ ಪ್ರಬಂಧವನ್ನು ಮಂಡನೆ ಮಾಡಿದ್ದಾರೆ. 


ಓ.ರಾಜು ಎಂಬುವವರು ಚಾಮರಾಜನಗರ ಜಲ್ಲೆಯಲ್ಲ ಶೈವ ಪರಂಪರೆಯ ಕುರಿತು 
ಪಿಹೆಚ್‌.ಡಿ. ಮಹಾ ಪ್ರಬಂಧವನ್ನು ಮಂಡನೆ ಮಾಡಿದ್ದಾರೆ. 


ಆದರೆ ಇಲ್ಲಯ ತನಕ ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮವನ್ನು ಕುರಿತು 
ಯಾವುದೇ ರೀತಿಯ ಸಂಶೋಧನೆ ನಡೆದಿಲ್ಲ. ಪ್ರವಾಸೋದ್ಯಮವನ್ನು ಕುರಿತು ಇದು 
ಮೊದಲನೆಯ (ಪಿಹೆಚ್‌.ಡಿ) ಸಂಶೋಧನೆ ಆಗಿದೆ ಎಂಬುದನ್ನು ತಿಆಸುತ್ತಾ ಇಲ್ಲಿಯವರೆಗೆ 
ನಡೆದಿರುವ ಅಧ್ಯಯನಗಳನ್ನು ಕುರಿತು ಅವಲೋಕನವನ್ನು ಮಾಡಲಾಗಿದೆ. 


29 


10. 
11. 


12, 


13; 


14. 


U3; 


ಅಡಿಟಪ್ಪಣಿಗಳು 


. ಶಿವರುದ್ರಸ್ವಾಮಿ.ಎಸ್‌.ಎನ್‌ - ಭಾರತೀಯ ಪ್ರವಾಸೋದ್ಯಮ ಸೌರಸ್ಯ ಪ್ರಕಾಶನ, 


ಮೈಸೂರು, ತಿಪಟೂರು, 2೦೦7, ಪು.ಸಂಖ್ಯೆ, 1-2. 


. ಪೂರ್ಯನಾಥ ಯು ಕಾಮತ್‌ (ಸಂ) ಕರ್ನಾಟಕ ಸ್ಟೇಟ್‌ ಗ್ಯಾಸೆಟಿಯರ್‌, 


ಬೆಂಗಳೂರು. ಭಾಗ-3. 1986 ಪು.ಸಂಖ್ಯೆ - 49೦.4೨4.5೦3.584. 

ನೀಲಾ ಮಂಜುನಾಥ್‌ ಕೆ.ಎ.ಎಸ್‌ (ಸಂ) ಕರ್ನಾಟಕ ಕೈಪಿಡಿ 2೨೦1೭ (ಕರ್ನಾಟಕ 
ಗ್ಯಾಸೆಟಿಯರ್‌ ಇಲಾಖೆ ಬೆಂಗಳೂರು) ಪು.ಸಂಖ್ಯೆ — ೨63. 

ಸೂರ್ಯನಾಥ ಯು ಕಾಮತ್‌ (ಸಂ) ಕರ್ನಾಟಕ ನ್ಲೇಟ್‌ ಗ್ಯಾಸೆಟಿಯರ್‌, 
ಬೆಂಗಳೂರು, ಭಾಗ-1 1984 - ಪು.ಸಂಖ್ಯೆ - 5೦3-504. 

Karnataka State Gazetteer of India, Mysore Dist. 1988, P.1-2. 
ಎಪಿಗ್ರಾಫಿಯ ಕರ್ನಾಟಕ ಸಂಪುಟ 3-4ನೇ ಸಂಪುಟಗಳಲ್ಲ ಕಾಣಬರುವ ಶಾಸನಗಳ 
ಹಿನ್ನೆಲೆ ದೇವಾಲಯಗಳನ್ನು ಗುರುತಿಸಬಹುದಾಗಿದೆ. 

MAR Department 1935 — 13-27,28-53, 189-225. 

Hayavadana Rao C — Mysore gazetteer Vol-V — 1930 page 677. 
ಚಿಣ್ಣರ ಜಲ್ಲಾ ದರ್ಶನ ಚಾಮರಾಜನಗರ ಜಲ್ಲೆ - 2೦13 - ಹು 1೦. 

MAR Department 1938 — 192-196. 

ಅಶ್ವಥಪ್ಪ ಕೆ.ಎನ್‌. - ಸಮಗ್ರ ಕರ್ನಾಟಕ ಇತಿಹಾಸ, ಲಕ್ಷೀ ಮುದ್ರಣಾಲಯ 2೦1, 
ಪು.ಸಂಖ್ಯೆ - 772. 

ಚೌಡಯ್ಯ ಕಟ್ಟವಾಡಿ (ಸಂ)-ಹೊನ್ನುಹೊಳೆ. ರಾಜೇಂದ್ರ ಆಫ್‌ಸೆಬ್‌ ಪ್ರಿಂಟರ್ಸ್‌, 
2೦೦7- ಪು.ಸಂಖ್ಯೆ - 3. 

Hayavadana Rao C - Mysore gazetteer Vol-V — 1930 page 647- 
653. 

ಚಾಮರಾಜನಗರ ಜಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಕಳ ಕಛೇರಿಯುಂದ ಪಡೆದ 


ಮಾಹಿತಿ- 24-೦7-2೦13 (2೦1 ರ ಜನಗಣತಿ ಪ್ರಕಾರ). 


ಸಾರ್ವಜನಿಕ ಶಿಕ್ಷಣ ಇಲಾಖೆ - ಚಿಣ್ಣರ ಜಲ್ಲಾ ದರ್ಶನ ಚಾಮರಾಜನಗರ ಶೈಕ್ಷಣಿಕ 


ಪ್ರವಾಸ ಕೈಪಿಡಿ, ೭೦೦೨-2೨೦1೦. 


30 


16. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಪಡೆದ ಮಾಹಿತಿ, 24-07-2೦18. 

17. ಕ್ಷೇತ್ರ ಕಾರ್ಯ. ೦4-೦೭-2೨೦1ರ. 

18. ಚಾಮರಾಜನಗರ ಜಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿಯುಂದ ಪಡೆದ 
ಮಾಹಿತಿ, 24-೦7-2೦13.(2೦1 ರ ಜನಗಣತಿ ಪ್ರಕಾರ) 

19.ಚೌಡಯ್ಯ ಕಟ್ಟವಾಡಿ (ಸಂ)- ಹೊನ್ನುಹೊಳೆ. ರಾಜೇಂದ್ರ ಆಫ್‌ಸೆಟ್‌ ಪ್ರಿಂಟರ್ಸ್‌. 
2೦೦7, ಪು.ಸಂಖ್ಯೆ. 4-ರ. 

20. ಚಾಮರಾಜನಗರ ಜಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿಗಳ ಕಛೇರಿಯುಂದ ಪಡೆದ 
ಮಾಹಿತಿ, 24-೦7-2೦13. (2೦1 ರ ಜನಗಣತಿ ಪ್ರಕಾರ) 

21. ಚಾಮರಾಜನಗರ ಜಲ್ಲಾ (ಕೃಷಿ ಇಲಾಖೆ) ರೈತ ಸಂಪರ್ಕ ಕೇಂದ್ರದಿಂದ ಪಡೆದ 
ಮಾಹಿತಿ, 4-೦7-2೦13 ಮತ್ತು 11-04-2೦17. 

22. ಚಾಮರಾಜನಗರ ಜಲ್ಲಾ ಪಂಶುಸಂಗೋಪನೆ ಇಲಾಖೆಯಿಂದ ಪಡೆದ ಮಾಹಿತಿ, 
1-04-2017. 

23. C Hayavadana Rao —- Mysore gazetteer Vol-V, 1930 page 677. 

24. ಅದೇ, ಪು.ಸಂಖ್ಯೆ, 33-34. 

25. ಚೌಡಯ್ಯ ಕಟ್ಟವಾಡಿ (ಸಂ)- ಹೊನ್ನುಹೊಳೆ. ರಾಜೇಂದ್ರ ಆಫ್‌ ಸೆಟ್‌ ಪ್ರಿಂಟರ್ಸ್‌. 
2೦೦7, ಪು.ಸಂಖ್ಯೆ, (; 

26. ಚಾಮರಾಜನಗರ ಜಲ್ಲೆಯ ವಾರ್ಷಿಕ ವರದಿಗಳು, ಕರ್ನಾಟಕ ಸರ್ಕಾರ, 
ಚಾಮರಾಜನಗರ ಜಿಲ್ಲೆ. 

271. ಚೌಡಯ್ಯ ಕಟ್ಟವಾಡಿ (ಸಂ)- ಹೊನ್ನುಹೊಳೆ. ರಾಜೇಂದ್ರ ಆಫ್‌ಸೆಟ್‌ ಪ್ರಿಂಟರ್ಸ್‌. 
2೦೦7, ಪು.ಸಂಖ್ಯೆ. ಆ. 

28. ದಿನ ಪತ್ರಿಕೆಗಳಿಂದ ಸಂಗ್ರಹಿಸಿದ ಮಾಹಿತಿ. 

29. ಚೌಡಯ್ಯ ಕಟ್ಟವಾಡಿ (ಸಂ)- ಹೊನ್ನುಹೊಳೆ. ರಾಜೇಂದ್ರ ಆಫ್‌ಸೆಟ್‌ ಪ್ರಿಂಟರ್ಸ್‌. 
2೦೦7, ಪು.ಸಂಖ್ಯೆ, 8. 

30. Suryanath U Kamath - Karnataka State Gazetteer Part -2 — 1983, 
Page no, 122-169. 


31 


31. ಕನ್ನಡ ವಿಷಯ ವಿಶ್ವಕೋಶ, ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು-2೦೦ರ5, 


೨2: 
ಸತ 
34. 
3ನ 
36. 
37. 
38. 
39. 
40. 
4]. 
42. 
43. 
44. 
45. 
46. 
47. 


ಪು.ಸಂಖ್ಯೆ - 61. 


ಸೂರ್ಯನಾಥ ಯು ಕಾಮತ್‌, ಕರ್ನಾಟಕ ರಾಜ್ಯ ಗ್ಯಾಸೆಟಿಯರ್‌, ಪು.ಸಂಖ್ಯೆ.6೨7. 


ಎ.ಕ.ಸಂಪುಟ 4-3 ರಲ್ತ್ಪ ಕಂಡುಬರುವ ಶಾಸನಗಳ ಹಿನ್ನೆಲೆಯಲ್ಲ ಗುರುತಿಸಲಾಗಿದೆ. 


ಎಪಿಗ್ರಾಫಿಯ ಕರ್ನಾಟಕ ಸಂಪುಟ-3,4- ಮೈಸೂರು ವಿಶ್ವವಿದ್ಯಾನಿಲಯ — 1975. 


ಎ.ಕ.ಸಂಪುಟ-4, 
ಎ.ಕ.ಸಂಪುಟ-4, 
ಎ.ಕ.ಸಂಪುಟ-4, 


ಎ.ಕ.ಸಂಪುಟ-4, 


ಚಾಮರಾಜನಗರ ಶಾಸನ ಸಂಖ್ಯೆ-347. 


-4, ಚಾಮರಾಜನಗರ ಶಾಸನ ಸಂಖ್ಯೆ ಅದೇ. 

; ಚಾಮರಾಜನಗರ ಶಾಸನ ಸಂಖ್ಯೆ-364. 

; ಚಾಮರಾಜನಗರ ಶಾಸನ ಸಂಖ್ಯೆ-145, 146. 

; ಚಾಮರಾಜನಗರ ಶಾಸನ ಸಂಖ್ಯೆ-3. 

; ಚಾಮರಾಜನಗರ ಶಾಸನ ಸಂಖ್ಯೆ-6೦. 

,; ಚಾಮರಾಜನಗರ ಶಾಸನ ಸಂಖ್ಯೆ-3೦೨, 26೮3. 


; ಚಾಮರಾಜನಗರ ಶಾಸನ ಸಂಖ್ಯೆ-೦೦1. 


ಚಾಮರಾಜನಗರ ಶಾಸನ ಸಂಖ್ಯೆ-169-171. 
ಚಾಮರಾಜನಗರ ಶಾಸನ ಸಂಖ್ಯೆ-1-249. 
ಚಾಮರಾಜನಗರ ಶಾಸನ ಸಂಖ್ಯೆ-ರ. 


ಚಾಮರಾಜನಗರ ಶಾಸನ ಸಂಖ್ಯೆ-248 


ಆಕೀಯಾಲಾಜಕಲ್‌ ಎಕ್ಸ್‌ಕವೇಷನ್‌ ಅಟ್‌ ತಲಕಾಡ್‌, ಸಂಪುಟ-'!. ಮ್ಯೈಸೂರು- 


1೨೨6, ಪು.ಸಂಖ್ಯೆ — 77. 


48. ಕಂಚಿನಗೆರೆ ಗೋವಿಂದೇಗೌಡ (ಸಂ)- ಹೊನ್ನುಹೊಳೆ, (ಚಾಮರಾಜನಗರ ಜಲ್ಲಾ 


ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಕರಣ ಸಂಪುಟ) ರಾಜೇಂದ ಆಫ್‌ಸೆಬಟ್‌ 


ಪಿ೦ಟರ್ಸ್‌, 2೦೦7, 


ಪು.ಸಂಖ್ಯೆ, 2೨81-28ರ. 


49. ಪ್ರಜಾವಾಣಿ ದಿನ ಪತ್ರಿಕೆ ೦೭-೦8-2೦17. 


32 


ಅಧ್ಯಾಯ-2 
ಪ್ರವಾಸೋದ್ಯಮದ ಅರ್ಥ ಮತ್ತು ಉಗಮ 


ಪ್ರವಾಸೋದ್ಯಮದ ಅರ್ಥ: ಪ್ರವಾಸ, ಪ್ರಯಾಣ, ಯಾತ್ರೆ ಮೊದಲಾದ ಸಂಸ್ಕೃತ 
ಪದಗಳು ಇಂದ್ಲ್ದೀಷ್‌ನ ಟೂರ್‌, ಜರ್ನಿ, ಬ್ರಾವೆಲ್‌, ಟಪ್‌ ಎಂಬ ಪದಗಳಗೆ 
ಸಮನಾರ್ಥವುಳ್ತದ್ದಾಗಿದೆ. ಟೂರ್‌ ಎಂಬ ಇಂದ್ಲೀಷ್‌ ಪದ, ಟೂರ್‌ ಎಂಬ ದ್ರೀಕ್‌ ಪದದಿಂದ 
ಬಂದಿದೆ.' ಪ್ರವಾಸೋದ್ಯಮವೆಂದರೆ ಪ್ರವಾಸ, ಮನೋರಂಜನೆ, ವಿರಾಮ ಅಥವಾ ವ್ಯಾಪಾರದ 
ಉದ್ದೇಶಗಳಗಾಗಿ ಮಾಡುವ ಪ್ರಯಾಣವಾಗಿದೆ. ಪ್ರವಾಸದಿಂದ ನಾಡಿನ ನೆಲ. ಜಲ. ಸಾಂಸ್ಕೃತಿಕ 
ಪರಂಪರೆ ಇವುಗಳ ಬಣ್ಣೆ ಸ್ರಷ್ಟ ತಿಕುವಳಕೆಯುಂಬಾಗಿ ನಮ್ಮದರ ಬಣ್ಣೆ ಜಾಗೃತಿಯನ್ನು 
ಮೂಡಿಸುತ್ತದೆ. ಅಭಿಮಾನವನ್ನು ಪ್ರೇರೆಪಿಸುತ್ತದೆ. "ಪ್ರವಾಸೋದ್ಯಮವು ಇಪ್ಪತ್ತೋಂದನೆಯ 
ಶತಮಾನದ ಉದಯ ಕಾಲದಲ್ಲ ಜಗತ್ತಿನ ನಾಲ್ಲನೆಯ ದೊಡ್ಡ ಉದ್ಯಮವಾಗಿ 
ಪ್ರಗತಿಯಾಗುತ್ತಿರುವ ಆಧುನಿಕ ಜಗತ್ತಿನ ಅವಿಭಾಜ್ಯಾ೦ಗವಾಗಿದೆ”. ಪ್ರವಾಸೋದ್ಯಮವು ಶಂ 
ನಾಡಿನ ಸಂಸ್ಕೃತಿಯ, ನಾಗರಿಕತೆಯ ಹಿರಿಮೆ ಗರಿಮೆಗಳನ್ನು ಪರಿಚಯುಸುವ 
ಮಹತ್ಲಾರ್ಯವನ್ನು ಮಾಡುತ್ತದೆ. ವಿವಿಧತೆಯಲ್ಪ ಏಕತೆಯನ್ನು ಪ್ರತಿಬಂಬಸುವ ಸಂಸ್ಕೃತಿಯ 
ಅವಿಭಾಜ್ಯ ಅಂಗಗಳಾದ ಕಲೆ, ವಾಸ್ತಕಿಲ್ಲ, ಶಿಲ್ಪಕಲೆ, ಚಿತ್ರಕಲೆ, ಸಂಗೀತ, ಕರಕುಶಲ ವಸ್ತುಗಳು, 
ಲಅತಕಲೆ ಮತ್ತು ಜನಪದಕಲೆ ಹೀಗೆ ಪ್ರವಾಸೋದ್ಯಮ ಎಲ್ಲಾ ಅಂಶಗಳನ್ನು 
ಒಳಗೊಂಡಿರುವುದು. 


ಪ್ರವಾಸೋದ್ಯಮದ ವ್ಯಾಖ್ಯೆಗಳು: 

ಹರ್ಮನ್‌ ವಿ.ಶುಲಾರ್ಡ್‌ರವರ ಪ್ರಕಾರ “ಒಂದು ನಿರ್ದಿಷ್ಟ ದೇಶ, ನಗರ ಅಥವಾ 
ಪ್ರದೇಶಕ್ಕೆ ವಿದೇಶಿಯರು ಪ್ರವೇಶಿಸಿ, ತಾತ್ಗಾಅಕವಾಗಿ ನೆಲೆನಿಂತು ಸಂಚಾರ ಮಾಡಿ ಅಡ್ಡಾಡುವ ಎಲ್ಲಾ 
ಪ್ರಕ್ರಿಯೆಗಳ, ಪ್ರಮುಖವಾಗಿ ಆರ್ಥಿಕ ಸ್ಟ್ವರೂಪದ ವ್ಯವಹಾರಗಳ ಒಟ್ಟು ಸಮದಗ್ರಹವೇ 
ಪ್ರವಾಸೋದ್ಯಮ” ಇವರು ಆಸ್ಟ್ರೀಯಾದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞನಾಗಿದ್ದು ಇದನ್ನು 1910 ರಲ 
ನೀಡಿದನು. 


ಡಾ.ಜವಾದಿನ್‌ ಜೊವಿಯಾಕ್‌ ರವರ ಪ್ರಕಾರ "ವಿರಾಮ, ವಿಹಾರಗಳಂತಹ ಸಾಂಸ್ಕೃತಿಕ 


ಅಗತ್ಯಗಳ ಈಡೇರಿಕೆಗಾಗಿ ಆಗುವ ಜನರ ಸಾಮಾಜಕ ಚಲನೆಯೇ ಪ್ರವಾಸೋದ್ಯಮ” 


33 


ಈ 


ರಾಜನ್‌ ಸನ್‌ ರವರ ಪ್ರಕಾರ ಆಕರ್ಷಣೀಯ ಕೈಗೆಟುಕುವ ಸವಲತ್ತುಗಳುಳ್ಳ ಸ್ಥಳಕ್ಷೆ 
ವಿಶೇಷವಾಗಿ ಭೌಗೋಳಕ ಸೊಬಗುಳ್ಳ ಸ್ಥಳಕ್ಕೆ ಜನರು ಮನಸೋತು ಹೋಗುವುದೇ 
ಪ್ರವಾಸೋದ್ಯಮ” 


The 19" Century Dictionary ಕಾರ “ಪ್ರವಾಸಿಗಳು ಎಂದರೆ ಬೇರಾವುದೇ 


ಉದ್ದೇಶವಿಲ್ಲದೆ ಕುತೂಹಲ ಹಾಗೂ ಸಂತೋಷಸಕ್ಸಾಗಿ ಪ್ರವಾಸ ಮಾಡುವವರು ಎಂದರ್ಥ. 


ಜಟನ್ನಿನ ಪ್ರವಾಸೋದ್ಯಮ ಅಧ್ಯಯನದ 'ಟೂರಿಸಂಸೊಸ್ಯೆಟ'ಯು 
ಪ್ರವಾಸೋದ್ಯಮದ ವ್ಯಾಖ್ಯಾನದ ಬಧ್ಣೆ ತನ್ನದೇ ಆದಂತಹ ವಿಶ್ಲೇಷಣೆಯನ್ನು 1976ರಲ್ಲ 
ನೀಡಿತ್ತು. "ಜನರು ತಾವು ನೆಲೆಸಿದ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಿಂದ ಹೊರಗಡೆಯ 
ಸ್ಥಳಗಳಗೆ ತಾತ್ಗಾಅಕ ಹಾಗೂ ಈ ಅವಧಿಯ ಭೇಟ ನೀಡಿ ಅಲ್ಲೇ ತಂಗಿ ನಡೆಸುವ ಚಟುವಟಕೆಗಳೇ 
ಪ್ರವಾಸೋದ್ಯಮ” 


ಡಾ.ಯವಾಡಿನರವರ ಪ್ರಕಾರ "ಪ್ರವಾಸ ಸಾಮಾಜಕ ರೀತಿಯ ಬದುಕಾಗಿದ್ದು ತನ್ನ 


ದೈನಂದಿನ ಜೀವನದಿಂದ ಭನ್ನವಾಗಿ ವಿವಿಧ ಸಾಂಸ್ಕೃತಿಕ ಪರಿಸರವನ್ನು ತಿಆದುಕೊಳ್ಳುವ ಪ್ರಯತ್ನ” 


ಸಂಯುಕ್ತ ರಾಷ್ಟ ಸಂಘವು 1937 ರಲ್ಪ ಪ್ರವಾಸೋದ್ಯಮದ ಬದ್ದೆ ವ್ಯಾಖ್ಯೆ ಸೂಚಿಸಿತು. 
“ವ್ಯಕ್ತಿ ತಾನು ವಾಸಿಸುವ ನಾಡಿನಲ್ಲ 24 ಗಂಟಿಗಳು ಅಥವಾ ಅದಕ್ಕಿಂತ ಅಧಿಕವಾಗಿ ಪಯಣಿಸಿದರೆ 
ಆತನನ್ನು ಪ್ರವಾಸಿ ಎಂದು ಕರೆದಿದೆ. 


ಎ.ಕೆ. ಭಾಟಯಾ ಪ್ರಕಾರ “ಸಂಚಾರ, ಸ್ಥಳ ಮತ್ತು ನೆಲೆ ಎಂಬ ಮೂರು ಅಂಶಗಳ ಪರಸ್ವರ 
ಸಂವಹನವೇ ಪ್ರವಾಸೋದ್ಯಮ.”" 


ವಿಶ್ಚ ಪ್ರವಾಸೋದ್ಯಮ ಸಂಘಟನೆ (WTO) ಯ ಪ್ರಕಾರ "ವ್ಯಕ್ತಿಗಳು ವಿರಾಮ, 
ವ್ಯಾಪಾರ, ಇನ್ನೀತರ ಉದ್ದೇಶಗಳಗಾಗಿ ಒಂದು ವರ್ಷದ ಒಳಗೆ ತಮ್ಮ ನಿವಾಸದ ಸ್ಥಳದಿಂದ ದೂರ 
ಸ್ಥಳಗಳಲ್ಲ ಪ್ರಯಾಣಿಸುವಿಕೆ ಮತ್ತು ತಂಗುವಿಕೆಯ ಚಟುವಟಕೆಗಳೇ ಪ್ರವಾಸೋದ್ಯಮ” 


ವಿಶ್ವ ಸಂಸ್ಥೆಯ ಪ್ರಕಾರ ಪ್ರವಾಸಿ ಎಂದರೆ "ಒಬ್ಬ ಸಂದರ್ಶಕ ತನ್ನ ನಿವಾಸದ ಸ್ಥಳದಿಂದ 
ಅನ್ಯ ದೇಶವೊಂದಕೆ ತಾತ್ಗಾಅಕವಾಗಿ ಭೇಟ ನೀಡುವುದು ಮತ್ತು ಅದು ವೃತ್ತಿ, ಸಂಭಾವನೆ 
ಕಾರಣವಲ್ಲದೆ ಬೇರೆ ಯಾವುದೇ ಕಾರಣಕ್ಥಾಗಿ ಪ್ರಯಾಣ ಮಾಡುವುದೇ ಪ್ರವಾಸೋದ್ಯಮ” 


(A tourist is a temporally visit to country other than the one in which he usually 


34 


resides for any reason other than following an accupation-remunerated from within 
the country visited) 

ಪ್ರವಾಸಿಗರು: ಮನರಂಜನೆ, ವಿರಾಮ, ಸಂತೋಷಕ್ಕಾಗಿ ಪ್ರಯಾಣಿಸುವವರು ಪ್ರವಾಸಿಗರು 
ಎನಿಸಿಕೊಳ್ಳುತ್ತಾರೆ. ಅಂತಹವರು ತಮ್ಮ ವಾಸಸ್ಥಳದಿಂದ ಹೊರಗೆ ಕನಿಷ್ಠ 24 ಗಂಟೆಗಿಂತ ಹೆಚ್ಚು 
ಕಾಲ ವಿರಾಮದಲ್ಲ ತೊಡಗುತ್ತಾರೆ. ಇವರು ಮನರಂಜನೆಗಾಗಿ ಬರ್ಚು ಮಾಡುವವರು ಆದರೆ 
ಸಂಪಾದಿಸುವವರಲ್ಲ. ಇವರಿಗೆ ಸ್ವಂತ ವಸತಿ ಇರುವುದಿಲ್ಲ ಇವರು ತಾತ್ಗಾಅಕ ಸಂದರ್ಶಕರಷ್ಟೆ.” 


ಪ್ರವಾಸೋದ್ಯಮವೆಂದರೆ, ಪ್ರವಾಸ, ಮನೋರಂಜನೆ, ವಿರಾಮ ಅಥವಾ ವ್ಯಾಪಾರದ 
ಉದ್ದೇಶಗಳಗಾಗಿ ಮಾಡುವ ಪ್ರಯಾಣವಾಗಿದೆ. ವಿಶ್ವ ಪ್ರವಾಸೋದ್ಯಮ ಸಂಸ್ಥೆಯು ಪ್ರವಾಸಿಗರು 
ಎಂಐ ಪದವನ್ನು “ವಿರಾಮ, ವ್ಯವಹಾರ ಮತ್ತು ಇತರೆ ಉದ್ದೇಶಗಳಗಾಗಿ ತನ್ನು ಎಂದಿನ 
ಪರಿಸರದಿಂದ ಹೊರಗಿನ ಸ್ಥಳಗಳಗೆ, ಪ್ರವಾಸಿ ಅಲ್ಪ ಇಪ್ಪತ್ನಾಲ್ಲು (24) ಗಂಟಿಗಳಗಿಂತ ಹೆಚ್ಚು 
ಅವಧಿಗೆ ಉಳಯುವ ಮತ್ತು ಒಂದು ವರ್ಷಕ್ಕಿಂತ ಸತತ ಹೆಚ್ಚಾಗಿ ಉಳಯದ ಹಾಗೂ ತಾವು ಭೇಟ 
ನೀಡಿದ ಪ್ರದೇಶಗಳ ಸಂಭಾವನೆಗೊಳಸುವ ಅಥವಾ ಪ್ರತಿಫಲ ಆಪೇಕ್ಷಿಸುವ ಯಾವುದೇ 
ಚಟುವಟಕೆಗಳನ್ನು ಕೈಗೊಳ್ಳದ ವ್ಯಕ್ತಿಗಳು” ಎಂಬುದಾಗಿ ವ್ಯಾಖ್ಯಾನಿಸಿದೆ. 


ಪ್ರವಾಸೋದ್ಯಮದ ಉಗಮ: ಪ್ರವಾಸೋದ್ಯಮ ಹಿನ್ನೆಲೆಯನ್ನು ಗಮನಿಸಿದರೆ. ಅದು 
ಪ್ರಾಚೀನ ಕಾಲದಿಂದ ಪ್ರಸ್ತುತ ಇಂದಿನವರೆವಿಗೂ ಒಂದಲ್ಲ ಒಂದು ರೀತಿಯಲ್ಲ ನಡೆದುಕೊಂಡು 
ಹೋಗುತ್ತಿದೆ. ಭಾರತ ದೇಶದಲ್ಲ ಪ್ರವಾಸೋದ್ಯಮ ಎಂಬುವುದು ನೆನ್ನೆ ಮೊನ್ನೆಯದಲ್ಲ. ಇದು 
ಪ್ರಾಚೀನ ಕಾಲದಿಂದ ನಡೆದು ಬಂದಿದೆ. ಅಲ್ಲದೆ ಪ್ರವಾಸೋದ್ಯಮ ಎಂಬುದು ಭಾರತಕ್ಕೆ 
ಜಲಮಾರ್ಗ ಕಂಡುಹಿಡಿದ ವಾಸ್ನೋಡಿಗಾಮನ ಕಾಲದಿಂದ ಆರಂಭವಾಗುತ್ತದೆ. 


ಅತಿಥಿ ದೇಪೋಭಛವ ಎನ್ನುವುದು ನಮ್ಮ ಸಂಸ್ಕೃತಿ.” ಬೇರೆ ಬೇರೆ ಕಡೆಗಳಂದ 
ಬರುವವರು ನಮ್ಮ ಅತಿಥಿಗಳು. ಅತಿಥಿಗಳಗೆ ಅನ್ನವನ್ನು ಮಾರಲಾಗದು. ಆದ ಕಾರಣ ನಮ್ಮ 
ಧಾರ್ಮಿಕ ಕೇಂದ್ರಗಕಲ್ಲ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉದಾಹರಣೆಗೆ ಧಾರ್ಮಿಕ 
ಕ್ಷೇತ್ರವಾದ ಮಲ್ಯೆಮಹದೇಶ್ವರನ ಬೆಟ್ಟದಲ್ಲಿ ಪ್ರಸಾದ ನೀಡುವ ಸಂಪ್ರದಾಯ ನಡೆದಿದೆ. 
ಚಾಮರಾಜನಗರ ಜಲ್ಲೆಯ ಕೆಲವೊಂದು ಧಾರ್ಮಿಕ ಮಠಗಕಲ್ಪ ಇಂದಿಗೂ ಉಚಿತ ಊಟದ 
ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೇಸಿಗೆಯಲ್ಲ ಬರುವ ಪ್ರವಾಸಿಗರಿಗೆ ನೀರು-ಪಾನಕ ಸೇವೆ ಸಹ 
ಇದೆ. ಇದು ಭಾರತೀಯ ಪವಾಸಿಗರನ್ನು ಪ್ತೀಕರಿಸುವ ರೀತಿ ಮತ್ತು ನೀತಿಯಾಗಿದೆ. ಆದರೆ 
ಕಾಲ ಹಾಗೆ ಇರುವುದಿಲ್ಲ. ಬದಲಾವಣೆಯು ಬದುಕಿನ ಸಹಜ ಕ್ರಿಯೆಯಾಗಿರುತ್ತದೆ. ಭಾರತ 
ದೇಶದಲ್ಲ ಪ್ರವಾಸೋದ್ಯಮ ಬಹುದೊಡ್ಡ ಉದ್ಯಮವಾಗಿ ಬೆಳೆದಿರುವುದರ ಪರಿಣಾಮದಿಂದಲೇ 


35 


ಕರ್ನಾಟಕದ ದಕ್ಷಿಣ ತುದಿಯಲ್ಲರುವ ಚಾಮರಾಜನಗರ ಜಲ್ಲೆಯಲ್ಲಯೂ ನಾನಾ ರೀತಿಯ 
ಬದಲಾವಣೆಗಳನ್ನು ಡಗುರುತಿಸಬಹುದಾಗಿದೆ. ಪ್ರಸ್ತುತ ಈಗ ಕೆಲವು ದೇಶಗಳಗೆ 
ಪ್ರವಾಸೋದ್ಯಮವೇ ಆರ್ಥಿಕತೆಯ ಮೂಲವಾಗಿದೆ. ಬೇರೆ ಬೇರೆ ದೇಶಗಳಾದ ಥೈಲ್ಯಾಂಡ್‌, 
ಮಲೇಷಿಯಾ, ಸಿಂಗಾಪುರ ಮೊದಲಾದ ದೇಶಗಳ ಆರ್ಥಿಕತೆ ಬಹುಪಾಲು ಪ್ರವಾಸೋದ್ಯಮದ 
ಮೇಲೆ ನಿಂತಿದೆ. ಇದು ಸಂಸ್ಕೃತಿಯನ್ನು ಮಾರುವ ಪ್ರಶ್ನೆಯಲ್ಲ. ಅದು ಜೀವನದ ಪ್ರಶ್ನೆ. ಒಬ್ಬ 
ವಿದೇಶಿ ಪ್ರವಾಸಿಗ ಭಾರತಕ್ಕೆ ಬಂದರೆ ವಿದೇಶಿ ವಿನಿಮಯದಿಂದ ಉಳತಾಯವಾಗುತ್ತದೆ. ಒಬ್ಬ 
ಲ್ಯಾಕ್ಟಿಯವನಿಗೆ, ಎಳನೀರು ಮಾರುವವನಿಗೆ, ಪ್ರವಾಸಿ ಗೈಡ್‌ಗಳಗೆ. ಹೋಟೆಲ್‌ಗಳಗೆ 
ಮೊದಲಾದವರಿಗೆ ಹಲವು ಜನರ ಬದುಕಿಗೆ ಉಪಯುಕ್ತವಾಗುತ್ತದೆ. ಅಲ್ಲದೆ ಪರೋಕ್ಷವಾಗಿ 
ಇನ್ನೆಷ್ಟು ಜನರಿಗೆ ಲಾಭವಾಗುವುದೋ ಲೆಕ್ಟವಿಲ್ಲ. ಅದೇ ರೀತಿ ಚಾಮರಾಜನಗರ ಜಲ್ಲೆಯವರು 
ಬೇರೆ ಕಡೆ ಪ್ರವಾಸಕ್ಕೆ ಹೋದರೆ, ಬೇರೆ ಜಲ್ಲೆಯವರು ಚಾಮರಾಜನಗರ ಜಲ್ಲೆಗೆ ಬರುವ 
ಪರಂಪರೆ ಇದೆ. ಪ್ರಾಚೀನ ಕಾಲದಿಂದಲೂ ಇದೆ. ಉದಾಹರಣೆಗೆ ಕೊಳ್ಳೇಗಾಲ ಧಾರ್ಮಿಕ 
ಕ್ಷೇತ್ರವಾದ ಮಲೆಮಹದೇಶ್ವರ ಬೆಟ್ಟ. ಜಳಗಿರಿರಂಗನ ಬೆಟ್ಟ. ಗೋಪಾಲಸ್ವಾಮಿ ಬೆಟ್ಟ. ಶಿವನ 


ಲು 


ಸಮುದ್ರ, ಮೇಕೆದಾಟು ಮೊದಲಾದ ಕ್ಷೇತ್ರಗಳಗೆ ಪ್ರವಾಸಿಗರು ಪ್ರತಿ ದಿನ ಬರುತ್ತಾರೆ. 


ಭಾರತ ದೇಶದ ಸಂಪದ್ಧರಿತ ರಾಜ್ಯಗಳಲ್ಲ ಕರ್ನಾಟಕ ರಾಜ್ಯವು ಒಂದು. ಅದು 
ಪ್ರವಾಸೋದ್ಯಮದ ದೃಷ್ಟಿಬುಂದಲೂ ನಮ್ಮ ಸಂಪತ್ತು ಹೇರಳವಾದುದು. ಕರ್ನಾಟಕದಲ್ಲರುವ 
ಪ್ರಾಕೃತಿಕ ವೈವಿಧ್ಯಗಳು ಪರಸ್ಪರ ಭಿನ್ನವಾಗಿದ್ದು. ಅಲ್ಪಂದ ಇಲ್ಲಗೆ, ಇಲ್ಲಂದ ಅಲ್ತಗೆ ದೇಪೀಯ 


ಪ್ರವಾಸೋದ್ಯಮಕ್ಕೂ ಅನುಕೂಲವನ್ನು ಒದಗಿಸುತ್ತದೆ. ಮಂಗಳೂರಿನ ಮಕ್ಕಳು ಪ್ರವಾಸಕ್ಕೆ 
ಜಜಾಪುರಕ್ಕೆ ಹೋಗುತ್ತಾರೆ. ಬಜಾಪುರದ ಮಕ್ಕಳು ಬೇಲೂರು, ಹಳೆಬೀಡು, ಸೋಮನಾಥಪುರಕ್ಕೆ 
ಬರುತ್ತಾರೆ. ಬೇಲೂರಿನವರು ಬಸವ ಕಲ್ಯಾಣಕ್ಕೆ ಹೋಗುತ್ತಾರೆ. ಇದೇ ರೀತಿ ಅಕ್ಕಪಕ್ಕ 
ಜಲ್ಲೆಯವರು ಹಾಗೂ ತಮಿಳುನಾಡು ಕೇರಳ ರಾಜ್ಯದವರು ಚಾಮರಾಜನಗರ ಜಲ್ಲೆಗೆ ಹೆಚ್ಚನ 
ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಇದು ಪ್ರವಾಸೋದ್ಯಮದ ದೃಷ್ಟಿಬುಂದ ಕರ್ನಾಟಕದ ಹೆದ್ಗಳಕೆ 
ಆಗಿದೆ. ಪ್ರವಾಸೋದ್ಯಮದ ಸಾಧ್ಯತೆಯನ್ನು ಇನ್ನಷ್ಟು ಹೆಚ್ಚಿಸಬಹುದಾಗಿದೆ. ಆಂತರಿಕವಾಗಿ 
ರೈಲುಗಳ ಸಂಚಾರ ಸಾಧ್ಯತೆ ಏಕೆಂದರೆ ಬೆಂಗಳೂರಿನಿಂದ, ಮಂಗಳೂರಿನಿಂದ ಬರುವ ರೈಲು 
ಮೈಸೂರು ಅಥವಾ ಚಾಮರಾಜನಗರಕ್ಕೆ ಮಾತ್ರ ಸೀಮಿತವಾಗಿದೆ. ರೈಲುಗಾಡಿಗಳು 
ಗುಂಡ್ಲುಪೇಟೆ, ಯಳಂದೂರು, ಕೊಳ್ಳೇಗಾಲ ತಾಲ್ಲೂಕಿಗೆ ಬರುವುದಾದರೆ, ಪ್ರವಾಸೋದ್ಯಮದ 
ಬದಲಾವಣಿಯೇ ಅಧಿಕವಾಗುತ್ತದೆ. ಕರ್ನಾಟಕದ ಅದರಲ್ಲೂ ಚಾಮರಾಜನಗರ ಜಲ್ಲೆಯ ಎಲ್ಲಾ 
ಪ್ರಮುಖ ತಾಣಗಳಗೆ ರೈಲು ಹಆಗಳಂ೦ದ ಕೂಡಿಸುವ ಕೆಲಸವಾದರೆ, ಚಾಮರಾಜನಗರ ಜಲ್ಲೆಯ 


ಪ್ರವಾಸೋದ್ಯಮದ ದಿಕ್ಕೇ ಬದಲಾಗುತ್ತದೆ. ದೇಶೀಯ ಪ್ರವಾಸೋದ್ಯಮ ಅಗಾಧ ಪ್ರಮಾಣದಲ್ಲ 


36 


ಹೆಚ್ಚಿನ ಕರ್ನಾಟಕದವರು ಕರ್ನಾಟಕವನ್ನೇ ನೋಡಿಲ್ಲ. ಅದೇ ರೀತಿ ಚಾಮರಾಜನಗರ ಜಲ್ಲೆಯ 
ಜನರು ಚಾಮರಾಜನಗರದಲ್ಲರುವ ಪ್ರವಾಸಿ ತಾಣಗಳನ್ನೆ ನೋಡಿಲ್ಲವೆಂದರೆ ತಪ್ಪಾಗಲಾರದು. 
ಪ್ರಾದೇಶಿಕ  ಬದಲಾವಣಿಯಲ್ಲ ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮವನ್ನು 
ಹೆಚ್ಚಸಬೇಕಾದರೆ, ಮೊದಲಅಗೆ ಆಗಬೇಕಾದ ಕೆಲಸ ಯಾವುದೆಂದರೆ, ಪ್ರವಾಸಿ ನಕಾಶೆಯ 
ಪುನರಚನೆಯಾಗಬೇಕು. ಚಾಮರಾಜನಗರ ಜಲ್ಲೆಯಲ್ಲ ವಿಶ್ವದ ಗಮನ ಸೆಳೆದಿರುವ ಕಾಡುಗಳ್ಳ 
ವೀರಪ್ಪನ್‌ ನೆಲೆಸಿದ್ದ ಬೆಟ್ಟಗುಡ್ಡಗಳವೆ.' 


ವಿದೇಶಿ ಪ್ರವಾಸಿಗರಾದ ಅಬ್ದುಲ್‌ ರಜಾಕ್‌, ಫಾಹಿಯಾನ್‌, ಇತ್ತಿಂಗ್‌, ಬಾರ್ಬೋಸ್‌, 
ಲಾಮ್‌ಪಿರೇಶ್‌, ಪಾಲೋಸ್‌. ನ್ಯೂನಿಜ್‌ ಇನ್ನೂ ಮೊದಲಾದವರು ಭಾರತಕ್ಷೆ 
ವ್ಯಾಪಾರಕ್ಕೋಸ್ಸರ ಮತ್ತು ಪ್ರವಾಸೋದ್ಯಮಕ್ಟೋಸ್ಥರ ಬಂದಿರುವುದು ಇತಿಹಾಸ ಪುಟಗಳಂ೦ದ 
ತಿಆದುಬರುತ್ತದೆ. ಅದೇ ರೀತಿ ಭಾರತದಿಂದಲೂ ಬೇರೆ ಕಡೆ ಪ್ರವಾಸೋದ್ಯಮಕ್ಕೆ 
ಹೋಗಿರುವುದು ಕಾಣಬರುತ್ತದೆ. ಆದಕಾರಣ ಪ್ರವಾಸೋದ್ಯಮ ಉಗಮವನ್ನು ಇಷ್ಟೇ ವರ್ಷಕ್ಕೆ 
ಉದಯವಾಲುತು ಎಂಬುದರಲ್ಲ ಯಾವುದೇ ರೀತಿಯ ಪುರಾವೆಗಣಲ್ಲ. ಆದರೆ 
ಪ್ರವಾಸೋದ್ಯಮ ಉಗಮಕ್ಕೆ ಕಾರಣವೇನೆಂದರೆ, ವಿದೇಶಿ ಪ್ರವಾಸಿಗರು ಭಾರತಕ್ಕೆ ಬರುವುದಕ್ಕೆ 
ಪ್ರಾರಂಭವಾದಾಗಿನಿಂದಲೂ ಅದರ ಉಗಮವಾಲಯುತೆಂದು ಹೇಳಬಹುದು. ಪ್ರವಾಸ ಎಂಬುದು 
ಕೇವಲ ಒಬ್ಬ ಮನುಷ್ಯರು ಮನರಂಜನೆಯ ಅವಕಾಶದಷ್ಟೇ ಆಗಿರಲ್ಲ. ಆತನ ಬದುಕಿನ 
ಸಾಮಾಜಕ. ಸಾಂಸ್ಕೃತಿಕ ಹಿನ್ನೆಲೆಯಲ್ಲ ಜನಾಂಗೀಯ ಹಾಗೂ ವಿವಿಧ ರೀತಿಯ ಶಿಕ್ಷಣದ 
ಅವಕಾಶವು ಸಹ ಇತ್ತು. ಆದಕಾರಣ ಆಧುನಿಕ ತಾಂತ್ರಿಕತೆಯ ತೀವ್ರವಾದ ಪ್ರಗತಿಬುಂದ 
ಪ್ರವಾಸೋದ್ಯಮ ಬೆಳವಣಿಗೆಗೆ ಸಾಕ್ಷಿಯಾಗಿದೆ.” 


ವಿದೇಶಿಯರು ಪವಾಸಕ್ಷಾಗಿ ಭಾರತಕ್ಕೆ ಕರ್ನಾಟಕಕ್ಕೆ ಅದರಲ್ಲೂ ಚಾಮರಾಜನಗರ 
ಜಲ್ಲೆಯ ಪ್ರವಾಸಿ ತಾಣಗಳಗೂ ಬಂದಿದ್ದಾರೆ. ಆದರೆ ಕೆಲವು ವಿದೇಶೀಯರು ತಮ್ಮ 
ಬರವಣಿಗೆಯಲ್ಲ ಕೆಲವೊಂದು ಊರುಗಳ ರಸ್ತೆಗಳು ಸರಿಯಾಗಿಲ್ಲ. ಹೋಟಿಲ್‌ಗಳು 
ಗಲೀಜಾಗಿವೆ, ಆಟೋದವರು ಮೋಸ ಮಾಡುತ್ತಾರೆ, ಸರಿಯಾದ ರೀತಿಯಲ್ಲ ಸಹಕರಿಸುವುದಿಲ್ಲ 
ಎಂಬ ಹೇಳಕೆಗಳವೆ. ಇದರಿಂದ ಬೇರೆ ಬೇರೆ ದೇಶಗಳಲ್ಲ ನಮ್ಮ ದೇಶದ ಅಥವಾ ಪ್ರಾದೇಶಿಕ 
ತಾಣಗಳ ಬಗ್ಗೆ ಕೆಟ್ಟ ಹೆಸರು ಬರುತ್ತದೆ. ಇದು ಬದಲಾವಣಿಯಾಗಬೇಕು. ಈ ಹಿನ್ನೆಲೆಬುಂದ 
ಪ್ರಾದೇಶಿಕ ಪ್ರವಾಸಿ ತಾಣಗಳನ್ನು ಅಭವೃದ್ಧಿಪಡಿಸುವುದಕ್ಕೆ ಮುಖ್ಯವಾದ ಕೆಲಸವಾಗಬೇಕು. 
ಅಲ್ಲದೆ ಪ್ರವಾಸಿ ತಾಣಗಳನ್ನು ಅಂದವಾಗಿ ಚೆಂದವಾಗಿ ನೋಡಿಕೊಳ್ಳುವುದು ಅಲ್ಲದೆ ಸ್ವಚ್ಛವಾಗಿ 
ಇರಿಸಿಕೊಳ್ಳುವುದರಿಂದ. ಪ್ರವಾಸಿಗರನ್ನು ಹೆಚ್ಚನ ಸಂಖ್ಯೆಯಲ್ಲ ಕರೆಸಿಕೊಳ್ಳಬಹುದು. 


37 


ಕರ್ನಾಟಕದ ಪ್ರವಾಸೋದ್ಯಮದ ಸಾಧ್ಯತೆಗಳನ್ನು ಗಮನದಲ್ಲರಿಸಿ ಈ ಕೆಳಗಿನ ವಿಭಾಗಗಳನ್ನು 
ಮಾಡಬಹುದು, ಕೆಲವು ಸ್ಥಳಗಳು ಒಂದಕ್ಲೂ ಹೆಚ್ಚು ವಿಭಾಗಗಳಲ್ಪ್ಲ ಸೇರುತ್ತದೆ. ಈ 
ವಿಭಾಗೀಕರಣ ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮ ನಕ್ಷೆಯನ್ನು ಸಿದ್ಧಪಡಿಸಿದಾಗ 
ಕೆಲವೊಂದು ರೀತಿಯ ಮಾದರಿಯಾದರೆ ಪ್ರವಾಸಿ ತಾಣಗಳಗೆ ಹೆಸರು ಬರುತ್ತದೆ. 


ಪ್ರಸ್ನುತ ದಿನಗಳಲ್ಲ ಭಾರತದ ಜನಜೀವನ, ಜೀವನೋಪಾಯಕ್ಷಾಗಿ ಬಹುಪಾಲು 
ಜನರು ಕೃಷಿಯನ್ನೇ ಅವಲಂಜಸಿದ್ದಾರೆ. ಹೆಚ್ಚುತ್ತಿರುವ ಜನಸಂಖ್ಯೆ, ಕೃಷಿ ರಂಗದಲ್ಲ 
ಉಂಬಾಗಿರುವ ಅನೇಕ ತೊಂದರೆಗಳಂದ ರೈತರ ಪರಿಸ್ಥಿತಿ ಈಗ ಹದಗೆಟ್ಟದೆ. ಊರುಗಳಲ್ಲ 
ರೈತರು ಕೊರಳು ಒಡ್ಡುವ ಪ್ರಕರಣಗಳು ಪ್ರತಿನಿತ್ಯ ಧಾರವಾಹಿ ಎಂಬಂತೆ ಪತ್ರಿಕೆ 
ಮಾಧ್ಯಮಗಳಲ್ಲ ಪ್ರಚಾರಗೊಳ್ಳುತ್ತಿವೆ. ಈ ಹಿನ್ನೆಲೆಯಿಂದ ಹಳ್ಳಯ ಜನ ಕೆಲಸ ಹುಡುಕ ನಗರ 
ಪ್ರದೇಶಗಳಗೆ ವಲಸೆ ಹೋಗುತ್ತಿರುವುದನ್ನು ಕಾಣಬಹುದು. ಬದಲಾದ ಇಂದಿನ ಪರಿಸ್ಥಿತಿಯಲ್ಲಿ 
ದೇಶದಾದ್ಯಂತ ಪವಾಸಿ ತಾಣಗಳು ಅಭವೃದ್ಧಿಗೊಳಸಿದ್ದರೆ, ಸ್ಥಳೀಯರ ಬದುಕುಗಳ 
ಅವಕಾಶಗಳನ್ನು ವಿಸ್ತರಿಸುವ ದೃಷ್ಟಿಯುಂದ ಅವಶ್ಯಕವಾಗಿದೆ. ಒಂದು ಊರು ಪ್ರವಾಸೋದ್ಯಮ 
ತಾಣವಾಗಿ ಅಭವೃದ್ಧಿ ಹೊಂದುವುದಾದರೆ ಊರಿನ ಸ್ಥಿತಿ-ಗತಿಯನ್ನೇ ಬದಲಾಯುಸುವ 
ಸಾಮಥಣ್ಯವನ್ನು ಹೊಂದಿರುತ್ತದೆ. ಸ್ಥಳೀಯರಿಗೆ ಅನೇಕ ರೀತಿಯಲ್ಲ ಉದ್ಯೋಗ ಹಾಗೂ 
ಬದುಕನ ಮಾರ್ಣ ಹೆಚ್ಚುತ್ತದೆ. ಉದಾಹರಣಿಗೆ ರಸ್ತೆ ಅಭವೃದ್ಧಿ, ನೀರಿನ ಸೌಲಭ್ಯ, 
ಶೌಚಾಲಯಗಳ ವ್ಯವಸ್ಥೆ ಇದರಿಂದ ಕೂಲ ಕಾರ್ಮಿಕರಿಗೆ ಕೆಲಸ ಸಿಗುತ್ತದೆ. ಅಂಗಡಿ 


ಮುಂಗಟ್ಟುಗಳು ಹೆಚ್ಚುತ್ತವೆ. ಪ್ರಾಂತೀಯ ಕಲೆ-ಕಲಾವಿದರಿಗೆ ಅವಕಾಶಗಳು ಹೆಚ್ಚಾಗುತ್ತದೆ. 
ಹೀಗೆ ಕೃಷಿಯೇತರ ಬದುಕಿನ ಸಾಧ್ಯತೆಗಳು ವಿಸ್ತಾರಗೊಳ್ಳುತ್ತವೆ. ಕೃಷಿಯನ್ನು ನಂಜಕೊಂಡ 
ನಮ್ಮ ರೈತರ ಬದುಕು ಹೈರಾಣಾಗಿರುವ ಸಂದರ್ಭದಲ್ಲ ಇದು ಆಶಾದಾಯಕ ಬೆಳವಣಿಗೆ 
ಎನ್ನಬಹುದಾಗಿದೆ. 


ಕೆಲವು ಸಂದರ್ಭದಲ್ಲ ಸಾಮಾನ್ಯವಾದ ಒಂದು ಊರು ತನ್ನೊಳಗಿನ ಸಾಧ್ಯತೆಯನ್ನೇ 
ತಿಆಯದೇ ಹೊದ್ದು ಮಲಗಿದ್ದ ಹಳ್ಳಿಯೊಂದು ಪ್ರವಾಸಿ ತಾಣವಾಗಿ ಅಭವೃದ್ಧಿಯಾದಾಗ ದಾರಿ 
ತಪ್ಪುವ ಸಾಧ್ಯತೆಯು ಸಹ ಇರುತ್ತದೆ. ಪ್ರವಾಸಿ ತಾಣಗಕಳಲ್ಲ ಬಡತನ ಭಕ್ಷಾಟನೆ ದಾರಿ 
ಮಾಡಿಕೊಡುತ್ತದೆ. ಕೆಲವು ಮಹಿಳೆಯರು ತನ್ನ ಮೈಮಾರಿಕೊಂಡರೆ ಹಣ ಸುಲಭವಾಗಿ 
ದೊರೆಯುತ್ತದೆ ಎಂದು ವೇಶ್ಯಾವಾಟಕೆಯ ದಂಧೆ ಆರಂಭಗೊಳ್ಳುತ್ತದೆ. ಉದಾಹರಣೆಗೆ ಪ್ರವಾಸಿ 
ಹಾಗೂ ಧಾರ್ಮಿಕ ಕೇಂದ್ರಗಳಾದ ಮಹದೇಶ್ವರ ಬೆಟ್ಟ ಮತ್ತು ಜಳಗಿರಿರಂಗನಬೆಟ್ಟ. ಹಿಮವದ್‌ 
ಗೋಪಾಲಸ್ವಾಮಿ ಬೆಟ್ಟಗಳ ಪರಿಸರದಲ್ಲ ಇಂತಹ ಕೆಲಸಗಳು ನಡೆದಿವೆ. ಈ ರೀತಿಯ 


38 


ಕೆಲಸಗಳಗೆ ಪ್ರವಾಸಿ ತಾಣಗಳು ಸಹಕರಿಸಬಾರದು. ಅಲ್ಲದೆ ಪವಾಸಿ ತಾಣಗಳಲ್ಲ ಸಾರಾಯಿ 
ಅಂಗಡಿ, ವೈನ್‌, ಬಾರ್‌ಗಳು ನಂತರ ಅಫೀಮು, ಗಾಂಜಾದಂತಹ ಮಾರಕ ವಸುಗಳು 
ರಾಜಾರೋಷವಾಗಿ ವ್ಯಾಪಾರದ ವಸ್ತುಗಳಾಗಿ ಬೆಕವಣಿಗೆಯಾಗುತ್ತಿರುವುದು ವಿಷಾದಕರ 
ಸಂಗತಿಯಾಗಿದೆ. ನಮ್ಮ ಈ ಭಾಗದ ಯಾತ್ರ ಪ್ರವಾಸಿ ತಾಣಗಳಾದ ಕುರುಬನಕಟ್ಟೆ. 
ಶಿವನಸಮುದ್ರ, ಜಿಕ್ಕಲ್ಲೂರು ಇನ್ನೂ ಮೊದಲಾದ ಸ್ಥಕಗಳಲ್ಲ ನಡೆಯುವ ಧಾರ್ಮಿಕ 
ಕಾರ್ಯಗಳ ಬಣಗ್ಗೆ ಸ್ಥಳೀಯರು ತಿಳಸುತ್ತಾರೆ. ಈ ಮೇಲಅನ ವ್ಯಾಪಾರೀಕರಣದಿಂದ ಜನರು 
ಅನೇಕ ರೀತಿಯಲ್ಲ ಪರಿವರ್ತನೆಗೊಳ್ಳುತ್ತಾರೆ. ಕೆಲವೊಂದು ಆತ್ಮೀಯ ಅತಿಥ್ಯಗಳು ಮಾನವನ 
ಸಂಬಂಧಗಳು ಎಲ್ಲವೂ ವ್ಯಾಪಾರಕರಣಗೊಂಡು ವಾತವರಣ ಕಲುಷಿತಗೊಳ್ಳುವ 
ಸಾದ್ಯತೆಯುಂ೦ಟು. 


ಚಾಮರಾಜನಗರ ಜಲ್ಲೆಯಲ್ಲ ಭೂವ್ಯೈವಿಧ್ಯತೆ ಸಹಜವಾಗಿ ಪ್ರವಾಸಿಗರನ್ನು ಕೈಬೀಸಿ 
ಕರೆಯುತ್ತಿದೆ. ಕಾಡು, ಬಯಲು. ಬೆಟ್ಟಗುಡ್ಡಗಳು. ಗಿರಿಧಾಮಗಳು ಕಂಡು ಬರುತ್ತವೆ. ಈ 
ಜಲ್ಲೆಯಲ್ಲ ಬಹಳ ಚಳ, ಬಹಕ ಬಸಿಲಅನ ತಾಣಗಳು ಸಹ ಇದೆ. ಹಿಮವದ್‌ ಗೋಪಾಲಸ್ವಾಮಿ 
ಬೆಟ್ಟ ಚಳಯುಂದ ಕೂಡಿದ್ದರೆ. ಅಳಗಿರಿರಂಗನ ಬೆಟ್ಟ. ಬಂಡೀಪುರ ಅಬಸಿಅನ ತಾಪಕ್ಷೆ 
ಸರಿಸಮಾನವಾಗಿ ತಂಪಾಗಿರುವ ಪ್ರದೇಶಗಳಾಗಿವೆ. ಚಾಮರಾಜನಗರ ಜಲ್ಲೆಯಲ್ಲ ಗಗನಚುಕ್ಕಿ. 
ಭರಚುಕ್ಕಿ. ಹೊಗೆನಕಲ್‌ ಫಾಲ್‌ಗಳವೆ. ಇವು ಜಲಪಾತಗಳನ್ನು ಸೃಷ್ಟಿಸಿದೆ. ಚಾಮರಾಜನಗರ 
ಜಲ್ಲೆಯಲ್ಲ ಸರೋವರವನ್ನು ಜ್ಞಾಪಿಸುವಂತಹ ಕೆರೆಗಳವೆ. ಉದಾಹರಣಿ ಕೊಳ್ಳೇಗಾಲದ ಪಕ್ಷದಲ್ಲ 
ಚಿಕ್ಕರಂಗನಾಯಕ ಕೆರೆ, ದೊಡ್ಡರಂಗನಾಯಕ ಕೆರೆ, ಪಾಪನ ಕೆರೆ. ಕುಂತೂರು ಕೆರೆ, ಅಗರದ 
ಕೆರೆ, ಹೊನ್ನೂರು ಕೆರೆ, ಮದ್ದೂರು ಕೆರೆ, ಯಳಂದೂರು ಕೆರೆ ಹೀಗೆ ಮೊದಲಾದ ಕೆರೆಗಳವೆ. ಈ 
ಕೆರೆಗಳು ಅಂದಿನ ಕಾಲದಲ್ಲ ವಿಶಾಲವಾಗಿದ್ದು. ನೀರು ತುಂಜರುತ್ತಿತ್ತು. ಇಂತಹ ಕೆರೆಗಳು 
ಜಲಕ್ರೀಡೆಗಳು ಪ್ರವಾಸಿ ತಾಣಗಳಾಗಿವೆ. ಆದಕಾರಣ ಆಯಾ ತಾಲ್ಲೂಕಿನಲ್ಲಿ ಕಂಡು ಬರುವ 
ಪ್ರಮುಖ ದೊಡ್ಡ ದೊಡ್ಡ ಕೆರೆಗಳನ್ನು ಅಭವೃದ್ಧಿಪಡಿಸಬೇಕು. ಒಂದು ಕಡೆ ಪ್ರವಾಸಿ 
ತಾಣವಾಗಿದ್ದರೆ ಮತ್ತೊಂದು ಕಡೆ ಕೃಷಿ ನೀರಾವರಿಗೆ ಪೂರಕವಾಗಿರುತ್ತದೆ. ಆಗ 


ಪ್ರವಾಸೋದ್ಯಮ ಸ್ಥಿತಿಯೇ ಬದಲಾಗುತ್ತದೆ.” 
ಪ್ರವಾಸೋದ್ಯಮದ ನಿರ್ವಹಣೆ 


ಆಯಾ ಪ್ರದೇಶಗಕಲ್ಲ ಪ್ರವಾಸೋದ್ಯಮ ನಿರ್ವಹಣಿ ಎಂದರೆ ಪ್ರವಾಸಿಗರ ಆತಿಥ್ಯದ 
ಕೆಲಸ ಕಾರ್ಯಗಳನ್ನು ಮಾಡುವುದೇ ಇದರ ನಿರ್ವಹಣಿ ಆಗಿದೆ. ಅಂದರೆ ಪ್ರವಾಸಿಗರಿಗೆ 
ಆಯಾ ನೆಲೆಗಳಲ್ಪ ಮಾರುಕಟ್ಟೆಯ ಸಹಾಯದಲ್ಲ ವಸತಿ. ಆಹಾರ ಮತ್ತಿತರ ಪ್ರವಾಸದ 


39 


ಸೇವೆಗಳು ಸೇರುತ್ತದೆ. ಅಂತಹವುಗಳ್ಲ  ಹೋಟಿಲ್‌ಗಳು, ವಿಶ್ರಾಂತಿ ಧಾಮಗಳು, 
ರೆಸ್ಟೋರೆಂಟ್‌ಗಳು ಸೇರುತ್ತವೆ. ಪ್ರವಾಸಿಗರನ್ನು ಸ್ನೇಹ ಪೂರ್ವಕವಾಗಿ ಹಾಗೂ ಸೌಜನ್ಯ 
ಪೂರ್ವಕವಾಗಿ ಸ್ತಾಗತಿಸಿ ಉಪಚರಿಸುವುದು ಇವರ ಕೆಲಸವಾಗಿರುತ್ತದೆ. ಪ್ರವಾಸಿಗರಿಗೆ ವಸತಿ 
ನೀಡುವುದು ಅತ್ಯಂತ ಒಂದು ಮಹತ್ವದ ಅಂಶವಾಗಿದೆ. ಈೇ ರೀತಿಯ ಬೆಳವಣಿಗೆಯನ್ನು 
ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ವ್ಯವಸ್ಥೆಯಲ್ಲ ಕಾಣಬಹುದಾಗಿದೆ. ಆದರೂ ಕೂಡ 
ಸ್ಥಳೀಯವಾಗಿಯೂ ಶೇ ರೀತಿಯ ವ್ಯವಸ್ಥೆಯನ್ನು ಚಾಮರಾಜನಗರದಲ್ಲ ಮಲೆಮಹದೇಶ್ವರ 
ಬೆಟ್ಟ ಮತ್ತು ಜಳಗಿರಿರಂಗನಬೆಟ್ಟದಲ್ಲ ಪ್ರವಾಸಿಗರಿಗೆ ಊಟವನ್ನು ನೀಡಿ ಉಳದುಕೊಳ್ಳುವುದಕ್ಕೆ 
ವಸತಿ ಸೌಲಭ್ಯವೂ ಸಹ ಇದೆ. ವಿಲಾಸಿ ಹೋಟಿಲ್‌ಗಳಂದ ಕಡಿಮೆ ಬಜೆಟ್‌ ಹಂತದವರೆಗೂ 
ನಗರ ವ್ಯವಹಾರದಿಂದ ಪ್ರವಾಸಿ ವಿಶ್ರಾಂತಿ ಧಾಮದವರೆವಿಗೂ ಕಾಣಬಹುದು. 
ಚಾಮರಾಜನಗರ ಜಲ್ಲೆಯ ಕೆಲವೊಂದು ಪ್ರವಾಸಿ ತಾಣಗಳಲ್ಪ ಮಧ್ಯಮರ ಜೇಬಗೆ 
ಸಾಧ್ಯವಾಗುವ ಹಾಗೂ ಕೈಗೆಟುಕುವ ರೀತಿಯಲ್ಲ ವಸತಿ ಸೌಲಭ್ಯವನ್ನು ಪಡೆಯಲು 
ಸಾಧ್ಯವಿದೆ.  ತಾಂತ್ರಿಕತೆಯಲ್ಲ ಪ್ರಗತಿ ಆದಂತೆ ಬದಲಾದ ಪರಿಸರಕ್ಕೆ ತಕ್ಕಂತೆ 
ಬದಲಾವಣಿಗಳನ್ನು ಅಳವಡಿಸಿಕೊಂಡಿರುವುದನ್ನು ಚಾಮರಾಜನಗರ ಜಲ್ಲೆಯ ಪ್ರವಾಸಿ 


ತಾಣಗಕಲ್ಲ ಕಾಣಬಹುದಾಗಿದೆ." 


WTO -— World Tourism Orgnaisation ವಿಶ್ವ ಪ್ರವಾಸೋದ್ಯಮ ಸಂಘಟನೆ 

ವಿಶ್ವ ಸಂಸ್ಥೆಯು 1967ನೇ ವರ್ಷವನ್ನು 'ಅಂತರ ರಾಷ್ಟ್ರೀಯ ಪ್ರವಾಸಿ ವರ್ಷ'ವೆಂದು 
ಘೋಷಿಸಿತ್ತು." WTO ಇಂದಿನ I1UOTO ನ ರೂಪಾಂತರವಾಗಿದ್ದು. WTO 1975 ಜನವರಿ 2 
ರಂದು ಅಸ್ಲಿತ್ಛಕ್ಕೆ ಬಂದಿತು. ಇದರ ಪ್ರಧಾನ ಕಛೇರಿ ಫ್ಲೇನ್‌ನ ಮ್ಯಾಡಿಡ್‌ ನಗರದಲ್ಪದೆ.” ಇದು 
ಸರ್ಕಾರಿ ಸಂಸ್ಥೆಯಾಗಿದೆ. 1976ರಲ್ಲ ಇದರ ಕಾರ್ಯಾಲಯವನ್ನು ಅನೀವಾ ನಗರದಿಂದ 
ಸಂಘಟನೆಯ ಸದಸ್ಯ ದೇಶಗಳಾಗಿ ಮುಂದುವರಿದವು. 2೦೦3 ರಲ್ಪ ಇದನ್ನು ವಿಶ್ವಸಂಸ್ಥೆಯ 
ವಿಶೇಷ ಘಟಕವಾಗಿ ಪರಿವರ್ತನೆಯಾಲುತು.್‌ ಈ ಸಂಸ್ಥೆಯ ಸದಸ್ಯರು 1೨80 ರಿಂದ 


[6) 
ಮ್ಯಾಡಿಡ್‌ಗೆ ವರ್ಗಾಯಿಸಲಾಯುತ್ತು. 11೦070 ನ ಸದಸ್ಯ ರಾಷ್ಟ್ರಗಳು ವಿಶ್ವ ಪ್ರವಾಸೋದ್ಯಮ 


ಸೆಪ್ಟೆಂಬರ್‌ 27" ಅನ್ನು ಜಾಗತಿಕ ಪ್ರವಾಸೋದ್ಯಮ ದಿವಸವೆಂದು ಆಚರಿಸಿಕೊಂಡು 


ಬರುತಿದ್ದಾರೆ. 
pr) 


ಭಾರತೀಯ ಪ್ರವಾಸೋದ್ಯಮದ ಬೆಳವಣಿಗೆ: ಭಾರತ ಸರ್ಕಾರವು 1945ರಲ್ಲ ಸರ್‌ 


ಜಾನ್‌ ಸಾರ್ಜೆಂಟ್‌ರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಲಾಯುತು. ಅದರಲ್ಲಿ 
ಸರ್‌ ಜಾನ್‌ ಸಾರ್ಜೆಂಟ್‌ ರವರು ಭಾರತ ಸರ್ಕಾರದ ಶೈಕ್ಷಣಿಕ ಸಲಹೆಗಾರನಾಗಿದ್ದ. ನಾಡಿನ 


40 


ಪ್ರವಾಸಿ ಸಂಚಾರ ಸಾಧಕ ಭಾದಕಗಳನ್ನು ನೋಡುವುದು ಈತನ ಕೆಲಸವಾಗಿತ್ತು. ಇದರ 
ಮುಖ್ಯ ಉದ್ದೇಶವೇನೆಂದರೆ ಐತಿಹಾಸಿಕ ಮತ್ತು ಪುರಾತತ್ವ ನೆಲೆಗಳು, ತೀರ್ಥಯಾತ್ರೆ ಸ್ಥಳಗಳು, 
ಅಥವಾ ಧಾರ್ಮಿಕ ಕ್ಷೇತ್ರಗಳು. ನಿಸರ್ಗ. ಸುಂದರ ತಾಣಗಳು. ಒಳ್ಳೆಯ ಹವಾಮಾನದ 
ಸ್ಥಳಗಳು, ರಜೆಯ ಸಂದರ್ಭಕ್ಕೆ ವಿಶ್ರಾಂತಿ ತಾಣಗಳಗೆ ಪ್ರವಾಸ ಕೈಗೊಳ್ಳಲು ದೇಶೀಯ ಮತ್ತು 
ವಿದೇಶೀಯ ಪ್ರವಾಸಿಗರನ್ನು ಪ್ರಚೋದಿಸಲು ಅಗತ್ಯವಾದ ಅವಕಾಶಗಳನ್ನು ಸೂಚಿಸುವುದು 
ಅಲ್ಲದೆ ಪ್ರವಾಸಿಗರಿಗೆ ಪ್ರವಾಸಿ ತಾಣಗಳಲ್ಲ ಒದಗಿಸಬಹುದಾದ ಸೌಲಭ್ಯಗಳನ್ನು ನೀಡುವುದು. 
ಅಲ್ಲದೆ ಅವುಗಳನ್ನು ಪ್ರಚಾರ ಪಡಿಸುವುದು. ಪ್ರವಾಸಿ ತಾಣಕ್ಷೆ ಹತ್ತಿರದ ರೈಲ್ವೆ ನಿಲ್ದಾಣದಿಂದ 
ಹೋಗುವ ಅನುಕೂಲ, ವಸತಿ, ಪ್ರವಾಸ ಸ್ಥಳದ ಕುರಿತು ಅನೇಕ ಸ್ಥಳೀಯ ಗ್ರಂಥಗಳನ್ನು 
ನೀಡುವುದು, ಮಾರ್ಗದರ್ಶಕರು ಇವುಗಳನ್ನೆಲ್ಲಾ ಒದಗಿಸುವುದು ಇವರ ಕೆಲಸವಾಗಿತ್ತು. ಇದಕ್ಕೆ 
ಪೂರಕವಾಗಿ 1946ರಲ್ಪ ಸಾರ್ಜೆಂಟ್‌ರವರು ತಮ್ಮ ವರದಿಯನ್ನು ಸರ್ಕಾರಕ್ಷೆ ಸಲ್ಲಸಿದ್ದರು. ಇದು 
ಮುಂದೆ 1949೨ರಲ್ಲ ಪ್ರವಾಸಿ ಶಾಖೆಯನ್ನು ರಚಿಸಿತು.ನ್‌ ಈ ಹಿನ್ನೆಲೆಯಲ್ಲ ಆಯಾ ಭಾಗದಲಿ 
ಪ್ರವಾಸೋದ್ಯಮ ಬೆಳವಣಿಗೆಯಾಗಿದೆ ಎಂದು ಗಮನಿಸಬಹುದಾಗಿದೆ. ಈ ಹಿನ್ನೆಲೆಯಲ್ಲ 
ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭವೃದ್ಧಿ ನಿಗಮವು ಪ್ರವಾಸಿಗರಿಗೆ ಉತ್ತಮವಾದ 
ಸೌಲಭ್ಯ ಹಾಗೂ ಸೇವೆಯನ್ನು ನೀಡಿ ಪ್ರಸ್ತುತ ಈಗ ಪ್ರವಾಸೋದ್ಯಮ ಅಭವೃಧ್ಧಿ ಪಥದತ್ತ 
ಸಾಗುತ್ತಿದೆ. 195೦ ರಲ್ಲ ಭಾರತ 10೦70 ನ ಸದಸ್ಯತ್ವ ಪಡೆಯಿತು. ಪ್ರಸ್ತುತ WTO ನ ಸದಸ್ಯ 
ರಾಷ್ಟ್ರವಾಗಿ ಮುಂದುವರಿಯುತ್ತಿದೆ. ಯುನೆಸ್ಲೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲ ಭಾರತ 
6ನೇ ಸ್ಥಾನ ಪಡೆದು ಕೊಂಡಿದೆ. ಇದುವರೆಗೆ ಭಾರತದಲ್ಪ ಒಟ್ಟು 36 ತಾಣಗಳು ಈ ಪಟ್ಟಗೆ 
ಸೇರಿವೆ." 


ಭಾರತದ ಪ್ರವಾಸೋದ್ಯಮ ಅಭವೃಧ್ಧಿ ನಿಗಮ (India Tourism Development 
Corporation) wಾರತ ಪ್ರವಾಸೋದ್ಯಮ ಸಚಿವಾಲಯದ ಅಧೀನದಲ್ಪ ಪ್ರವಾಸೋದ್ಯಮ 
ಅಭವೃದ್ಧಿಗಾಗಿ ಸ್ಥಾಪನೆಗೊಂಡ ಭಾರತ ಸರ್ಕಾರದ ಒಂದು ನಿಗಮಪಷೇ (ಐ.ಟ.ಡಿ.ನಿ.) ಭಾರತ 
ಸರ್ಕಾರದ ಕಂದಾಯ ಸಚಿವಾಲಯದ ಕಾರ್ಯದರ್ಶಿ ಎಲ್‌.ಕೆ. ಜಾ ಸಮಿತಿ (1೨63)ಯ 
ಶಿಫಾರಸ್ಸಿನಂತೆ ಐ.ಟ.ಡಿ.ಸಿ.ಯನ್ನು ಸ್ಥಾಪಿಸಲಾಯಿತು. 1೨56ರ ಕಂಪನಿ ಕಾಯ್ದೆಗೆ 
ಅನುಗುಣವಾಗಿ ಭಾರತ ಸರ್ಕಾರ 19೨56ರಲ್ಪ ಪ್ರವಾಸೋದ್ಯಮ ಇಲಾಖೆಯಲ್ಲ ಮೂರು 
ಪ್ರತ್ಯೇಕ ಮಂಡಳಗಳನ್ನು ಪ್ರಾರಂಭಿಸಿತು. 


1. ಹೋಟೆಲ್‌ ಕಾರ್ಪೊರೇಷನ್‌ ಆಫ್‌ ಇಂಡಿಯಾ ಅಮಿಟಿಡ್‌. 


೨. ಇಂಡಿಯಾ ಟೂರಿಸಂ ಕಾರ್ಪೊರೇಷನ್‌ ಅಮಿಟಿಡ್‌ 


41 


3. ಇಂಡಿಯಾ ಟೂರಿಸಂ ಅಂಡ್‌ ಲಟ್ರಾನ್‌ ಪೋರ್ಟ್‌ ಅಂಡರ್‌ ಟೇಕಿಂಗ್‌ ಅಮಿಟೆಡ್‌. 


1೨66ರಲ್ಪ್ಲ ಕಾಂದ್ರೆಸ್‌ ಸರ್ಕಾರ ಈ ಮೂರು ಮಂಡಳಗಳನ್ನು ಒಟ್ಟುಗೂಡಿಸಿ”ಭಾರತ 
ಪ್ರವಾಸೋದ್ಯಮ ಅಭವೃಧ್ಧಿ ನಿಗಮ” ಎಂಬ ನಿಗಮವನ್ನು ಸ್ಥಾಪಿಸಿತು. ಶೇ ಸಂಸ್ಥೆ 1-10-1966 
ರಿಂದ ತನ್ನು ಕಾರ್ಯ ಚಟುವಟಕೆಯನ್ನು ಪ್ರಾರಂಜಸಿತು. ಇದರ ಕೇಂದ್ರ ಕಛೇರಿ 
ನವದೆಹಅಯಲ್ತದೆ.'” 


ಕರ್ನಾಟಕದಲ್ಲ ಪ್ರವಾಸೋದ್ಯಮದ ಬೆಳವಣಿಗೆ: ಕರ್ನಾಟಕದಲ್ಲ ಪ್ರವಾಸಿಗರ 
ಮಂಡಳಯು ಕೆ.ಎಸ್‌.ಟ.ಡಿ.ಸಿ. ಇದು ಒಂದು ಸ್ಪ್ತಾಯತ್ತ ಸಂಸ್ಥೆ. ಶಂ ಸಂಸ್ಥೆ 1971 ಫೆಬ್ರವರಿ 3 


ರಂದು ಅಸ್ಥಿತ್ವಕ್ಕೆ ಬಂದಿತು. ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಪ್ರವಾಸದ ಎಲ್ಲಾ 
ವ್ಯವಹಾರವನ್ನು ಕೆ.ಎಸ್‌.ಟ.ಡಿ.ಸಿ. ವಹಿಸಿಕೊಲ್ಪದೆ. ಕರ್ನಾಟಕದಲ್ಲರುವ ಪ್ರವಾಸಿ ತಾಣಗಳನ್ನು 
ಗುರುತಿಸುವುದು ಮತ್ತು ಅವುಗಕ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು 
ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯ ಕೆಲಸವಾಗಿದೆ. ಕರ್ನಾಟಕ ಸರ್ಕಾರವು 
ಪ್ರವಾಸೋದ್ಯಮ ಚಟುವಟಕೆಗಳಗೆ ಉತ್ತೇಜನ ನೀಡಲು ರಾಜ್ಯ ಪ್ರವಾಸೋದ್ಯಮ 
ಸಮಿತಿಯನ್ನು 2೦೦೭2 ರಲ್ತ ಸ್ಥಾಪಿಸಲಾಗಿದೆ. ಇವುಗಳು ಚಾಮರಾಜನಗರ ಜಲ್ಲೆಯ 
ಭಾಗಗಳಗೂ ಅವಪ್ಪಯುಸುತ್ತದೆ.” ಇದುವೆರಗೆ ಕರ್ನಾಟಕದ ತಾಣಗಳಾದ ಹಂಪೆ (1೨86), ಪಟ್ಟದ 
ಕಲ್ಲು (1987), ಸಾಂಸ್ಕೃತಿಕ ವಿಭಾಗಗಳಲ್ಲೂ ಮತ್ತು ಪಶ್ಚಿಮ ಘಟ್ಟಗಳು (2012) ನೈಸರ್ಗಿಕ 
ವಿಭಾಗದಲ್ಲ ಯುನೆಸ್ಲೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಗೆ ಸೇರಿವೆ. 


ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭವೃದ್ಧಿ ನಿಗಮ (Karnataka State 
Tourism Development Corporation) 1976 ರಲ್ಲ ವಹಿಸಿಕೊಟ್ಟದೆ. ಈ ನಿಗಮ 
ಪವಾಸಿಗರಿಗೆ ಉತ್ತಮವಾದ ಆಥಿತ್ಯ ಸತ್ನಾರ ನೀಡುವ ನಿಗಮವೆಂದು ಹೆಸರು ಗಳಅಸಿದೆ. ಈ 
ಸಂಸ್ಥೆ ಕರ್ನಾಟಕ ಸರ್ಕಾರದ ಒಂದು ಉದ್ಯಮವಾಗಿದ್ದು, ಇದರಲ್ಲಿ ತರಬೇತಿಯನ್ನು 
ಪಡೆಯಲಾಗಿರುವ ಸಿಬ್ಬಂದಿಯನ್ನು ಒಳಗೊಂಡಿದೆ. ಕರ್ನಾಟಕ ಭಾರತದಲ್ಲಿಯೇ ಒಂದು 
ಪ್ರಮುಖ ಪ್ರವಾಸ ತಾಣವಾಗಿದ್ದು, ಉತ್ತಮ ಸವಲತ್ತು ಸೇವೆ ಮತ್ತು ಜಾಗಗಳನ್ನು ಹೊಂದಿದೆ. 
ಕರ್ನಾಟಕ ಸಂಸ್ಕೃತಿ. ಪರಂಪರೆ ಮತ್ತು ಇತಿಹಾಸ ಹಿರಿದಾದುದು. ವಿದೇಶಿ ಪ್ರವಾಸಿಗರು 
ಇಷ್ಟಪಡುವ ತಾಣಗಳು ಇಲ್ಲ ಬಹಳಪ್ಪಿವೆ. ಕರ್ನಾಟಕದಲ್ಲ ಏನಿದೆ ಎನ್ನುವುದಕ್ಕಿಂತ ಏನಿಲ್ಲ ಎಂಬ 
ಶಬ್ಧವೇ ಸೂಕ್ತವೆನಿಸುತ್ತದೆ. ವನ್ಯ ವಸತಿಧಾಮ ಹಾಗೂ ಸುವರ್ಣರಥ ಮುಂತಾದ 
ಆಕರ್ಷಣಿೆಗಆ೦ದ ಜಾಗತಿಕ ಮಟ್ಟದಲ್ಲ ಗುರುತಿಸಲ್ಪಲ್ಲದೆ. ನೈಸರ್ಗಿಕ ಸಂಪತ್ತು, ವನ್ಯ ಸಂಪತ್ತು 
ಮತ್ತು ಮಾನವ ಸಂಪತ್ತು ಸದುಪಯೋಗ ಮಾಡಿಕೊಂಡು ರಾಜ್ಯದಲ್ಲ ಸುಸ್ಲಿರ 


42 


ಪ್ರವಾಸೋದ್ಯಮ ಏರ್ಪಡಿಸುವುದು ಕರ್ನಾಟಕ ಪ್ರವಾಸೋದ್ಯಮದ ಒಂದು ಗುರುತರ 
ಜವಾಬ್ದಾರಿಯಾಗಿದೆ. ಕರ್ನಾಟಕ ಸರ್ಕಾರ ತನ್ನ ಕಂಪನಿಗಳ ಮುಖಾಂತರ ವಸತಿ ಮತ್ತು 
ಮೂಲಭೂತ ಸೌಕರ್ಯವನ್ನು ಒದಗಿಸುತ್ತಾ ಬಂದಿದ್ದು ದೇಶದಲ್ಲ ಹೆಚ್ಚು ಪ್ರವಾಸಿಗರನ್ನು 
ಆಕರ್ಷಿಸುವಲ್ಲ 4ನೇ ಸ್ಥಾನದಲ್ಲದೆ*” ಈ ಸ್ಥಾನಗಳಸುವಲ್ಲ ಕೆ.ಎಸ್‌.ಟ.ಡಿ.ಸಿ. ಪಾತ್ರ 


ಪಮುಬವಾಗಿದೆ. 
ಕೆ.ಎಸ್‌.ಟ.ಡಿ.ಸಿ.ಯ ಧೋಯೋದೇಶಗಳು 


1: ಮೂಲಭೂತ ಸೌಕರ್ಯ ಒದಗಿಸುವುದು. ಅಂದರೆ ಹೋಟಿಲ್‌ ವ್ಯವಸ್ಥೆ, ಸಾರಿಗೆ 
ವ್ಯವಸ್ಥೆ, ವಸತಿ ವ್ಯವಸ್ಥೆ. 

2. ಕರ್ನಾಟಕಕ್ಕೆ ಭೇಟ ನೀಡುವ ದೇಶೀಯ ಹಾಗೂ ವಿದೇಶಿ ಪ್ರವಾಸಿಗರಿಗೆ ರಿಯಾಲುತಿ 
ದರದಲ್ಲ ಸೌಲಭ್ಯ ನೀಡುವುದು. 

3. ಕರ್ನಾಟಕ ಪ್ರವಾಸಿ ತಾಣಗಳನ್ನು ಸ್ವಾಧೀನಕ್ಕೆ ಪಡೆದು ಅಭವೃದ್ಧಿ ಪಡಿಸುವುದು. 

4. ಕರ್ನಾಟಕ ಸರ್ಕಾರದ ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಆಸ್ತಿ ಮತ್ತು 
ಹೊಣಿಯನ್ನು ಸ್ಹಾಧೀನ ಪಡಿಸಿಕೊಂಡು ಪ್ರವಾಸೋದ್ಯಮ ಅಭವೃದ್ಧಿಪಡಿಸುವುದು. 

5. ಪರಿಸರ ವನ್ಯಜೀವಿಗಳು. ಕಡಲತೀರ ಇವುಗಳ ಬಗ್ಗೆ ಸಾಕಷ್ಟು ಚಿತ್ರ ತಯಾರಿಸಿ 
ಬಡುಗಡೆ ಮಾಡುವುದು. 

6. ಕರ್ನಾಟಕದ ಇತಿಹಾಸಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ದೇಶಿಯ ಹಾಗೂ 
ವಿದೇಶಿಯ ಪ್ರವಾಸಿಗರಿಗೆ ಪರಿಚಲಯುಸುವುದು. 

7. ಮಿತವ್ಯಯದಲ್ಲ ಯೋಜತ ಪ್ರವಾಸೋದ್ಯಮವನ್ನು ಆಯೋಜಸುವುದು. 

8. ವನ್ಯಧಾಮ, ಗಿರಿಧಾಮ ಹಾಗೂ ವಿಹಾರಧಾಮಗಳನ್ನು ಅಭವೃದ್ಧಿಪಡಿಸುವುದು. 

೨. ಮನರಂಜನಾ ವ್ಯವಸ್ಥೆ ಹಾಗೂ ಸಾಹಸ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡುವುದು. 

1೦. ಕರಕುಶಲ ವಸ್ತುಗಳ ಮಾರಾಟ ಮಳಗೆ ಸ್ಥಾಪಿಸಿ ಮಾರುಕಲ್ಲೆ ಅಭವೃದ್ಧಿ ಹಾಗೂ 
ಕರ್ನಾಟಕ ಸಂಸ್ಕೃತಿಯನ್ನು ಪ್ರಚಾರ ಮಾಡುವುದು. 

11. ವಿದ್ಯಾರ್ಥಿಗಳಗೆ ರೈತರಿಗೆ, ಕರ್ನಾಟಕ ದರ್ಶನ ಹಾಗೂ ಭಾರತ ದರ್ಶನ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು. 

12. ಬೋಬ್‌ ಕ್ಲಬ್‌ಗಳ ಸ್ಥಾಪನೆ. 

13. ಕರ್ನಾಟಕ ಪ್ರೇಕ್ಷಣೀಯ ಸ್ಥಳಗಳ ಬಧ್ಗೆ ಪ್ರಚಾರ ಮಾಡಿ ಮಾಹಿತಿ ಒದಗಿಸುವುದು. 


14. ಹೊಸ ಪ್ರವಾಸಿ ತಾಣಗಳ ಸೃಷ್ಟಿ ಹಾಗೂ ಅಭವೃಧ್ಧಿಪಡಿಸುವುದು.” 


43 


ಈ ಮೇಲನ ಎಲ್ಲಾ ಕೆಲಸ ಕಾರ್ಯಗಳನ್ನು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ 
ಅಭವ್ಯದ್ಧಿ ನಿಗಮ ನಡೆಸುತ್ತಿದೆ ಹಾಗೂ 2೦೦5 ವಾರ್ಷಿಕ ವರ್ಷದ ಸಾಲನಲ್ಲ ಕೆ.ಎಸ್‌.ಟ.ಡಿ.ಸಿ. 
ಐಡವಿದ್ಯಾರ್ಥಿಗಳು ಅಲ್ಲದೆ ದಲತ ವಿದ್ಯಾರ್ಥಿಗಳಗಾಗಿ ಹೊಸದೊಂದು ಪ್ರವಾಸ 
ಕಾರ್ಯಕ್ರಮವನ್ನು ಪ್ರಾರಂಭಸಿದೆ. ಇದರಿಂದ ಪ್ರವಾಸೋದ್ಯಮ ಬೆಳವಣಿಗೆ ಹಾಗೂ ಸ್ಥಳೀಯ 
ಪ್ರಾದೇಶಿಕ ನೆಲೆಗಳ ಬೆಳವಣಿಗೆಗೆ ಪೂರಕವಾಗಿದೆ. ಆಯಾ ಜಲ್ಲೆಯ ಹಾಗೂ ಆಯಾ 
ತಾಲ್ಲೂಕಿನಲ್ತಿ ಆಯ್ದೆ ಮಾಡಿ ಸರ್ವಶಿಕ್ಷಣ ಅಭಿಯಾನ ಯೋಜನೆ ಅಡಿ ಎಲ್ಲಾ ಮಕ್ಕಳಗೂ 
ಉಚಿತ ಊಟ, ಉಪಹಾರ ಮತ್ತು ವಸತಿ ನೀಡಲಾಗುತ್ತಿದೆ. ಇಂತಹ ಯೋಜನೆಗೆ ಪ್ರತಿವರ್ಷ 
ಒಂದು ಲಕ್ಷದ ವರೆಗೆ ಹಣ ಖರ್ಚಾಗುತ್ತದೆ. ಈ ಹಣವನ್ನು ಮಹಿಳಾ ಮತ್ತು ಸಮಾಜ ಕಲ್ಯಾಣ 
ಇಲಾಖೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇಲಾಖೆಗಳ ಧನಸಹಾಯದೊಂದಿಗೆ 
ಪ್ರವಾಸೋದ್ಯಮ ನಿಗಮ ಪ್ರವಾಸವನ್ನು ಸ್ಥಳೀಯ ಕಾರ್ಯಗತಗೊಳಸುತ್ತಿದೆ. 2೦೦6ರ 
ಸಾಅನಲ್ಲ 6 ದಿನದ ಪ್ರವಾಸದ ಬದಲು 4 ದಿನ ಪ್ರವಾಸ ಕೈಗೊಂಡು ಹೆಚ್ಚು ಬಡ ದಲತ ಮಕ್ಕಳ 
ತಂಡಗಳಗೆ ಪ್ರವಾಸದ ಅನುಕೂಲವನ್ನು ಮಾಡಲಾಗಿದೆ. ಇದರಿಂದ ಸ್ಥಳೀಯ ಪ್ರವಾಸಿ 
ಕೇಂದ್ರಗಳ ಬೆಲೆ ಗೊತ್ತಾಗುತ್ತದೆ. ಸರ್ವಶಿಕ್ಷಣ ಅಭಿಯಾನದ ರಾಜ್ಯ ಯೋಜನೆಯುಂದ”” 
ಆಯಾ ಪ್ರಾಂತ್ಯದ ಪ್ರವಾಸೋದ್ಯಮ ಉತ್ತಮ ಬೆಳವಣಿಗೆಯಾಗಿದ್ದು. ಇಡೀ ಭಾರತದಲ್ಲಯೇ 


ಪ್ರಥಮ ಬಾರಿಗೆ ಜಾರಿಗೆ ತಂದ ಕೀರ್ತಿ ಕರ್ನಾಟಕ ರಾಜ್ಯಕ್ಕೆ ಸಲ್ಲುತ್ತದೆ. 


ಪ್ರವಾಸ ಉತ್ಪನ್ನ ಅಭವೃದ್ಧಿಯಾಗುವುದು ಚಾಮರಾಜನಗರ ಜಲ್ಲೆಯ ಸಾಂಸ್ಕೃತಿಕ 
ಹಾಗೂ ನೈಸರ್ಗಿಕ ತಾಣಗಳನ್ನು ಹೊಂದಿರುವ ನಾಡು, ಇಂತಹ ಪ್ರವಾಸ ಉತ್ತನ್ನಗಳನ್ನು 
ಸರ್ಕಾರದ ಮುಖಾಂತರ ಅಭವೃದ್ಧಿ ಪಡಿಸಲಾಗಿದೆ. ಉದಾಹರಣೆಗೆ ಸಾಂಸ್ಕೃತಿಕ ಹಾಗೂ 
ಧಾರ್ಮಿಕ ಕೇಂದ್ರಗಳಾದ ಮಲೈ ಮಹದೇಶ್ವರನ ದೇವಾಲಯ, ಅಳಗಿರಿರಂಗನಾಥ ಸ್ತಾಮಿ 
ದೇವಾಲಯ, ಹಿಮ್‌ ವದ್‌ಗೋಪಾಲಸ್ವಾಮಿ ದೇವಾಲಯ, ಚಾಮರಾಜನಗರದ 
ಚಾಮರಾಜೇಶ್ವರ ದೇವಾಲಯ ಇನ್ನೂ ಮೊದಲಾದವು ಪ್ರವಾಸಿ ತಾಣಗಳಾಗಿ ಅಭವೃದ್ಧಿ 
ಪಡೆಯುತ್ತಿವೆ. 


ಪ್ರಾದೇಶಿಕ ಬದಲಾವಣೆಗಳು: ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮದ ವಲಯ ಹಾಗೂ 
ಪ್ರಾದೇಶಿಕ ನೆಲೆಗಳನ್ನು ಗಮನಿಸಿದರೆ ಒಂದಲ್ಲ ಒಂದು ರೀತಿಯಲ್ಲ ಅಭವೃದ್ಧಿಯತ್ತ ಸಾಗುತ್ತಿದೆ. 
ಕೆ.ಎಸ್‌.ಟ.ಡಿ.ಸಿ.ಯು ಕರ್ನಾಟಕದ ಸಮಗ್ರ ಪ್ರವಾಸಕ್ನಾಗಿ ಸುಮಾರು 1೦ ಕಡೆಗಕಲ್ಲ ವಲಯ 
ಕಛೇರಿಯನ್ನು ಸ್ಥಾಪಿಸಿದೆ. ಉದಾಹರಣಿಗೆ ಬೆಂಗಳೂರು. ಬಾಗಲುಕೋಟಿ, ಕಾರವಾರ, 


(ಬಜಾಪುರ) ವಿಜಯಪುರ, ಹೊಸಪೇಟಿ, ಉಡುಪಿ, ಮೈಸೂರು. ಗುಲ್ಬರ್ಗಾ (ಕಲಬುರ್ಗಿ). 


44 


ಹಾಸನ, ಶಿವಮೊಧ್ಡ ಇತ್ಯಾದಿ ಕಡೆ ಮೈಸೂರು ಭಾಗದ ಕ್ಷೇತ್ರಕ್ಕೆ ಚಾಮರಾಜನಗರ ಜಲ್ಲೆಯನ್ನು 
ಸೇರಿಸಲಾಗಿದೆ. ಬಂಡೀಪುರ, ಕೆ.ಗುಡಿ, ಮಹದೇಶ್ವರ ಬೆಟ್ಟ. ಜಳಗಿರಿರಂಗನಬೆಟ್ಟ 
ಪ್ರಮುಖವಾದವುಗಳಾಗಿವೆ. ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವ ಸಲುವಾಗಿಯೇ ಕೆಲವು 
ಪ್ರಾದೇಶಿಕ ಕಛೇರಿಯನ್ನು ಸ್ಥಾಪಿಸಲಾಗಿದೆ. ಇದರಿಂದ ಪ್ರವಾಸೋದ್ಯಮದ ವಿಚಾರ ಹಾಗೂ 
ಪ್ರಚಾರ ಹೆಚ್ಚು ಪರಿಣಾಮಕಾರಿಯಾಗಿ ಪ್ರವಾಸಿಗರನ್ನು ಸೆಕೆಯುತ್ತವೆ.” 


ಚಾಮರಾಜನಗರ ಜಲ್ಲೆಯಲ್ಲ ಪ್ರವಾಸೋದ್ಯಮದ ಬೆಳವಣಿಗೆಗಳು 


ಚಾಮರಾಜಗರ ಜಲ್ಲೆಯ ಸುತ್ತ ಅನೇಕ ಐತಿಹಾಸಿಕ ಸ್ಥಳಗಳನ್ನು ನೋಡಬಹುದು. ಈ 
ಭೂಭಾಗವನ್ನು ಆಳದ ರಾಜ ಮಹಾರಾಜರು. ಪುರಾಣ ಪುರುಷರು, ನಾಯಕರು, 
ಪಾಳೇಗಾರರು ಜಲ್ಲೆಯಾದ್ಯಂತ ದೇವಾಲಯ, ಬಸದಿ, ಜನಾಲಯ, ಕೆರೆಕಟ್ಟೆ. ಕೊಳ, 
ಬಾವಿಗಳನ್ನು ಕಟ್ಟಸಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲ 
ಚಾಮರಾಜನಗರ, ಹರದನಹಳ್ಳ. ಹರಳುಕೋಟೆ, ನರಸಮಂಗಲ. ಉಮ್ಮತ್ತೂರು. ಮಲೆಯೂರು. 
ಗಂಗವಾಡಿ, ಅಮಚವಾಡಿ, ಕುಲಗಾನ ಇನ್ನಿತರ ಪ್ರದೇಶಗಳು ಬಹಳ ಪ್ರಸಿದ್ಧವಾಗಿವೆ. 
ನರಸಮಂಗಲ. ಸಂತೆಮರಳ್ಳ, ಬೂದಿಪಡಗ, ಹೆಬ್ಬ್ಗಸೂರು ಎಂಬ ಗ್ರಾಮಗಳಕಲ್ಲ ಪುರಾತತ್ವ 
ಇಲಾಖೆಯವರು ಉತ್ಸನನ ನಡೆಸಿ ತಾಮ್ರ ಶಿಲಾಯುಗ, ನವಶಿಲಾಯುಗದ ಸಂಸ್ಥೃತಿಯ ಬಗೆಗೆ 
ಅನೇಕ ವಿವರವಾದ ಮಾಹಿತಿಯನ್ನು ಹೊರ ತೆಗೆಯುವುದರ ಜೊತೆಗೆ ಚಾರಿತ್ರಿಕ ನೆಲೆಗಳನ್ನು 
ಗುರುತಿಸುವ ಪ್ರಯತ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಚಾಮರಾಜನಗರ ಜಲ್ಲೆಯಲ್ಲ ಒಟ್ಟು ೨65 
ಶಾಸನಗಳು ದೊರಕಿವೆ. ಚಾಮರಾಜನಗರ ತಾಲೂಕಿನಲ್ಪ್ಲ 41೦, ಗುಂಡ್ಲುಪೇಟಿ ತಾಲೂಕಿನಲ್ಲ 
2೭4, ಯಳಂದೂರು ತಾಲೂಕಿನಲ್ಲ 21, ಕೊಳ್ಳೇಗಾಲ ತಾಲೂಕಿನಲ್ಲ 12೦ ಶಾಸನಗಳು 


ದೊರಕಿವೆ. 


ಸಾವಿರಾರು ವರ್ಷಗಳ ಸಾಂಸ್ಸೃತಿಕ ಪರಂಪರೆಯನ್ನು ಹೊಂದಿರುವ ಚಾಮರಾಜನಗರ 
ಜಲ್ಲೆಯಲ್ಲ ಅನುಕ್ರಮವಾಗಿ ಗಂಗರು. ಕಲ್ಯಾಣದ ಚಾಲುಕ್ಯರು. ಚೋಳರು, ಹೊಯ್ದಳರು., 
ವಿಜಯನಗರದ ಅರಸರು. ಮೈಸೂರಿನ ಒಡೆಯರು ಮತ್ತು ಉಮ್ಮತ್ತೂರು. ಕಕಲೆಯ 
ಮುಖ್ಯಸ್ಥರ ಆಳ್ವಕೆಗೆ ಒಳಪಟ್ಟತ್ತೆಂದು ಶಾಸನಗಳ ಆಧಾರದಿಂದ ತಿಆದು ಬರುತ್ತದೆ. ಈ ವಿವಿಧ 
ಅರಸು ಮನೆತನಕ್ಕೆ ಸೇರಿದ ಅರಸರು ಕ್ರಿ.ಶ.8ನೇ ಶತಮಾನದಿಂದ 1೨5೦ರ ವರೆಗೆ ಈ 


ತಾಲೂಕಿನಲ್ಲಿ ರಾಜ್ಯಭಾರ ಮಾಡಿದ್ದಾರೆ. 


45 


ಈ ಜಲ್ಲೆಯ ಜನರು ದಾನಶೀಲರು, ಸುಸಂಸ್ಕೃತರು, ಧೈರ್ಯಶಾಲಅಗಳಾಗಿದ್ದರೆಂದು 
ಮೂಲಾಧಾರಗಳು ಹೇಳುತ್ತವೆ. ಆಗಾಗೆ ಇವರು ತಮ್ಮ ಮೇಲೇರಿ ಬಂದ ಶತ್ರುಗಳನ್ನು 
ಸೆದೆಬಡಿದು ಹಿಮ್ಮೆಟ್ಟಸಿದ್ದಾರೆ. ಈ ಕಾರಣದಿಂದಲೋ ಏನೋ ಈ ಗ್ರಾಮಕ್ಕೆ ಅರಿಕೊಠಾರ ಎಂಬ 
ಹೆಸರಿತ್ತು. ಹರಿ ಎಂದರೆ ಶತ್ರು, ಕುಠಾರ ಎಂದರೆ ಕೊಡಲಶತ್ತುಗಳಗೆ ಕೊಡಲ 
ರೂಪದಲ್ಲರುವನು ಎಂಬುದು ಇದರ ಅರ್ಥ. ಚಾಮರಾಜನಗರ, ಉಡಿಗಾಲ, ರಾಮಸಮುದ್ರ, 
ಮಾದಹುರ, ಗಾಅಪುರ ಮತ್ತು ತಣ್ಣೂರಿನ ಶಾಸನಗಳಲ್ಲ ಅರಿಕುಠಾರವನ್ನು ಉಲ್ಲೇಜಖಸಲಾಗಿದೆ. 


ಮೈಸೂರು ಅರಸರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರು (ಕ್ರಿ.ಶ.1791-1868) ಅವರ 
ತಂದೆ ಚಾಮರಾಜೇಂದ್ರ ಒಡೆಯರು ಕ್ರಿ.ಶ.1776ರಲ್ಪ್ಲ ಚಾಮರಾಜನಗರದಲ್ಲ ಜನಿಸಿದರು. ಅವರ 
ಗೌರವ ಸ್ಕರಾಣಾರ್ಥ ಅರಿಕುಠಾರವಾಗಿದ್ದ ಈ ಗ್ರಾಮ ಕ್ರಿ.ಶ.1818ರಲ್ಲ ಚಾಮರಾಜನಗರ ಎಂಬ 
ಹೆಸರಿನಿಂದ ಕರೆಯಲ್ಲಟ್ಟತ್ತು. ಅಲ್ಲದೆ 179 ವರ್ಷಗಳ ಹಿಂದೆ ಅಂದರೆ ಕ್ರಿ.ಶ.1826ರಲ್ಲಿ 
ಚಾಮರಾಜೇಶ್ವರ ದೇವಾಲಯವನ್ನು ಕಣ್ಟಸಿದರು. ಅರಿಕುಠಾರ ಗ್ರಾಮಕ್ಕೆ ಹೊಂಗನೂರು 
ತಾಲೂಕು ಕೇಂದ್ರವಾಗಿತ್ತು. ಚಾಮರಾಜ ಒಡೆಯರು ಹುಟ್ಟದ ಅರಮನೆಯ ಒಂದು ಭಾಗ, 
ಜನನ ಮಂಟಪ ಈಗಲೂ ಹಳೆಯ ಖಾಸಗಿ ಬಸ್‌ ನಿಲ್ದಾಣದ ಮುಂದೆ ಐತಿಹಾಸಿಕ 


ಸ್ಮಾರಕವಾಗಿ ದುಸ್ಥಿತಿಯಲ್ಲಿ ಉಳದಿದೆ. 


ಕೆ.ಗುಡಿಯಲ್ಲರುವ ಹಳೆಯ ಕಟ್ಟಡದಲ್ಲಿ ೦1-೦4-1೨೨8ರಲ್ಲ ಜಂಗಲ್‌ ಲಾಡ್ಜ್‌ ಮತ್ತು 
ರೆಪಾರ್ಟ್‌್‌ ಸ್ಥಾಪನೆ ಮಾಡಲಾಲಯುತು ಇದು ಕೂಡ ಪ್ರವಾಸಿಗರಿಗೆ ತುಂಬಾ ಸಹಾಯಕವಾಗಿದೆ. 
ಇದು ಮೊದಲಗೆ ಮೈಸೂರು ಮಹಾರಾಜರ ಒಡೆತನಕ್ಕೆ ಸೇರಿತ್ತು. ಮೈಸೂರು ಒಡೆಯರಾದ 
ಜಯಚಾಮರಾಜ ಒಡೆಯರ್‌ರವರು ತಮ್ಮ ವಿಶ್ರಾಂತಿ ಸಮಯದಲ್ಲ ಈ ಪ್ರದೇಶದಲ್ಲ ಕಂಡು 
ಬರುವ ಪ್ರಾಣಿ ಮತ್ತು ಪಕ್ಷಿಗಳನ್ನು ಬೇಟಿಯಾಡಲು ಬರುತ್ತಿದ್ದರು. ಅದಕ್ಸಾಗಿಯೇ ಇಲ್ಲ ಒಂದು 
ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದರು. ನಂತರ ಈ ಕಟ್ಟಡವನ್ನು ಪಿ.ಡಬ್ಬು.ಡಿರವರ 
ಅಧೀನಕ್ಕೆ ಸೇರಿಸಲಾಗಿತ್ತು. ತದನಂತರ ಇದನ್ನು ಕೇಂದ್ರ ಸರ್ಕಾರದ ಅಧೀನಕ್ಕೆ ಸೇರಿಸಲಾಗಿದೆ. 
1941ರಲ್ತ ಬಂಡೀಪುರ ಅಭಯಾರಣ್ಯವನ್ನು ವೇಣುಗೋಪಾಲಸ್ವಾಮಿ ಎಂದು ಹೆಸರಿಸಲಾಗಿತ್ತು. 
ಮೈಸೂರು ಮಹಾರಾಜರು ಈ ಪ್ರದೇಶದಲ್ಲ ಕಂಡು ಬರುವ ಪ್ರಾಣಿ ಮತ್ತು ಪಕ್ಷಿಗಳನ್ನು 
ಬೇಟಿಯಾಡಲು ಬರುತ್ತಿದ್ದರು. 


ಕರ್ನಾಟಕ ಸರ್ಕಾರದ ಆದೇಶಕ್ಷನುಗುಣವಾಗಿ ಚಾಮರಾಜನಗರ ಜಲ್ಲಾ ಆಡಳತ 
ಭವನದಲ್ಲ ಕೊಠಿಡಿ ಸಂಖ್ಯೆ 215 ರಲ್ಪ ಪ್ರವಾಸೋದ್ಯಮ ಇಲಾಖೆಯು ಪ್ರವಾಸಿ 
ಚಟುವಟಕೆಯನ್ನು ಆರಂಭಿಸಿದೆ. ಪ್ರವಾಸಿ ತಾಣಗಳನ್ನು ಅಭವೃದ್ಧಿಗೊಳಸಲು ಹಲವಾರು ಹೊಸ 


46 


ಹೊಸ ಯೋಜನೆಗಳನ್ನು ರೂಪಿಸಿದೆ. ವಿಹಾರ ಧಾಮಗಳನ್ನು ಸ್ಥಾಪಿಸಲು ಮುಂದೆ ಬರುವ 
ಹಾಗೂ ಸಕಾರಿ ಅತಿಥಿ ಗೃಹಗಳ ನಿರ್ವಹಣೆಯನ್ನು ಖಾಸಗಿಗೊಳಆಸಲು ಇಚ್ಛಿಸುವ 
ಉದ್ಯಮಿಗಳಗೆ ಭೂಮಿಯನ್ನು ಮಾರುಕಲ್ಲೆ ಬೆಲೆಗಿಂತ ಶೇ. 5೦ರಷ್ಟು ಕಡಿಮೆ ದರದಲ್ಲ 
ನೀಡಲು ನಿರ್ಧರಿಸಿದೆ. ಪ್ರವಾಸಿ ತಾಣಗಳಕಲ್ಲ ಮೂಲ ಸೌಕರ್ಯವನ್ನು ಒದಗಿಸಲು ಸಿದ್ದವಾಗಿದೆ. 
ಅಂತಹ ಸ್ಥಕಗಳಲ್ಲ ವಿಹಾರಧಾಮಗಳು, ಹೋಟೆಲುಗಳು. ಮನರಂಜನಾ ಪಾರ್ಕ್‌ಗಳನ್ನು 
ಆರಂಭಸುವ ಉದ್ಯಮಗಳಗೆ ಸರ್ಕಾರವು ನೆರವಾಗುತ್ತಿದೆ. ಎಸಿ.ಎಸ್ಲಿ ಮತ್ತು ಹಿಂದುಳದ 
ವರ್ಗದವರಿಗೆ ಕಾರಗಳನ್ನು ತೆಗೆದು ಕೊಳ್ಳಲು 3 ಲಕ್ಷ ರೂ ಸಹಾಯ ಧನ ನೀಡಲಾಗುತ್ತಿದೆ. 


ಪ್ರವಾಸಿಗರ ಆಸಕ್ತಿಯನ್ನು ಉಂಟುಮಾಡುವ ಉದ್ದೇಶದಿಂದ 2೦೦7 ಮತ್ತು 2೦1೬ರಲ್ಲಿ 
ಜಲಪಾತೋತ್ಸವವನ್ನು ಜಲ್ಲಾ ಆಡಳತ ವತಿಯಿಂದ ಆಚರಣಿ ಮಾಡಲಾಯುತು. ಉತ್ತಮವಾದ 
ಸಾರಿಗೆ ಸಂಪರ್ಕದ ವ್ಯವನ್ಥೆ, ಅತಿಥಿ ಗೃಹದ ವ್ಯವಸ್ಥೆಯನ್ನು ಕಲ್ತಸಲಾಗಿದೆ. ಚಾಮರಾಜನಗರ 
ಪಟ್ಟಣದಲ್ಲ ಉದ್ಯಾನವನಗಳ ನಿರ್ಮಾಣಕ್ಕೆ ಹೆಚ್ಚನ ಆದ್ಯತೆ ನೀಡಲಾಗಿದೆ. ಪ್ರಸ್ತುತ ನಾಲ್ಲು 
ಉದ್ಯಾನವನಗಳನ್ನು ನಿರ್ಮಾಣ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆವತಿಯಿಂದ ಕೆಲವು 


ಪ್ರವಾಸಿ ತಾಣಗಳನ್ನು ಅಭವೃದ್ಧಿಪಡಿಸಲಾಗಿದೆ. 


ಪ್ರವಾಸೋದ್ಯಮದ ಉದೇಶಗಳು 


1 ಯಾವುದೇ ಪ್ರವಾಸವು ಪ್ರವಾಸಿ ತಾಣಗಳ ಬದ್ದೆ ಮಾಹಿತಿ ನೀಡುವುದು, ರಮ್ಮ 
ಸ್ಥಳಗಳಗೆ ಕರೆದುಕೊಂಡು ಹೋಗುವುದು, ಮೂಲಭೂತ ಸೌಕರ್ಯವನ್ನು 
ಒದಗಿಸುವುದು. 

2. ಆಯಾ ಪ್ರಾಂತ್ಯದ ಪ್ರವಾಸಿಗರ ಹಿತಾಸಕ್ತಿ ಈಡೇರಿಸುವುದು, ಆಯಾ ಪ್ರಾಂತ್ಯದ ಜನರ 
ಜೀವನ ಮಟ್ಟವನ್ನು ಅಭವೃದ್ಧಿ ಪಡಿಸುವುದು. 

G. ಸ್ಥಳೀಯ ಮಟ್ಟದ ವ್ಯಾಪಾರ ವ್ಯವಹಾರವನ್ನು ಅಭವೃದ್ಧಿ ಪಡಿಸುವುದು. 

4. ಪ್ರವಾಸೋದ್ಯಮದ ಹಿನ್ನೆಲೆಬುಂದ ತಾಂತ್ರಿಕ ಹಾಗೂ ವೃತ್ತಿಪರ ಸಲಹೆಗಳನ್ನು 
ನೀಡುವುದು. 

5. ಪ್ರವಾಸಿಗರಿಗೆ ಸ್ಥಳೀಯವಾಗಿ ಪ್ರವಾಸಿ ತಾಣಗಳಲ್ಲ ಸಾರಿಗೆ ಸೌಲಭ್ಯವನ್ನು 
ನೀಡುವುದು, ಇನ್ನಿತರ ಕೊರತೆಗಳನ್ನು ನೀಗಿಸುವುದು. 

6. ಪ್ರವಾಸದ ಹಿನ್ನೆಲೆಯಲ್ಲ ಸಾಮಾಜಕ ಮತ್ತು ಸಾಂಸ್ಕೃತಿಕ ಸಂಬಂಧ ಬೆಳೆಯುತ್ತದೆ. 

7. ಪವಾಸದಿಂದ ಸ್ಥಳೀಯ ಮಾರುಕಟ್ಟೆ ಯೋಜನೆ, ಸಂಶೋಧನೆ, ತಂತ್ರಗಾರಿಕೆ, 


J 


ಧಾರ್ಮಿಕ ಇನ್ನಿತರ ಕುರಿತು ಮಾಹಿತಿ ನೀಡುವುದು. 


47 


ಆ. ಪರಿಸರದ ಮೇಲೆ ಉಂಬಾಗುವ ನಕಾರಾತ್ಛಕ ಪರಿಣಾಮಗಳ ಬದ್ಗೆ ಸಮೀಕ್ಷೆ 
ಮಾಡಬಹುದಾಗಿದೆ. 

೨9. ಪವಾಸದ ಹಿನ್ನೆಲೆಯಿಂದ ಸಾಕಷ್ಟು ಜ್ಞಾನವನ್ನು ವೃಥ್ದಿಸಿಕೊಳ್ಳಬಹುದಾಗಿದೆ. 
Ne] =D ಧ [) 

10. ಗಾದೆ ಮಾತಿನಂತೆ ದೇಶ ಸುತ್ತು ಕೋಶ ಹದು, ಈ ಹಿನ್ನೆಲೆಬಂದ ಒಂದೊಂದು ಕಡೆ 
ಪ್ರವಾಸ ಕೈಗೊಂಡರೆ, ವಿವಿಧ ರೀತಿಯ ಅನುಭವ, ಅನುಭವದ ಜೊತೆಯಲ್ಲ ಜ್ಞಾನವು 
ಹೆಚ್ಚಾಗುತ್ತದೆ.*" 


ಪ್ರವಾಸೋದ್ಯಮಕ್ಕೆ ಹೋಟೆಲ್‌ಗಳ ಪಾತ: 


ಕೆ.ಎಸ್‌.ಟ.ಡಿ.ನಿ. ಕರ್ನಾಟಕದ ಕೆಲವು ಕಡೆ ಮಯೂರ ಹೋಟೆಲ್‌ಗಳನ್ನು ಸ್ಥಾಪಿಸಿದೆ. 
ಇವುಗಳು ಶ್ರೀಮಂತ ವರ್ಗದವರ ಐಶಾರಾಮಿ ಹೋಟೆಲ್‌ಗಳು ಆಗಿರುತ್ತವೆ. ಇವುಗಳು 
ಹಣಕಾಸಿನಲ್ಲ ದುಬಾರಿಯಾಗಿರುತ್ತದೆ. ಈ ಹೋಟಿಲ್‌ ಮೈಸೂರಿನಲ್ಲ ಮಾತ್ರ ಇದೆ. ಆದರೆ 
ಚಾಮರಾಜನಗರದಲ್ಲಿ ಇನ್ನೂ ಆಗಿಲ್ಲ. ಸಾರ್ವಜನಿಕರಿಗೆ ತಾತ್ಲಾಅಕವಾಗಿ ಊಟ, ವಸತಿ 
ಇನ್ನಿತರ ಸೇವಾಕಾರ್ಯಗಳಗೆ ಹೋಟೆಲ್‌ಗಳು ಅವಶ್ಯಕವಾಗಿವೆ. ಹೋಟೆಲ್‌ಗಳಲ್ಲ ಸೇವಕರು, 
ದೂರದರ್ಶನ ಸೌಕಯಕಕ್ಷಾಗಿ ವಾಹನಗಳನ್ನು ನಿಲ್ಲಸುವುದಕ್ಷಾಗಿ ಕೆಲವು ಹೋಟೆಲ್‌ಗಳಲ್ಲ 
ವಿವಿಧ ಪಾನೀಯಗಳು, ಅಹಾರ ಪದಾರ್ಥಗಳು ದೊರೆಯುತ್ತವೆ. 


ಮೊದಲಗೆ ಹೋಟಿಲ್‌ಗಳ್ಲ ಮೂಲಭೂತ ಸೌಕರ್ಯಗಳೆಂದರೆ, ಕೊಠಡಿ ಅದರಲ್ಲ 
ಒಂದು ಹಾಸಿಗೆ. ಒಂದು ಚಿಕ್ಕ ಮೇಜು ಹಾಗೂ ಇನ್ನಿತರ ಸಣ್ಣಪುಟ್ಟ ಸೌಲಭ್ಯಗಳು 
ದೊರೆಯುತ್ತಿದ್ದವು. ಈಗ ಹೋಟೆಲ್‌ಗಳ ಸೌಕರ್ಯಗಳು ಸಹ ಬೇರೆ ಬೇರೆ ರೀತಿಯಲ್ಲಯೇ 
ಇವೆ. ಅದೇ ರೀತಿ ಹಣದ ದರವೂ ಸಹ ಅಧಿಕವಾಗಿದೆ. ಆಧುನಿಕ ಸೌಲಭ್ಯಗಳು 
ಸೇರ್ಪಡೆಯಾಗಿವೆ. ಸುಸಜ್ಜತವಾದ ಸ್ಥಾನದ ಕೊಠಡಿಯ ಅಳವಡಿಕೆ, ಹವಾ ನಿಯಂತ್ರಣ, 
ದೂರವಾಣಿ ಎಚ್ಚರಿಸುವ ಗಂಟಿ, ಈಜುಕೊಳ, ಸಮಾವೇಶ ಅಂಕಣ, ವಾಣಿಜ್ಯ ಕೇಂದ್ರ 
ಇವೆಲ್ಲವೂ ಇರುತ್ತದೆ. ಆದರೆ ಚಾಮರಾಜನಗರ ಜಲ್ಲೆಯಲ್ಲ ಕೆಲವೇ ಕೆಲವು ಹೋಟೆಲ್‌, 
ಕೆಲಪೊಂದು ಅಂಶವನ್ನು ಹೊಂದಿದೆ. ಹೋಟೆಲ್‌ ಪದವನ್ನು ಭಾರತದ ಬಹುತೇಕ ಭಾಷೆಗಳಲ್ಪ 
ಬಳಕೆ ಮಾಡಲಾಗುತ್ತದೆ. ಇವುಗಳನ್ನು ಭೋಜನಾಲಯ, ಅತಿಥಿಗೃಹ ಎಂದು ಕರೆಯುತ್ತಾರೆ. 
ಹೋಟಿಲ್‌ಗಳನ್ನು ಅತಿಥಿಗೃಹ, ಹೋಟೆಲ್‌ಗಳು, ಗ್ರಾಮಾಂತರಗಳ ಪ್ರವಾಸಿ ಮಂದಿರ 
ಗೃಹಗಳು. ವಸತಿ ಗೃಹಗಳು. ವಿಶ್ರಾಂತಿ ಧಾಮಗಳು ಎಂದು ಕರೆಯುವ ಪರಂಪರೆ ಇದೆ. 


48 


ಹೋಟೆಲ್‌ಗಳ ಇತಿಹಾಸ 


ಹೋಟೆಲ್‌ಗಳ ಕುರಿತು ಕ್ರಿ. ಪೂ.30೦೦೦ ವರ್ಷಗಳ ವೇಳೆಗೆ ಸ್ಥಾಪನೆ, ಶಜಿಪ್ಟ್‌. 
ಮೆಸಪಟೋಮಿಯಾ, ಸಿಂಧೂ ನಾಗರಿಕತೆಗಳಲ್ಲೇ ಹೋಟೆಲ್‌ಗಳ ಸ್ಥಾಪನೆ ಆಗಿರುವ 
ಸಾಧ್ಯತೆಗಳವೆ. ಸ್ಥಳೀಯರು ಪ್ರಯಾಣಿಕರಿಗೆ ಅನ್ನ. ವಸತಿಗಳನ್ನು ನೀಡುತ್ತಿದ್ದವು. ಸಿಂಧೂ 
ವರ್ತಕರು ದೂರದ ಮೆಸಪಟೋಮಿಯಾದಲ್ಲ ವ್ಯಾಪಾರದಲ್ಲ ನಿರತರಾಗಿದ್ದಾಗ ಅನ್ನ ವಸತಿಗೆ 
ಅನ್ಯರನ್ನು ಆಶ್ರಬುಸಖೇಕಿತ್ತು. ಅಲ್ಲ ಹೋಟೆಲ್‌ ವ್ಯವಸ್ಥೆ ಇರಲೇಬೇಕು. ಅಶೋಕ ಚಕ್ರವರ್ತಿ 
ರಸ್ತೆಗಳನ್ನು ನಿರ್ಮಿಸಿ ಅತಿಥಿ ಗೃಹಗಳನ್ನು ನಿರ್ಮಿಸಿದ್ದುದು. ಭಾರತದ ಪ್ರಾಚೀನ ಕಾಲದಲ್ಲ 
ಅತಿಥಿ ಗೃಹಗಳು. ವಿಹಾರಗಳು. ಮಠಗಳು, ಉಚಿತವಾಗಿ ಹೋಟಿಲ್‌ಗಳ ಕಾರ್ಯವನ್ನು 


ನಿರ್ವಹಿಸುತ್ತಿದ್ದವು. 


ಮಧ್ಯಯುಗದಲ್ಲ ಷೇರ್‌ಷಹ ಹೆದ್ದಾರಿಗಳನ್ನು ನಿರ್ಮಿಸಿ ಅವುಗಳ ಪಕ್ಕದಲ್ಲಿ 
ಸರಾಯುಗಳನ್ನು ಸ್ಥಾಪಿಸಿದ ಅಂತಹ ಸುಮಾರು 17೦೦ ಸರಾಯುಗಳನ್ನು ನಿರ್ಮಿಸಿದ್ದರ ಬಗ್ಗೆ 
ಉಲ್ಲೇಖ ದೊರೆಯುತ್ತದೆ. ಅಲ್ಲ ಹಿಂದೂ ಮುಖ್ಲಿಂರಿಗಾಗಿ ಪ್ರತ್ಯೇಕ ಅನ್ನವಸತಿ ಇತ್ತು.”ಇದೇ 
ವ್ಯವಸ್ಥೆಯನ್ನು ಮುಂದೆ ಮೊಘಲ್‌ ಚಕ್ರವರ್ತಿಗಳು ಮುಂದುವರೆಸಿದರು. ಬೆಂಗಳೂರಿನಲ್ಲ 
18೨೦ರ ದಶಕದಲ್ಲ ಹೋಟೆಲ್‌ಗಳ ಉದ್ಯಮವನ್ನು ಮುಳಬಾಗಿಅನ ಬ್ರಾಹ್ಮಣರು ಪ್ರಾರಂಭಸಿದ 
ಬಗ್ದೆ ಡಿ.ವಿ.ಜ.ಯವರು ತಿಳಸುತ್ತಾರೆ. ಅಂದಿನ ಹೋಟೆಲ್‌ ವ್ಯವಸ್ಥೆ ಹೇಗಿತ್ತು ಎಂಬುದರ ಬೆ 
ಮಾಹಿತಿ ನೀಡುತ್ತಾರೆ.*”ಅಂದು ಬೆಂಗಳೂರಿನ ಪ್ರಾರಂಭವಾದ ಹೋಟೆಲ್‌ನ್ನು "ಹಂದೂ 
ಕಾಫಿಕ್ಸಬ್‌' ಎಂದು ಕರೆಯಲಾಗುತ್ತಿತ್ತು. ತದನಂತರ ಕಾಲದಲ್ಲ ಹೋಟೆಲ್‌ ಉದ್ಯಮ 
ಬೃಹದಾಕಾರವಾಗಿ ಬೆಳೆಬುತು. ಈ ಹಿನ್ನೆಲೆಬುಂದ ಚಾಮರಾಜನಗರ ಜಲ್ಲೆಯಲ್ಲಯೂ 
ಹೋಟೆಲ್‌ ವ್ಯವಸ್ಥೆ ಬೆಳೆಯತೊಡಗಿದೆ. 


ಹೋಟೆಲ್‌ಗಳ ನಿರ್ವಹಣೆ 


ಪ್ರತಿಯೊಂದು ಹೋಟಿಲ್‌ಗಳಲ್ಪ ಒಂದಲ್ಲ ಒಂದು ರೀತಿಯ ಸ್ಹಾಗತ ವಿಭಾಗ ಇದ್ದೇ 
ಇರುತ್ತದೆ. ಇದೊಂದು ಹೋಟಿಲ್‌ಗಳ ಪ್ರಮುಖ ಭಾಗ, ಅಲ್ತರುವ ಸ್ಹಾಗತಕಾರ ಅಥವಾ 
ಸ್ತಾಗತಕಾರಣಿಯರು ಪ್ರಯಾಣಿಕರನ್ನು ಸ್ವಾಗತಿಸುತ್ತಾರೆ. ಇವರು ಹೋಟೆಲ್‌ನಲ್ಲ ವಸತಿ 
ನೀಡುವುದರಿಂದ ಹೋಟೆಲ್‌ ಸೇವೆ ಪ್ರಾರಂಭವಾಗುತ್ತದೆ. ಅತಿಥಿಗಆಗೆ ನೀಡುವಂತಹ ಸೇವೆಗೂ 
ಜಲ್ಲನ್ನು ಮಾಡುವ ಹೊಣಿಗಾರಿಕೆಯು ಸ್ತಾಗತ ವಿಭಾಗಕ್ಕೆ ಸೇರುತ್ತದೆ. ಹೋಟೆಲ್‌ ಸ್ಹಾಗತ 
ವಿಭಾಗವು ಪ್ರಯಾಣಿಕರಿಗೆ ನಾನಾ ಕಾರಣಗಳ೦ದ ವಸತಿಯನ್ನು ಕೊಡಲು ನಿರಾಕರಿಸಬಹುದು. 


49 


ಹೋಟೆಲ್‌ ಸಮಾಜಘಾತುಕ ವೃತ್ತಿಯಲ್ಲರುವವರು, ಅಲ್ಲದೆ ವೇಶ್ಯಾವಾಟಕೆ ವೃತ್ತಿಯವರು ಸಹ 
ಬರಬಹುದು. ಇದರಿಂದ ಒಂದೊಂದು ಸಾರಿ ಹೋಟೆಲ್‌ಗೆ ಶಾಂತಿ ಭಂಗವೂ ನಡೆಯಬಹುದು. 


ವಿಶ್ರಾಂತಿ ಧಾಮದ ಹೋಟೆಲ್‌ಗಳು 


ವಿಶ್ರಾಂತಿ ಧಾಮದ ಹೋಟೆಲ್‌ಗಳು ವೈಭವಪೂರ್ಣವಾದ ಸೌಲಭ್ಯಗಳನ್ನು 
ಒದಗಿಸುತ್ತದೆ. ಇವುಗಳ ಮೂಲ ಉದ್ದೇಶವೇನೆಂದರೆ, ಅಂದಿನ ರಜೆ, ಆನಂದವನ್ನು 
ಅನುಭವಿಸುತ್ತದೆ. ಇವುಗಳನ್ನು ಸಾಮಾನ್ಯವಾಗಿ ಕಡಲ ತಟಯಲ್ಲ ಹಾಗೂ ಐತಿಹಾಸಿಕ ಸ್ಥಳ 
ಮತ್ತು ಅನುಪಮ ಸೌಂದರ್ಯದ ನೈಸರ್ಗಿಕ ನೆಲೆಗಕ್ಲ ವಿಶ್ರಾಂತಿ ಧಾಮಗಳನ್ನು 
ನಿರ್ಮಿಸಿರುತ್ತಾರೆ. ಕೆಲವು ವಿಶ್ರಾಂತಿಧಾಮ, ಹೋಟೆಲ್‌ಗಳನ್ನು ನಿರ್ದಿಷ್ಟ ಕಾಲದಲ್ಲಿ 
ನಡೆಸುವುದುಂಟು. ಆದರೂ ಇವು ಪೂರ್ತಿ ಕಾರ್ಯಭಾರ ನಿರ್ವಹಿಸುತ್ತದೆ. ಉದಾಹರಣೆಗೆ 
ಬಂಡೀಪುರ, ಕಬನಿ ರಿವರ್‌ ಲಾಡ್ಜ್‌, ಜಂಗಲ್‌ ಲಾಢ್ಜಸ್‌. ಕೆ.ಗುಡಿ ಜಂಗಲ್‌ ಲಾಡ್‌ ಇವುಗಳು 
ಪಮುಖ ಉದಾಹರಣೆಯಾಗಿವೆ. ಜಳಗಿರಿರಂಗನಬೆಟ್ಟದಲ್ಲ ಪಿ.ಡಬ್ಬೂಡಿ ಅರಣ್ಯ ಇಲಾಖಿ 


ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಇನ್ನಿತರ ಸ್ಥಳೀಯ ಹೋಟಿಲ್‌ಗಳವೆ. 


ಮಲೆಮಹದೇಶ್ವರ ಬೆಟ್ಟದಲ್ಲಿ ಗುರುದರ್ಶಿನಿ ಹೋಟೆಲ್‌, ಮಹದೇಶ್ವರ ಭವನ್‌, 
ಮಹದೇಶ್ವರ ಅತಿಥಿ ಗೃಹ, ಸಂಭ್ರಮ್‌ ವೇದಾಗೃಹ, ಶಿವದರ್ಶಿನಿ, ಸೂರ್ಯದರ್ಶಿನಿ, ಶ್ರೀಶೈಲ 
ಭವನ, ಶ್ರೀಮಾನ್‌ ಮಹಾರಾಜರ ಛತ್ರ, ಸುತ್ತೂರು ಸಂಸ್ಥಾನ ಮಂದಿರ ಗೃಹಗಳು. 
ಆದಿಚುಂಚನಗಿರಿ ಸಂಸ್ಥಾನ ಮಂದಿರ ಗೃಹಗಳು. ಬ.ಎಸ್‌.ಪಿ.ಎಸ್‌. ಪಿಆರ್‌ಹೆಚ್‌ ಕುಠೀರ, 
ಎಸಿಸಿಪಿ ಅಪಿಗ್ರಿಂ ಶೆಡ್‌, ಆರ್‌ ಸಿಸಿಪಿ ಅಪಿಗ್ರಿಂ ಶೆಡ್‌, ಸಂಕಮ್ಮ ನಿಲಯ, ಕಾರಯ್ಯ ನಿಲಯ, 
ಜಲ್ಲಯ್ಯ ನಿಲಯ. ಶೇಷಣ್ಣ ನಿಲಯ ಹೀಗೆ ಅನೇಕ ಹೋಟೆಲ್‌ಗಳವೆ.”*” 


ನಿವಾಸಿ ಹೋಟೆಲ್‌ಗಳು 


ನಿವಾಸಿ ಹೋಟೆಲ್‌ಗಳು ಮೂಲತಃ ಸ್ಥಳೀಯ ನಿವಾಸಿ ಘಟಕಗಳನ್ನು ಹೊಂದಿರುತ್ತದೆ. 
ಇದರಲ್ಲ ಪರಿಚಾರಕರ ಸೇವೆ ಭೋಜನಾಂಕಣ ಕೊಠಡಿಗೆ ಭೋಜನವನ್ನು ನೀಡುವ ಸೇವೆ 
ಇರುತ್ತದೆ. ಈ ರೀತಿಯ ಹಿನ್ನೆಲೆಯನ್ನು ನಾವು ಪಿವನಸಮುದ, ಜಳಗಿರಿರಂಗನವಬೆಟ್ಟ. 
ಹೊಗೇನಕಲ್ಲು ಪಾಲ್ಡ್‌ನಲ್ಪ ಶೇ ರೀತಿಯ ವ್ಯವಸ್ಥೆ ಇದೆ. 


50 


ಜಂಗಲ್‌ ಹೋಟೆಲ್‌ಗಳು ಅಥವಾ ಜಂಗಲ್‌ ಲಾಡ್ಜಸ್‌: 


ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭವೃದ್ಧಿ ನಿಗಮ (ಜೆ.ಎಸ್‌.ಟ.ಡಿ.ನಿ) ಯು 
ಕಾಂದ್ರೆಸ್‌ ಸರ್ಕಾರದಲ್ಲ ಗುಂಡೂರಾವ್‌ರವರು ಪ್ರವಾಸೋದ್ಯಮ ಸಚಿವರಾಗಿದ್ದಾಗ ಅಂದರೆ, 
1೨80 ರಲ್ಲ ಪ್ರಪ್ರಥಮ ಬಾರಿಗೆ ಜಂಗಲ್‌ ಲಾಡ್ಜ್‌ ಸ್ಥಾಪನೆಗೆ ಚಾಲನೆ ದೊರೆಯುತು. ಇದು 
ನಿಸರ್ಗಪ್ರಿಯರಿಗೆ, ಸಾಹಸ ಪ್ರವಾಸಿಗರಿಗೆ ಅಲ್ಲದೆ ಮಕ್ಕಳಗೆ ಪರಿಸರ ರಕ್ಷಣೆ ಅಭವೃಥ್ಧಿ ಹಾಗೂ 
ಸಾಹಸ ಪ್ರವಾಸೋದ್ಯಮ ಅಭವೃಧ್ಧಿಗಾಗಿ ಶಂ ರೀತಿಯ ವನ್ಯ ಜೀವಿ ಧಾಮಗಳಲ್ಲ 
ಉತ್ತಮವಾದ ವಸತಿ ಸೌಲಭ್ಯವನ್ನು ಕಲ್ತಸಿಕೊಡುವ ಮುಖಾಂತರ ಜಂಗಲ್‌ ಲಾಡ್ಹ್‌ಗಳನ್ನು 
ತೆರೆಯಲಾಯುತು. ಜಂಗಲ್‌ ಲಾಡ್ಜ್‌ಗಳು ಸವೇಸಾಮಾನ್ಯವಾಗಿ ಅರಣ್ಯ ಪ್ರದೇಶಗಳಲ್ಲ 
ಮರಮುಟ್ಟುಗಳನ್ನು ಬಳಸಿ ನಿರ್ಮಿಸಲಾಗಿರುತ್ತದೆ. ಅದಕ್ಷಾಗಿ ಇಂತಹವುಗಳನ್ನು "ಕಾಟೀಜ್‌' 
ಎಂತಲೂ ಕರೆಯುತ್ತಾರೆ. ಇವು ಬೇಸಿಗೆ ಕಾಲಕ್ಕೆ ತಂಪಾಗಿರುತ್ತದೆ. ಇದರ ಕಾರ್ಯವನ್ನು 
ಕೆ.ಎಸ್‌.ಟ.ಡಿ.ಸಿ. ನಡೆಸುತ್ತಿದೆ. ಚಾಮರಾಜನಗರ ಜಲ್ಲೆಯಲ್ಲ ಶಿವನಸಮುದ್ರ ಪ್ರಾಂತ್ಯದಲ್ಲ 
ದೊಡ್ಡ ಮಾಗಡಿ ಫಿಷಿಂಗ್‌ ಮತ್ತು ನೇಚರ್‌ ಕ್ಯಾಂಪ್‌ ಇದೆ. ಭೀಮೇಶ್ವರಿ ಫಿಷಿ೦ಂಗ್‌ ಮತ್ತು 
ನೇಚರ್‌ ಕ್ಯಾಂಪ್‌ ಇದೆ. ಬಂಡೀಪುರದಲ್ಲ ಸಪಾರಿ ಲಾಡ್ಜ್‌ ಇದೆ. ಜಳಗಿರಿರಂಗನಬೆಟ್ಟದಲ್ಲ 
ಕ್ಯಾತದೇವರಾಯನ ಗುಡಿ ವೈಲ್ಲರ್‌ನೆಸಂ ಕ್ಯಾಂಪ್‌ ಇದೆ. ನಾಗರಹೊಳೆಯಲ್ಲ ಕಜನಿ ರಿವರ್‌ 


ಲಾಡ್ಜ್‌ ತಾರಾಪುರದಲ್ಪದೆ. 


ಕೆಲವು ಕಡೆ ಬುಡಕಟ್ಟು ಜನಾಂಗದ ಜೀವನ ವಿಧಾನ ತಿಆಯುವ ಸಲುವಾಗಿ ಅರಣ್ಯ 
ವಸತಿಗೃಹಗಳನ್ನು ನಿರ್ಮಿಸಲಾಗಿದೆ. ಇಂತಹ ಒಂದು ಅರಣ್ಯ ವಸತಿ ಗೃಹಗಳನ್ನು 
ಜಳಗಿರಿರಂಗನಬೆಟ್ಟದಲ್ಲ ಕಾಣಬಹುದು. ಇಲ್ಲ ಸೋಲಗ ಜನಾಂಗದ ಸ್ಹಾವಲಂಜ ಬದುಕು, 
ತಾಜಾ ಜೇನು ತುಪ್ರ ತಯಾರಿಕೆ ಹಾಗೂ ಇಲ್ಲಯ 'ಡಾ.ಸುದರ್ಶನ್‌'ರವರ ಸತತ ಪ್ರಯತ್ನದ 
ಫಲವಾಗಿ ಸ್ಥಾಪಿಸಲಾಗಿರುವ "ವಿವೇಕಾನಂದ ಗಿರಿಜನ' ವಿದ್ಯಾರ್ಥಿಗಳ ಸಾಧನೆಗಳನ್ನು 
ತಿಆಯುವ ಸಲುವಾಗಿ ಪ್ರಾಣಿ ಪಕ್ಷಿಗಳನ್ನು ವೀಕ್ಷಿಸುವ ಸಲುವಾಗಿ ಜಂಗಲ್‌ ಲಾಡ್ಜ್‌ಗಳನ್ನು 
ನಿರ್ಮಿಸಲಾಗಿದೆ. ಈ ರೀತಿಯ ಜಂಗಲ್‌ ಹೋಟೆಲ್‌ಗಳು ಸರ್ಕಾರಕ್ಕೆ ಆದಾಯ 
ತಂದುಕೊಡುವ ಮೂಲವಾಗಿದ್ದು ದೇಶೀಯ ಹಾಗೂ ವಿದೇಶಿಯ ಪ್ರವಾಸಿಗರನ್ನು 
ಆಕರ್ಷಿಸುವಂತಹ ಪ್ರವಾಸೋದ್ಯಮವನ್ನು ಅಭವೃದ್ಧಿಗೊಳಸುವಲ್ಲ ಸಹಕಾರಿಯಾಗಿದೆ. ಈ 
ರೀತಿಯ ಜಂಗಲ್‌ ಹೋಟೆಲ್‌ಗಳನ್ನು ಕೊಳ್ಳೇಗಾಲ ತಾಲ್ಲೂಕಿನ ಗುಂಡಲ್‌ ಜಲಾಶಯದಲ್ಲ 
ಕೌಳಹಳ್ಳಯಲ್ಲ. ಮುತ್ತತ್ತಿಯಲ್ಲ ಹಾಗೂ ಹೊಗೇನಕಲ್‌ ಫಾಲ್ಡ್‌ನಲ್ಪ್ಲಯೂ ತೆರೆಯುವಂತಹ 
ಕೆಲಸವಾಗಖೇಕಾಗಿದೆ. ಅನೇಕ ಕಡೆ ಉತ್ತಮವಾದ  ಗಿರಿಧಾಮಗಳವೆ. ಉದಾಹರಣಿಗೆ 


51 


ಜಳಗಿರಿರಂಗನವಬೆಟ್ಟ ಮಲೆಮಹದೇಶ್ವರ ಬೆಟ್ಟ. ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ. ಚಿಕ್ಕಲ್ಲೂರು 
ಬೆಟ್ಟದ ಸಾಲು, ಕುರುಬನಕಲ್ಲೆ ಬೆಟ್ಟದ ಸಾಲು. ತಾಳಬೆಟ್ಟದ ಸಾಲು. ಒಡೆಯರ್‌ ಪಾಳ್ಯದ ಬೆಟ್ಟದ 
ಸಾಲು, ಬೈಲೂರು ಬೆಟ್ಟದ ಸಾಲು ಇನ್ನೂ ಮೊದಲಾದ ಕಡೆ ಅನೇಕ ಗಿರಿಧಾಮಗಳವೆ. ಆದರೆ 
ಮಲ್ಕೆಮಹದೇಶ್ವರ ಬೆಟ್ಟ. ಜಳಗಿರಿರಂಗನಬೆಟ್ಟ ಜಟ್ಟು ಬೇರೆ ಎಲ್ಲಯೂ ಕೂಡ ಹೋಟೆಲ್‌ 
ವ್ಯವನ್ಥೆ ಇಲ್ಲ." ಇಲ್ಲನ ಹೋಟೆಲ್‌ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು 
ಸೆಕಳೆಯಬಹುದಾಗಿದೆ. ಅಲ್ಲದೆ ಇದರಿಂದ ಸರ್ಕಾರಕ್ಲೂ ಕೂಡ ಆದಾಯ ಬರುತ್ತದೆ ಮತ್ತು 
ಚಾಮರಾಜನಗರ ಜಲ್ಲೆಯ ಒಂದು ಕಲಾ ಸಂಪತ್ತನ್ನು ಪರಿಚಯಿಸಬಹುದಾಗಿದೆ. 


ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮದ ವಿಧಗಳು 
ಸಾಂಸ್ಕೃತಿಕ ಪ್ರವಾಸೋದ್ಯಮ: 


ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರು ಪಡೆದುಕೊಂಡ ಅತ್ಯಮೂಲ್ಯ 
ಬಳುವಳ (ಕೊಡುಗೆ)ಯೇ ಪರಂಪರೆ. ಪರಂಪರೆ ಹಿಂದಿನವರಿಂದ ನಾವು ಪಡೆದು ಅದನ್ನು 
ಮುಂದಿನ ಪೀಳಗೆಯವರಿಗೆ ನೀಡುತ್ತೇವೆ. ಹೀಗೆ ಅಮೂಲ್ಯವಾದ ಪರಂಪರೆ ಒಂದು 
ಪೀಅಗೆಯಿಂದ ಮತ್ತೊಂದು ಪೀಳಗೆಗೆ ಮುಂದುವರಿಯುತ್ತಿರುತ್ತದೆ. ಒಂದು ದೇಶದ 
ಕಲಾಸ್ಕಾರಕಗಳು ಸಾಂಸ್ಕೃತಿಕ ಎನಿಸಿಕೊಳ್ಳುತ್ತವೆ. ಭಾರತವು ಶ್ರೀಮಂತಿಕೆಯ ಸಾಂಸ್ಸೃತಿಕ 
ಪರಂಪರೆ ಹೊಂದಿದೆ. ಅರಮನೆಗಳು, ದೇವಾಲಯಗಳು. ಮಸೀದಿಗಳು, ಚರ್ಚ್‌ಗಳು, ಕೋಟಿ 
ಕೊತ್ತಲುಗಳಕು, ವಾಸ್ಸು ವಿಸ್ನಯಗಳು. ಧರ್ಮ, ಭಾಷೆ, ಮೂರ್ತಿ ಶಿಲ್ಪ. ಕರಕುಶಲ, ನಾಣ್ಯಗಳು, 
ಶಾಸನಗಳು, ಚಿತ್ರಕಲೆ. ಉಡುಪು, ಆಭರಣ, ಸಾಹಿತ್ಯ, ಕೃತಿ, ನೃತ್ಯ, ಸಂಗೀತ, ಸಂಪ್ರದಾಯ. 
ರೂಢಿಗಳು. ಆಹಾರ ಪದ್ಧತಿ, ನಂಜಕೆ, ಆಚರಣೆಗಳು ಇವೆಲ್ಲವು ಸಾಂಸ್ಕೃತಿಕ ಪರಂಪರೆ 
ಎನಿಸಿಕೊಂಡಿವೆ. ಪ್ರವಾಸ ಗತಕಾಲದ ವೈಭವವನ್ನು ನಮ್ಮ ಕಣ್ಣಮುಂದೆ ತರುತ್ತದೆ. ಜನಾಂಗಗಳ 
ಸಂಸ್ಕೃತಿ ಮತ್ತೊಂದು ಪೀಳಗೆಗೆ ಇವುಗಳ ಮೂಲಕ ಪ್ರಸಾರವಾಗುತ್ತಿದೆ. ಹೀಗೆ ಹಿಂದಿನವರಿಂದ 
ಪಡೆದು ಮುಂದಿನವರ ಉಪಯೋಗಕ್ಕೆ ಬಡುವ ಸಾಂಸ್ಕೃತಿಕ ಆಸ್ತಿಯನ್ನು ಸಾಂಸ್ಕೃತಿಕ ಪರಂಪರೆ 
ಎಂದು ಕರೆಯಲಾಗಿದೆ. 


ಚಾಮರಾಜನಗರದಲ್ಲಿ ಸಾಂಸ್ಕೃತಿಕ ಹಿನ್ನೆಲೆಗಾಗಿಯೇ ಕೆಲವೊಂದು ಭಾರಿ ಪ್ರವಾಸದ 
ಮಾದರಿಯಲ್ಲ ಹೋಗುತ್ತಾರೆ. ಪ್ರತಿವರ್ಷ ಜನವರಿ ತಿಂಗಕಲ್ಲ ಜಳಗಿರಿರಂಗನ ಬೆಟ್ಟದಲ್ಲಿ 
ರಥೋತ್ಸವ ನಡೆಯುತ್ತದೆ. ಹಾಗೆಯೇ ಚಾಮರಾಜನಗರದ ಚಾಮರಾಜೇಶ್ವರ ರಥೋತ್ಸವ, 
ಶಿವನ ಸಮುದದ ರಂಗನಾಥಸ್ವಾಮಿ ರಥೋತ್ಸವ, ಬೂದಲಬಾಳನ ರಥೋತ್ಸವ, ಚಿಲಕವಾಡಿ 


52 


ಬೆಟ್ಟದ ರಥೋತ್ಸವ, ತೆರಕಣಾಂ೦ಬಯ ವರದರಾಜಸ್ತಾಮಿ ರಥೋತ್ಸವ, ಕೊಳ್ಳೇಗಾಲದ 
ನಾರಾಯಣಸ್ವಾಮಿ ರಥೋತ್ಸವ, ಉಮ್ಮತ್ತೂರಿನ ವರದರಾಜಸ್ವಾಮಿ ರಥೋತ್ಸವ ಹೀಗೆ ಅನೇಕ 
ರೀತಿಯ ರಥೋತ್ಸವಗಳು ಚಾಮರಾಜನಗರ ಜಲ್ಲೆಯಲ್ಲ ನಡೆಯುತ್ತವೆ. ಈ ಸಮಯದಲ್ಲ 
ಅನೇಕ ಮಾದರಿಯ ಜನಪದ ಕಲಾ ಪ್ರದರ್ಶನಗಳನ್ನು ಏರ್ಪಡಿಸಲಾಗುತ್ತದೆ. ಕೆಲವು 
ಊರುಗಳಲ್ಲ ಬಂಡೀ ಉತ್ಸವವನ್ನು ಏರ್ಪಡಿಸಲಾಗುತ್ತದೆ. ಇವುಗಳನ್ನು ನೋಡಲು 
ಪವಾಸಿಗರು ಹೋಗುತ್ತಾರೆ. ಕೆಲವೊಂದು ಕಡೆ ಸಂಗೀತೋತ್ಸವವನ್ನು ಏರ್ಪಡಿಸಲಾಗುತ್ತದೆ. 
ಕೆಲವು ಸಾರಿ ಸರ್ಕಾರವು ಸಹ ಭಾಗಿಯಾಗಿರುವುದನ್ನು ಗಮನಿಸಬಹುದು ಅಥವಾ ಸರ್ಕಾರದ 
ಪರವಾಗಿ ಆಯಾ ಜಲ್ಲಾಡಳತ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುತ್ತವೆ. ಈ 
ರೀತಿಯ ಕಾರ್ಯಕ್ರಮಗಳಗೆ ಜಲ್ಲೆಯ ಆಯಾ ಪ್ರಾಂತ್ಯಗಳಂದ ಜನ ಸೇರುವ ಪರಿಪಾಠ 
ಬೆಳೆದುಕೊಂಡು ಬಂದಿದೆ. ಚಾಮರಾಜನಗರ ಜಲ್ಲೆಯಲ್ಲ ಖಾಸಗಿ ನೆಲೆಯಲ್ಲೂ ಸಾಂಸ್ಕೃತಿಕ 
ಕಾರ್ಯಕ್ರಮಗಳು ನಡೆಯುತ್ತವೆ. ಅವುಗಳನ್ನು ಬೇರೆ ಅಧ್ಯಾಯದಲ್ಲ ಚರ್ಚಿಸಲಾಗುತ್ತದೆ. 
ಒಲ್ದಾರೆ ಸಾಂಸ್ಕೃತಿಕ ಚಟುವಟಕೆಯನ್ನು ಗಮನಿಸಿದರೆ ಇವುಗಳು ಪ್ರವಾಸೋದ್ಯಮಕ್ಕೂ ಕೂಡ 
ನಿಕಟವಾದ ಸಂಬಂಧವನ್ನು ಹೊಂದಿದೆ ಎಂದು ಮಾತ್ರ ತಿಆಸಬಹುದಾಗಿದೆ.3 


ವಿಶ್ರಾಂತಿ ಧಾಮಗಳು: 


ಸ್ಥಳೀಯ ಬದಲಾವಣೆಗೆ ತಕ್ಕಂತೆ ವಿಶ್ರಾಂತಿ ಧಾಮಗಳನ್ನು ಚಾಮರಾಜನಗರ ಜಲ್ಲೆಯ 
ನಾನಾ ಭಾಗಗಕಳಲ್ಲ ಕಾಣಬಹುದಾಗಿದೆ. ಆಧುನಿಕ ಪ್ರವಾಸೋದ್ಯಮದಲ್ಲಿ ವಿಶ್ರಾಂತಿ ಧಾಮಗಳು 
ಪ್ರವಾಸಿಗರ ಪ್ರಮುಖ ಆಕರ್ಷಣೆಗಳಾಗಿವೆ. ರೆಸಾರ್ಟ್‌ಗಳು ಸಾಮಾನ್ಯವಾಗಿ ಬೆಟ್ಟಗುಡ್ಡ ಪ್ರದೇಶ, 
ನದಿ ಪ್ರದೇಶ, ವನ್ಯಜೀವಿಗಳು ವಾಸಿಸುವ ಕಾಡುಗಳಲ್ಲ ಧಾಮಗಳು ನಿರ್ಮಾಣಗೊಂಡಿರುತ್ತದೆ. 
ನಾವು ವಿಶ್ರಾಂತಿಧಾಮಗಳನ್ನು ಜಳಗಿರಿರಂಗನಬೆಟ್ಟದ ಜೋಡಿಗೆರೆ (ಕರ್ನಾಟಕದ ಜುರಾಸಿಕ್‌ 
ಪಾರ್‌) ಬೇಡಗುಆ೪ ಧಾಮ, ಸುವರ್ಣಾವತಿ ಜಲಾಶಯ ಧಾಮ, ಬಂಡೀಪುರದ ರಾಷ್ಟ್ರೀಯ 
ಉದ್ಯಾನವನ ಧಾಮ, ಕೆ.ಗುಡಿ ಧಾಮ, ಒಡೆಯರ ಪಾಳ್ಯ, ಬೈಲೂರು ಧಾಮ. ಹೊಗೇನಕಲ್‌ 
ಜಲಪಾತ ಧಾಮ ಹೀಗೆ ಹಲವಾರು ವಿಶ್ರಾಂತಿ ಧಾಮಗಳದ್ದು. ಸ್ಥಳೀಯ ಅಭರುಚಿಗೆ 
ಪೂರಕವಾಗಿ ನಿರ್ಮಾಣಗೊಂಡಿದೆ. ಚಾಮರಾಜನಗರ ಜಲ್ಲೆಯ ಕೆಲವೊಂದು ಕಡೆ 
ಪ್ರವಾಸೋದ್ಯಮದಲ್ಲ ಅನೇಕ ಐದಲಾವಣಿಗಳನ್ನು ಕಾಣುತ್ತೇವೆ. ಪ್ರವಾಸವನ್ನು 
ಉದ್ಯಮವನ್ನಾಗಿ ಮೋಡುವುದರ ಬದ್ಗೆಯೇ ತಮ್ಮಲ್ಲ ಬಹಳಷ್ಟು ಜನರಿಗೆ ಆಕ್ಷೇಪವಿರಬಹುದು. 
ಯಾಕೆಂದರೆ ನಮ್ಮ ಪ್ರವಾಸಿ ತಾಣಗಳನ್ನು ನೋಡುಗರಿಗೆ ಮಾಡಿಕೊಳ್ಳುವ ಸಂಸ್ಕೃತಿ 


ನಮ್ಯದಾಗಿರಲಲ್ಲ."' 


53 


ಧಾರ್ಮಿಕ ಪ್ರವಾಸೋದ್ಯಮ: 


ಚಾಮರಾಜನಗರ ಜಲ್ಲೆ ಉದ್ದಗಲಕ್ಕೂ ಅನೇಕ ನೆಲೆಗಳಲ್ಲೂ ಧಾರ್ಮಿಕ ಕ್ಷೇತ್ರಗಳವೆ. 
ನಾವು ಅನಾದಿ ಕಾಲದಿಂದಲೂ ಪ್ರವಾಸಿಗರನ್ನು ಗಮನಿಸಿದರೆ ಪ್ರವಾಸ ಹೋಗುವುದೆಲ್ಲ ಈ 
ಧಾರ್ಮಿಕ ಪ್ರವಾಸಿ ತಾಣಗಕೇ ಎಂದರೆ ತಪ್ಪಾಗಲಾರದು. ಪ್ರವಾಸಿಗರಿಗೆ ದೇವರ ಸೇವೆಯೂ 
ಆಗಬೇಕು. ಅಲ್ಲದೆ ದೈನಂದಿನ ಜಂಜಾಟದಿಂದ ಬದಲಾವಣಿಯೂ ಸಹ ಆಗಬೇಕು ಎಂಬುದು 
ಪ್ರವಾಸಿಗರ ಉದ್ದೇಶವು ಸಹ ಆಗಿರುತ್ತದೆ. ವರ್ಷ ವರ್ಷವೂ ಹೀಗೆ ತೀರ್ಥ ಕ್ಷೇತ್ರಗಳನ್ನು ಅರಸಿ 
ಹೋಗುವವರ ಸಂಖ್ಯೆ ಹೆಚ್ಚುತ್ತಿರುವುದರಿಂದ ನಮ್ಮ ಪುಣ್ಯ ಕ್ಷೇತ್ರಗಳು ಗಿಜಗುಡುತ್ತಿವೆ. ಅಲ್ಲದೆ 
ಬೆಳವಣಿಗೆಯೂ ಸಹ ಆಗುತ್ತಿದೆ. ಚಾಮರಾಜನಗರ ಜಲ್ಲೆಯ ಪತಿ ತಾಲ್ಲೂಕಿನಲ್ಲ ಧಾರ್ಮಿಕ 
ತಾಣಗಳದ್ದು, ಒಳನಾಡು ಪ್ರವಾಸೋದ್ಯಮಕ್ಕೆ ಮಹತ್ವವನ್ನು ಕಲ್ತಸಲಾಗಿದೆ. ಆದಕಾರಣವೇ 
ಪ್ರತಿಹಳ್ಳಯಲ್ಲಯೂ ಒಳನಾಡು ವತಿಯಂದ ದೇವಾಲಯಗಳಗೆ ತೆರಕಲು ಮಾರ್ಗವನ್ನು 


J 


ಈಗ ನಮಗೆ ಧಾರ್ಮಿಕ ಪ್ರವಾಸವೆಂದಾಗ ನೆನಪಿಗೆ ಬರುವುದು ಮಲ್ಕೆಮಹದೇಶ್ವರ 
ಬೆಟ್ಟ ಶಿವನ ಸಮುದ್ರ. ಜಳಗಿರಿರಂಗನ ಬೆಟ್ಟ. ಚಿಕ್ಕಲ್ಲೂರು. ಕುರುಬನಕಟ್ಟೆ. ಗೋಪಾಲಸ್ವಾಮಿ 
ಬೆಟ್ಟ. ತೆರಕಣಾಂ೦ಬ, ಉಮ್ಮತ್ತೂರು. ಕನಕಗಿರಿ, ಗುಂಡ್ಲುಪೇಟಿ ಹೀಗೆ ಅನೇಕ ಧಾರ್ಮಿಕ 
ಕ್ಷೇತ್ರಗಳವೆ. ಇಂತ ಹಲವಾರು ತಾಣಗಳವೆ. ಕೆಲವು ಕಡೆ ಮಠ ಮಾನ್ಯರ ಉಸ್ತುವಾರಿ 
ದೊರಕದೇ ಅಭವೃಧ್ಧಿ ಆಗಿಲ್ಲ. ಆದರೆ ಕೆಲವು ಧಾರ್ಮಿಕ ಪ್ರವಾಸದ ವಾರಸುದಾರಿಕೆ ಪಡೆದಂತೆ 
ಕಾಣಬರುತ್ತದೆ. ಈ ರೀತಿಯ ಎಲ್ಲಾ ಬೆಳವಣಿಗೆಗೆ ಹೊಸದಾಗಿ ಧಾರ್ಮಿಕ ಪ್ರವಾಸದ ನಕ್ಷೆ 
ಹಾಗೂ ತಾಣಗಳು ಅಭವೃದ್ಧಿಗೊಳ್ಳುವುದು ಪ್ರಸ್ತುತ ಅವಶ್ಯಕತೆ ಇದೆ. ಇಲ್ಪ್ಲನ ಅರಸರು 
ಚಾಮರಾಜನಗರದ ಹಿರಿಮೆ ಗರಿಮೆಗಳನ್ನು ಕರ್ನಾಟಕದಾದ್ಯಂತ ಸಾರಿದ್ದಾರೆ. ಪ್ರಾಚೀನ ಕಾಲದ 
ದೇಗುಲಗಳು. ಕೋಟಿ ಕೊತ್ತಲೆಗಳು. ಮಂಟಪಗಳು. ಕೊಳಗಳು. ಮಸೀದಿಗಳು. ಚರ್ಚುಗಳು. 
ಮಠಗಳು ಮತ್ತು ಆಶ್ರಮಗಳವೆ.** 


ಪರಿಸರ ಪ್ರವಾಸೋದ್ಯಮ: 


ಪ್ರಾದೇಶಿಕ ಬದಲಾವಣೆಗೆ ಪರಿಸರ ಪ್ರವಾಸೋದ್ಯಮವು ಕೂಡ ಅಭವೃದ್ಧಿಗೆ 
ಕಾರಣವಾಗಿದೆ ಎನ್ನಬಹುದು. ಕೆ.ಗುಡಿ, ಬಂಡೀಪುರ, ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ. 
ಮಹದೇಶ್ವರ ಬೆಟ್ಟ ಗುಂಡಲ್‌ ಜಲಾಶಯದ ಬೆಟ್ಟಗಳು. ಮೇಕೆದಾಟು. ಹೊಗೇನಕಲ್‌ 
ಜಲಪಾತ ಇವೆಲ್ಲವೂ ಕೂಡ ಪರಿಸರ ಪ್ರವಾಸೋದ್ಯಮಕ್ಕೆ ಹೆಸರು ವಾಸಿಯಾಗಿದೆ. ಅಲ್ಲದೆ 


54 


ಇಂಥ ಹತ್ತಾರು ತಾಣಗಳು ಹಾಗೂ ಗಿರಿಪರ್ವತಗಳವೆ. ನಗರ ಜೀವನದಲ್ಲ ಬೇಸತ್ತು ಜನರು 
ಇಂತಹ ಪ್ರಕೃತಿಯ ಮಡಿಲಲ್ಲ ವಾರಾಂತ್ಯ ಪ್ರವಾಸ ಮಾಡಲು ಬರುತ್ತಾರೆ. ಜನಸಾಮಾನ್ಯರಿಗೆ 
ಸೂಕ್ತವಾದ ಸೌಕರ್ಯಗಳಲ್ಲದ ಕಾರಣ ಆಕರ್ಷಕ ಪರಿಸರದ ವಿಹಾರ ತಾಣಗಳು ಇನ್ನೂ 
ಹಾಗೆಯೇ ಉಳದಿದೆ. ಆದಕಾರಣ ಜನಸಾಮಾನ್ಯರಿಗೂ ಜೀವನದಲ್ಲ ನೆಮ್ಮದಿಯುಂದ 
ಇರಬೇಕಾದರೆ ಮೊದಲಗೆ ಪ್ರಾದೇಶಿಕವಾಗಿ ಕಾಣಬರುವ ಪ್ರವಾಸಿ ತಾಣಗಳನ್ನು 
ಸುಂದರಗೊಳಸಬೇಕು. ಪರಿಸರ ಪ್ರವಾಸೋದ್ಯಮದ ಇನ್ನೊಂದು ಭಾಗವೇ ಚಾರಣ. ಶಗೀಗ 
ಚಾರಣಕ್ಲಾಗಿ ಗಿರಿಕಂದರಗಳನ್ನು ಅರಸಿ ಬರುವ ಉತ್ತ್ಪಾಹಿಗಳು ಸಹ ಹೆಚ್ಚುತ್ತಿದ್ದಾರೆ. 
ಯಳಂದೂರು ತಾಲ್ಲೂಕಿನ ಜಳಗಿರಿರಂಗನ ಬೆಟ್ಟದಲ್ಲ ಗಿರಿಕಂದರವಿದೆ. ಪ್ರೀತಿ ಮಾಡಿದ 
ಗೆಳೆಯ-ಗೆಳತಿಯರು ಇಂತಹ ಕಂದರವನ್ನು ಅರಸಿ ಬರುತ್ತಾರೆ. ಈ ಜಳಗಿರಿರಂಗನ ಬೆಟ್ಟದ 
ಗಿರಿಕಂದರದಲ್ಲ ನೂರಾರು ಜೋಡಿಗಳು ಜದ್ದು ಪ್ರಾಣವನ್ನೂ ಸಹ ಕಳೆದುಕೊಂಡಿದ್ದಾರೆ. 
ಕಾರಣವೇನೆಂದರೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೋ ಪ್ರೀತಿ ಮಾಡಿ ತಮ್ಮ ಮನೆಯವರು 
ಮದುವೆಗೆ ಒಪ್ಪಿಗೆ ನೀಡದ ಪಕ್ಷದಲ್ಲ ಮನೆಯಿಂದ ಹೊರಗೆ ಬಂದು ಪ್ರವಾಸಿ ನೆಪ ಹೇಅ ಈ 
ಕಂದರಕ್ಕೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾರೆ. ಆದಕಾರಣ ಇಂತಹ ಘಟನೆಗಳು ಮತ್ತೆ ಮತ್ತೆ 
ಹಾಗಬಾರದೆಂದು ಪ್ರಾದೇಶಿಕ ತಾಣಗಕಲ್ಲ ಜಗಿ ಭದ್ರತೆಯನ್ನು ಸೃಷ್ಟಿಸಬೇಕು. ಚಾಮರಾಜನಗರ 
ಜಲ್ಲೆಯಲ್ಲ ಬಳಗಿರಿರಂಗನ ಬೆಟ್ಟ ಒಂದೇ ಅಲ್ಲ, ಇದಕ್ಕಿಂತ ಮಿಗಿಲಾದ ಅತ್ಯುನ್ನತ ಪಿಬರವಿರುವ 
ಬೆಟ್ಟಗುಡ್ಡಗಳವೆ. ಪ್ರವಾಸಿಗರಿಗೆ ಈ ರೀತಿಯ ಶಿಖರವನ್ನು ಹತ್ತಿ ನಿಲ್ಲುವುದೇ ಅವರ ಅಭೂತ 
ಅನುಭವ. ಹಾಗೆಯೇ ಬೆಟ್ಟಗುಡ್ಡಗಳ ಪರಿಸರದಲ್ಲಯೇ ಬಯಲು ಸೀಮೆಯ ನಡುವೆ ಅಲ್ಲಲ್ಲ 
ಪವಾಸಿ ತಾಣಗಳು ಕಂಡು ಬರುತ್ತವೆ. 


ಚಾಮರಾಜನಗರ ಜಲ್ಲೆಯಲ್ಲ ಸಾಕಷ್ಟು ಸಂಖ್ಯೆಯಲ್ಲ ಪ್ರವಾಸಿ ತಾಣಗಳವೆ. ಆದರೆ 
ಜನಸಾಮಾನ್ಯರಿಗೆ ಇನ್ನೂ ಅರಿಯದ ಮಾದರಿಯಲ್ತದೆ. ಆದಕಾರಣ ಮೂಲತಃ 
ಪ್ರವಾಸೋದ್ಯಮ ಇಲಾಖೆ ಈ ರೀತಿಯ ತಾಣಗಳಗೆ ಸಾಕಷ್ಟು ಪ್ರಚಾರ ನೀಡಬೇಕು. ಪ್ರಚಾರ 


ನೀಡಿದರೆ ಮಾತ್ರ ಪ್ರಾದೇಶಿಕ ತಾಣಗಳು ಹೆಸರು ಮಾಡಲು ಸಾಧ್ಯವಾಗುತ್ತದೆ. 


ಚಾರಣ ಪ್ರವಾಸಕ್ಕೆಂದು ಹೋಗುವವರಿಗೆ ಸರಿಯಾದ ರೀತಿಯಲ್ಲ ಮಾರ್ಗಗಳು 
ಇರಬೇಕು. ಅಲ್ಲದೆ ಉಳದಕೊಳ್ಳಲು ಸ್ಥಳಗಳು ಇರಬೇಕು. ಅಲ್ಲದೆ ಆಯಾ ಕಡೆ ನಕ್ಷೆಗಳನ್ನು 
ಹಾಕಬೇಕು. ಏಕೆಂದರೆ ಕೆಲವೊಂದು ಸಂದರ್ಭದಲ್ಲ ಚಾರಣ ಪ್ರವಾಸಿಗರಿಗೆ ಹಾದಿ ಹುಡುಕ 
ಹೋದವರು ಮತ್ತೆ ಊರಿಗೆ ಬಂದಿಲ್ಲ ಎಂಬ ನಿದರ್ಶನವೂ ಉಂಟು. ಅಲ್ಲದೆ ಕೆಲವು ಸಾರಿ 
ಅವರ ಹೆಣವಾಗಿ ಸಿಕ್ಕಿದ ಭಯಾನಕ ಘಟನೆಯು ಇದೆ. ಇವೆಲ್ಲ ಆಧಾರಗಳಂದ ಈ ರೀತಿಯ 


55 


ಪವಾಸಿಗರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿ ಪ್ರವಾಸೋದ್ಯಮದ ಬೆಳವಣಿಗೆಯನ್ನು 
ಅಭವೃಧ್ಧಿ ಪಡಿಸಿಕೊಳ್ಳುವ ಅವಶ್ಯಕತೆಯೂ ಸಹ ಇದೆ. 


ಚಾರಿತ್ರಿಕ ಪ್ರವಾಸೋದ್ಯಮ: 


ಇದನ್ನು ನಾಮು ಹೆಸರಿಸಿದ್ದು ಚಾಮರಾಜನಗರ ಜಲ್ಲೆಯ ಚಾರಿತ್ರಿಕ ತಾಣಗಳನ್ನು 
ಗಮನದಲ್ಲಟ್ಟು ರಚಿಸಲಾಗಿದೆ. ಚಾಮರಾಜನಗರ ಜಲ್ಲೆಯ ಒಟ್ಟು ನಾಲು ತಾಲ್ಲೂಕುಗಳಲ್ಲ 
ಚಾರಿತ್ರಿಕ ತಾಣಗಳ ಸ್ಥಳಗಳವೆ. ಇಲ್ಲ ಕಾಲದ ಮಹಿಮೆಯೆಂಬಂತೆ ಅಲ್ಲ, ಇಲ್ಲ ಅಳದಳದ 
ಚಾರಿತ್ರಿಕ ಕುರುಹುಗಳೂ ಅಪಾಯದ ಅಂಚಿನಲ್ಪದೆ. ಅಂದಿನ ಕಾಲದ ರಾಜಮಹಾರಾಜರು 
ವೈಭವದ ತಾಣಗಳನ್ನು ಪ್ರಜಾಪ್ರಭುತ್ವದ ಈ ಕಾಲದಲ್ಲ ಮತ್ತೆ ಅಭವೃಧ್ಧಿ ಪಡಿಸುವುದು ಕನಸಿನ 
ಮಾತು. ಆದರೂ ಕೂಡ ಇರುವ ಸ್ಲಿತಿಯಲ್ಲ ಉಳಸಿಕೊಳ್ಳುವ ನಮ್ಮ ಪ್ರಾಚೀನ ಚರಿತ್ರೆ ಸಾರುವ 
ಸ್ಥಳಗಳನ್ನು ಪ್ರವಾಸೀ ತಾಣಗಳಾಗಿ ಅಭವೃದ್ಧಿಪಡಿಸಿ, ಪ್ರಾದೇಶಿಕವಾಗಿ ಬದಲಾವಣಿ ಮಾಡುವ 
ಕೆಲಸ ಆಗಬೇಕು. ಪ್ರಸ್ತುತ ಈಗ ಈ ಚಾರಿತ್ರಿಕ ಸ್ಥಕಗಳಲ್ಲ ಪ್ರಾಚ್ಯವಸ್ತು ಇಲಾಖೆ ಒಂದು 
ಬೋರ್ಡ್‌ನ್ನು ನೆಡುವುದು ಬಟ್ಟರೆ ಅಲ್ಲ ಬೇರೇನೂ ಇರುವುದಿಲ್ಲ. ಇವು ಕತ್ತಲ ಚಟುವಟಕೆಗಳ 
ತಾಣವಾಗುವುದೇ ಹೆಚ್ಚು. ಆದಕಾರಣ ಚಾರಿತ್ರಿಕ ಇತಿಹಾಸವಿರುವ ಸ್ಥಳಗಳನ್ನು 
ಗುರುತಿಸುವಂತಹ ಕೆಲಸ ಆಗಬೇಕಾಗಿದೆ. ಚಾಮರಾಜನಗರ ಜಲ್ಲೆಯ ಪ್ರಾಚೀನ ಐತಿಹಾಸಿಕ 
ನೆಲೆಗಳ ಬಣ್ದೆ. ಶಾಸನಗಕ ಬದ್ಣೆ. ಶಿಲ್ಪ್ಲಗಕ ಬಣ್ಣೆ ಗುರುತಿಸುವಂತಹ ಕೆಲಸವನ್ನು 
ಡಾ.ಅ.ಬಸವರಾಜು ತಗರಪುರ ರವರು ಮಾಡಿದ್ದಾರೆ.*" ಚಾರಿತ್ರಿಕ ತಾಣಗಳಾದ (ಸ್ಥಳಗಳಾದ) 
ತಗರಪುರ, ಜಿಲಕವಾಡಿ, ಅಗರ, ಬದನಗುಖ್ಪೆ, ಮೋಡಲಳ್ಳಿ, ಚಾಮರಾಜನಗರ ಸುವರ್ಣಾವತಿ 
ನದಿ ಹನ್ನೀರಿನಲ್ಲ ಅನೇಕ ಸ್ಥಳಗಳನ್ನು ಗುರುತಿಸಿದ್ದಾರೆ.” 


ಮಾನವ ನಿರ್ಮಿತ ಪ್ರವಾಸಿ ತಾಣಗಳು: 


ಚಾಮರಾಜನಗರ ಜಲ್ಲೆಯಲ್ಲ ಮಾನವ ನಿರ್ಮಿತ ಪವಾಸಿ ತಾಣಗಳಗೆ ಬರವೇ ಇಲ್ಲ. 
ಪ್ರತಿಯೊಂದು ತಾಲ್ಲೂಕಿನಲ್ಲಯೂ ಮಾನವನಿರ್ಮಿತ ತಾಣಗಳವೆ. ಕೊಳ್ಳೇಗಾಲ ತಾಲ್ಲೂಕಿಗೆ 
ಸೇರಿದಂತೆ ಚಿಲಕವಾಡಿ ಬೆಟ್ಟದ 'ನಿಜಗುಣಾನುಭವ ಮಂಟಪ' ಇದು ಮಾನವನಿಂದ ನಿರ್ಮಿಸಿದ 
ತಾಣ. ಇದೊಂದು ವೀರಶೈವ ಅಂಗಾಲಯುತರ ಪ್ರವಾಸಿ ತಾಣವಾಗಿದೆ. ಈ ತಾಣಕ್ಷೆ ಕರ್ನಾಟಕದ 
ನಾನಾ ಭಾಗಗಳಂ೦ದ ಪ್ರವಾಸಿಗರು ಬರುತ್ತಾರೆ. ಹಾಗೆಯೇ ಮಹದೇಶ್ವರ ಬೆಟ್ಟ. ಸಾಲೂರು ಮಠದ, 
ಈ ಮಠಕ್ಕೆ ದಿನ ಒಂದಕ್ಕೆ ಸಾವಿರಾರು ಸಂಖ್ಯೆಯಲ್ಲ ಪ್ರವಾಸಿಗರು ಬರುತ್ತಾರೆ. ಹಾಗೆಯೇ 
ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯಕ್ಕೆ ದಿನ ಒಂದಕ್ಕೆ ನೂರಾರು ಸಂಖ್ಯೆಯಲ್ಲ 


56 


ಪ್ರವಾಸಿಗರು ಬರುತ್ತಾರೆ. ಅದೇ ರೀತಿ ಮಲೆಯೂರಿನ ಕನಕಗಿರಿ ಜೈನ ಕ್ಷೇತ್ರಕ್ಕೆ ಕರ್ನಾಟಕದ 
ವಾನಾ ಭಾಗಗಳದ್ದು ಅಲ್ಲದೆ ವಿದೇಶಗಳಂದಲೂ ಪ್ರವಾಸಿಗರು ಬರುತ್ತಿದ್ದಾರೆ. ಹಾಗೆಯೇ 
ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಪ್ರವಾಸಿಗರು ಕರ್ನಾಟಕ ಹಾಗೂ ವಿದೇಶಗಳ೦ದಲೂ 
ಬರುತ್ತಿದ್ದಾರೆ. ಇನ್ನೂ ಮೊದಲಾದ ಮಾನವ ನಿರ್ಮಿತ ಪ್ರವಾಸಿ ತಾಣಗಳವೆ. ಆಯಾ ಕ್ಷೇತ್ರಗಳು 
ಒಂದಲ್ಲ ಒಂದು ರೀತಿಯಲ್ಲ ಆಕರ್ಷಣೀಯ ಕೇಂದ್ರವಾಗಿ ಬೆಳೆದಿರುವುದಕ್ಷೆ ಪ್ರವಾಸಿಗರ 
ಕೊಡುಗೆಯೇ ಕಾರಣವಾಗಿದೆ.” 


ಆಧ್ಯಾತ್ಕ ಪ್ರವಾಸೋದ್ಯಮ: 


ಧಾರ್ಮಿಕವಾಗಿ ಕ್ಷೇತ್ರಗಳನ್ನು ಬಟ್ಟು ಆಧ್ಯಾತ್ಮಿಕ ಪ್ರವಾಸೋದ್ಯಮವನ್ನೇ ಪ್ರತ್ಯೇಕವಾಗಿ 
ವಿಭಾಗಿಸುವುದಕ್ಕೆ ಕಾರಣಗಳವೆ. ದೇಶದ ನಾನಾ ಭಾಗಗಳಲ್ಲ ಆಯಾ ಧರ್ಮಕ್ಕೆ ಪೂರಕವಾಗಿ 
ಆಧ್ಯಾತ್ಕಿಕ ತಾಣಗಳವೆ. ಅದಕ್ಲೋಸ್ಥರವೇ ವಯಸ್ಥಾದ ಹಿರಿಯರು ತಮ್ಮ ಜೀವಿತದ ಕೊನೆಯ 


ದಿನಗಳಲ್ಲ ಆಧ್ಯಾತ್ಯಿಕ ತಾಣಗಳಗೆ ಪ್ರವಾಸವನ್ನು ಕೈಗೊಳ್ಳುವ ಪರಿಪಾಠ ನಮ್ಮ 


೩ 
ಸಂಸ್ಕೃತಿಯಲ್ಲದೆ. ಪ್ರಸುತ ದಿನಗಳಲ್ಲ ವಿದೇಶಿಯರು ಆಧ್ಯಾತ್ಮಿಕ ಹಿನೆಲೆಯಿಂದ ಭಾರತಕ್ಷೆ 


Q 
ಬರುತ್ತಾರೆ. ನಮ್ಮ ದೇಶ ಅನೇಕ ಸಂತರು. ಆಚಾರ್ಯರನ್ನು ಕಂಡಂತಹ ದೇಶವಾಗಿದೆ. 
ಚಾಮರಾಜನಗರ ಜಲ್ಲೆಯಲ್ಲ ಆಧ್ಯಾತ್ಕಿಕ ಹಿನ್ನೆಲೆಯಲ್ಲ ನೋಡುವುದಾದರೆ ಸಾಲೂರು 
ಮಠವಿದೆ. ಆದರೆ ಆಧ್ಯಾತ್ಕಿಕತೆ ಇಲ್ಲ. ಇತ್ತೀಚೆಗೆ ಒಡೆಯರ್‌ ಪಾಳ್ಯದ ಹತ್ತಿರ ಅಬೆಟಯನ್‌ 
ಕಾಲೋನಿಯಲ್ಲಿ ಬೌದ್ಧರ ಆಧ್ಯಾತ್ಕಿಕ ತಾಣವಿದೆ. ಇಲ್ಲ ಪ್ರಸ್ತುತ ದಿನಗಳಲ್ಲ ಜೀನಾ. ಜಪಾನ್‌, 
ಅಬೆಬ್‌ ಇನ್ನೂ ಮೊದಲಾದ ಕಡೆಯುಂದ ಖೌಧ್ಧ ಪ್ರವಾಸಿಗರು ಬರುತ್ತಿದ್ದಾರೆ. ಇದೇ ತಾಲ್ಲೂಕಿನ 
ಚೆನ್ನಾಅ೦ಂಗನಹಳ್ಳಯ ಬಳ 'ಜೀತವನ ಬೌದ್ದ ವಿಹಾರ' ಕೇಂದ್ರವಿದೆ. ಅಲ್ಲದೆ ಚಾಮರಾಜನಗರ 
ಜಲ್ಲೆಯಲ್ಲ ಆಯಾ ತಾಲ್ಲೂಕು ಕೇಂದ್ರಗಳಲ್ಲ 'ಬ್ರಹ್ಮಕುಮಾರಿ ಕೇಶ್ವರಿ ವಿದ್ಯಾಲಯ'ದಲ್ಲ 
ಆಧ್ಯಾತ್ಕಿಕ ಸೇವಾ ಕ್ಷೇತ್ರಗಳವೆ. ಇದರ ಉದ್ದೇಶವೇನೆಂದರೆ, ಶಾಂತಿ ಸಿಕ್ಷುತ್ತದೆ ಎಂಬ ನಂಬಕೆ 
ಜನರಲ್ಲ ಅಚಲವಾದ ನಂಬಕೆ ಆದ ಕಾರಣವೇ ಆಧ್ಯಾತ್ಯಿಕ ಕೇಂದ್ರಗಳಗೆ ಹೋಗುತ್ತಾರೆ. ಈ 
ಹಿನ್ನೆಲೆಯನ್ನು ಗಮನಿಸಿದರೆ ಜನರು ದೇವಾಲಯಗಳಗೆ ಒಂದು ಉದ್ದೇಶವನ್ನಿಟ್ಟುಕೊಂಡು 
ಹೋಗುತ್ತಾರೆ. ಅದೇ ಮಾದರಿಯಲ್ಲ ಆಧ್ಯಾತ್ಕವೂ ಸಹ ಒಂದು ಭಾಗವೇ ಆಗಿದೆ. ಈ 
ಹಿನ್ನೆಲೆಬುಂದ ನಮ್ಮ ಮಠ-ಪೀಠಗಳು, ಸಾಧು-ಸಂತರು ಇವರು ಬೆಕೆಯಬಹುದಾದ 
ಕಾರಣದಿಂದಾಗಿ ಇವೆಲ್ಲವೂ ಒಂದೇ ಎಂಬ ಭಾವನೆ ಬರುತ್ತದೆ. ಈ ಎಲ್ಲಾ ಬೆಳವಣಿಗೆಯಿಂದ 
ಆಧ್ಯಾತ್ಕವೂ ಆಧ್ಯಾತ್ಯಕ್ಷೆ ಹೋಗುವ ಕ್ಷೇತ್ರವೂ ಒಂದು ದೃಷ್ಟಿಕೋನದಲ್ಲಿ ಪ್ರವಾಸೋದ್ಯಮ 
ಕೇಂದ್ರವಾಗಿ ಬೆಳವಣಿಗೆಯಾಗಆ ಆಧ್ಯಾತ್ಯಿಕ ಹಿನ್ನೆಲೆಯನ್ನು ಗಮನಿಸಿದರೆ ಪ್ರತಿಯೊಂದು 


57 


ಧರ್ಮಕ್ಕೂ ಒಂದೊಂದು ಆಧ್ಯಾತ್ಕಿಕ ಕೇಂದ್ರವನ್ನು ಸ್ಥಾಪಿಸಿದರೆ, ಚಾಮರಾಜನಗರ ಜಿಲ್ಲೆಗೆ 
ಎಲ್ಲಾ ಧಮೀೀಯರು ಸಹ ಬರಬಹುದು. ಒಂದು ಕಡೆ ಸೇರಿ ಅಭ್ಯಸಿಸಬಹುದು ಎಂಬ 
ಭಾವನೆಯನ್ನು ವ್ಯಕ್ತಪಡಿಸಲಾಗಿದೆ.” 


ಆಹಾರ ಪ್ರವಾಸೋದ್ಯಮ: 


ಯಾವುದೋ ಒಂದು ಪ್ರದೇಶಕ್ಕೆ ಹೋಗಬೇಕಾದರೆ ಮನುಷ್ಯನಿಗೆ ಆಹಾರವು ಅಷ್ಟೇ 
ಮುಖ್ಯವಾಗಿರುತ್ತದೆ. ಚಾಮರಾಜನಗರ ಜಲ್ಲೆಯ ಪಕ್ಕದ ರಾಮನಗರದ ಬಳಯುರುವ ಜಾನಪದ 
ಕಲಾಲೋಕದಲ್ಲ ಕಾಮತ್‌ ಲೋಕ ರುಚಿ ಎಂಬ ಹೆಸರಿನ ಹೋಟೆಲ್‌ ಇದೆ. ಈ ಹೋಟಿಲ್‌ನಲ್ಲ 
ಉತ್ತರ ಕರ್ನಾಟಕದ ಆಹಾರ ಶೈಲಯಲ್ಲ ಎಣ್ಣಿಗಾಬ ಹಾಗೂ ಜೋಳದ ರೊಟ್ಟಯನ್ನು 
ಬಡಿಸುತ್ತಾರೆ. ಈ ರೊಟ್ಟಿಯನ್ನು ತಿನ್ನಲು ಜನರು ಕ್ಯೂ ನಿಲ್ಲುತ್ತಾರೆ. ಉತ್ತರ ಕರ್ನಾಟಕದ 
ಜೋಳದ ರೊಟ್ಟ ಠಗ ದಕ್ಷಿಣ ಕರ್ನಾಟಕದಲ್ಲ ಜನಪ್ರಿಯವಾಗಿರುವುದು ಆಹಾರದ ಹಿನ್ನೆಲೆಯಲ್ಲಿ 
ಪ್ರವಾಸೋದ್ಯಮದ ಕಲ್ಲನೆಯನ್ನು ಗಳ್ಣಗೊಳಸುತ್ತದೆ. ಅದು ಅಲ್ಲದೆ ಮಂಗಳೂರಿನ ಮೀನು, 
ಸೋಮೇಶ್ವರದ ನೀರುದೋಸೆ, ಪಿರಸಿಯ  ತೊಡೆದೇವು, ಗೋಕಾಕದ ಕರದಂಡು., 
ದಾವಣಗೆರೆಯ ಬೆಣ್ಣಿ ದೋಸೆ, ಮೈಸೂರಿನ ಮೈಲಾರಿ ಹೋಟೆಲ್‌, ಶ್ರೀರಂಗಪಟ್ಟಣದ 
ಭುವನೇಶ್ವರಿ ಹೋಟೆಲ್‌, ಬನ್ನೂರಿನ ಕುರಿಮಾಂಸ ಊಟ, ಕೇರಕಾಪುರ ಮಾಂಸದ ಊಟ 
ಹೀಗೆ ಒಂದಲ್ಲ ಒಂದು ರೀತಿಯಲ್ಲ ಹೆಸರುಗಳವೆ. ಅದೇ ರೀತಿ ಚಾಮರಾಜನಗರ ಜಲ್ಲೆಯ 
ಆಯಾ ತಾಲ್ಲೂಕಿಗೆ ಪೂರಕವಾಗಿ ಆಹಾರ ವೈಶಿಷ್ಟ್ಯತೆಯನ್ನು ತಿಅಸಿದರೆ, ಪ್ರವಾಸೋದ್ಯಮದ 
ಸಂಖ್ಯೆ ದ್ವಿಗುಣಗೊಳ್ಳುತ್ತದೆ. 


ಹಿಂದೆ ಚಾಮರಾಜನಗರ ಜಲ್ಲೆ ರೇಷ್ಮೆಗೆ ಹೆಸರು ವಾಸಿಯಾಗಿತ್ತು. ಕೊಳ್ಳೇಗಾಲ ರೇಷ್ಠೆ 
ಮಾಂಬಳ್ಟ ರೇಷ್ಕೆ ಸೀರೆಗಳ ಬಗಣ್ಣೆ ಕ್ರಿ.ಶ.10ನೇ ಶತಮಾನದ ಶಾಸನಗಳಕಲ್ಲ ಕಾಣಬರುತ್ತದೆ. ಆದರೆ 
ಈ ಭಾಗದ ಆಹಾರ ಪದ್ಧತಿಯನ್ನು ಪ್ರಚಾರ ಪಡಿಸುವುದರಿಂದ ಆಹಾರ ಪ್ರಿಯರು ಹೆಚ್ಚನ 
ಸಂಖ್ಯೆಯಲ್ಲಿ ಶೇ ಭಾಗಕ್ಷೆ ಆಗಮಿಸುವುದು ಪ್ರವಾಸೋದ್ಯಮದ ಬೆಳವಣಿಗೆಗೆ 
ಪೂರಕವಾಗುತ್ತದೆ. 


ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಕುರುಬನಕಟ್ಟೆ. ಚಿಕ್ಕಲ್ಲೂರು. 
ಶಿವನಸಮುದ್ರ ಮೊದಲಾದ ಕ್ಷೇತ್ರಗಳಲ್ಲ ಆಹಾರ ಪದ್ಧತಿಯು ವಿಶೇಷವಾಗಿದೆ. ಏಕೆಂದರೆ ಇಲ್ಲ 
ದೇವರ ಹೆಸರಿನಲ್ಲ ಕುರಿ. ಕೋಳಗಳನ್ನು ಹರಕೆ ಮಾಡಿ ಊಟ ಮಾಡುವ ಸಂಪ್ರದಾಯ ಮತ್ತು 
ಪರಂಪರೆ ಇದೆ. ಆದರೆ ಇತ್ತೀಚೆಗೆ ಕಡಿಮೆಯಾಗುತ್ತಿದೆ. ಈ ಮಾಂಸದ ಊಟಕ್ಕೊಸ್ಸರವಾಗಿಯೇ 


58 


ಹಾಗೂ ದೇವರ ದರ್ಶನ ಪಡೆಯಲು ಲಕ್ಷಾಂತರ ಜನರು ಸೇರುತ್ತಾರೆ. ಈ ಮೂರು ಕ್ಷೇತ್ರಗಳಗೆ 
ಜನಸಾಮಾನ್ಯರು ಕರ್ನಾಟಕದ ಮೂಲೆ ಮೂಲೆಗಳಂದ ಬರುತ್ತಾರೆ. ಇದರಿಂದ ಸರ್ಕಾರಕ್ಷೆ 
ಹಾಗೂ ಸ್ಥಳೀಯರಿಗೆ ಆರ್ಥಿಕ ವಹಿವಾಟು ಹೆಚ್ಚಾಗುತ್ತದೆ. 


ಜನಾಂಗೀಯ ಪ್ರವಾಸೋದ್ಯಮ: 


ಅನ್ಯ ಜನಾಂಗಗಳ ಅದರಲ್ಲೂ ಆದಿವಾಸಿ, ಗುಡ್ಡಗಾಡು. ಗಿರಿಜನರ ಸಂಸ್ಥೃತಿಗಳ 
ಶೋಧನೆಗಾಗಿ ಮಾಡುವ ಪ್ರವಾಸಗಳನ್ನು ಜನಾಂಗೀಯ ಪ್ರವಾಸೋದ್ಯಮ ಎನ್ನುತ್ತೇವೆ. ಅನ್ಯ 
ಜನಾಂಗದ ಬುಡಕಟ್ಟು. ಜೀವನ ಶೈಲ, ನೃತ್ಯ, ರೂಢಿ, ಸಂಪ್ರದಾಯಗಳನ್ನು ಅವಲೋಕಿಸಲು 
ಕೈಗೊಳ್ಳುವ ಪ್ರವಾಸಗಳವು.*” ಬ.ಆರ್‌.ಹಿಲ್ಲ್‌, ಎಂ.ಎಂ.ಹಿಲ್ಡ್‌, ಕೆ.ಗುಡಿ, ಬೂದಿ ಪಡಗ, 
ಎಲ್ಲೆಮಾಳ, ಮತ್ತು ಹನೂರು ಮುಂತಾದ ಪ್ರದೇಶಗಕಲ್ಲ ಸೋಲಅಗರು ಹೆಚ್ಚಾಗಿ ವಾಸಿಸುವುದು 
ಕ೦ಡು ಬರುತ್ತದೆ. 


ಶೈಕ್ಷಣಿಕ ಪ್ರ ವಾಸೋದ್ಧಮ: 
ಅಷ ೮ ್ರೆ 


ಕಲಾ. ವಿಜ್ಞಾನ, ತಾಂತ್ರಿಕ ಮತ್ತು ವೈದ್ಯಕೀಯ ಮೊದಲಾದ ವಿಭಾಗಗಳು 
ವಿದ್ಯಾರ್ಥಿಗಳು ವಿವಿಧ ವಿಷಯಗಳನ್ನು ಅಧ್ಯಯನ ಮಾಡಲು ಪ್ರವಾಸ ಕೈಗೊಳ್ತುವುದಾಗಿದೆ. 
ಅದೇ ಸಂದರ್ಭದಲ್ಲ ವಸ್ತು ಸಂಗ್ರಹಾಲಯ, ಸ್ಕಾರಕ ಪ್ರದೇಶ, ಕಾರಾನೆ, ಸಸ್ಯಧಾಮ 
ಮೊದಲಾದವುಗಳಗೆ ಭೇಟ ನೀಡಿ ಪ್ರತ್ಯಕ್ಷ ಅನುಭವ ಪಡೆದುಕೊಳ್ಕುತ್ತಾರೆ. ಖೇರೆ ಜಲ್ಲೆಗಳಂದ 
ವಿದ್ಯಾಭ್ಯಾಸ ಮಾಡಲು ಬರುತ್ತಾರೆ. ಉದಾ: ಜವಾಹರ ನವೋದಯ ವಿದ್ಯಾಲಯ, 
ವೈದ್ಯಕೀಯ ವಿದ್ಯಾಲಯ, ಇಂಜನಿಯರಿಂಗ್‌ ಕಾಲೇಜು ಮತ್ತು ಅಂಬೇಡ್ಸರ್‌ ಸ್ನಾತಕೋತ್ತರ 
ಕೇಂದ್ರ ಮತ್ತು ದಿವಾನ್‌ ಪೂರ್ಣಯ್ಯ ವಸ್ತು ಸಂಗ್ರಹಾಲಯ ಇವುಗಳು ಶೈಕ್ಷಣಿಕ 


ಪ್ರವಾಸೋದ್ಯಮಕ್ಕೆ ಪೂರಕವಾಗಿವೆ.“” 


ಶೇ ಮೇಲನ ಎಲ್ಲಾ ಪ್ರವಾಸೋದ್ಯಮದ ವಿಧಗಳು ಚಾಮರಾಜನಗರ ಜಲ್ಲೆಯಲ್ಲ 
ಕ೦ಡು ಬರುತ್ತವೆ. ಇವುಗಳ ವಿವರಣೆಯನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುವುದು. 


59 


ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಯಲ್ಲ ಜಾನಪದದ ಪಾತ್ರ: 


ಕರ್ನಾಟಕ ಹಾಗೂ ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮ ಅಭವೃದ್ಧಿಯಲ್ಲಿ 
ಜಾನಪದದ ಪಾತ್ರ ಅತ್ಯಂತ ಪರಿಣಾಮಕಾರಿಯಾದ ಬೆಳವಣಿಗೆಯಾಗಿದೆ. ಜೀವನದಲ್ಲಿ 
ಜಾನಪದವನ್ನು ಪ್ರತ್ಯೇಕಿಸಿ ನೋಡುವುದು ಅಸಾಧ್ಯದ ಕೆಲಸ. ಯಾವುದೇ ಒಂದು ಪ್ರಾಂತ್ಯದ 
ಮೇಲೆ ಪ್ರವಾಸಕ್ಕೆ ಹೋಗುವುದೆಂದರೆ, ಆ ಪ್ರಾಂತ್ಯದ ಜನ-ಜೀವನ, ವಿಧಾನ, ಆಚಾರ-ವಿಚಾರ, 
ಸಂಸ್ಕೃತಿ. ಕಲೆ ಇವೆಲ್ಲವನ್ನೂ ನೋಡಬೇಕಾಗುತ್ತದೆ. ಅ೦ದರೆ ಒಂದು ನಾಡಿನ ಜನಪದರ ಇಡೀ 
ಜೀವನವನ್ನು ಹೊಕ್ಕು ಹೊರಬರಲೇಬೇಕಾದರೆ ಆಗಷ್ಟೆ ಆ ಒಂದು ನಾಡಿನ ಬಗ್ಗೆ 
ಅರ್ಥವಾಗುತ್ತದೆ. ಯಾವುದೇ ದೇಶದ ವ್ಯಕ್ತಿಯಾದರೂ ವಿಮಾನದಲ್ಲ ಬಂದು ಪಂಚತಾರಾ 
ಹೋಟೆಲ್‌ಗಕಲ್ಲ ಉಳದು ಸೂಟು, ಬೂಟು ಹಾಕಿದವರು ಅಲ್ಲದೆ ಅನೇಕ ಸೆಮಿನಾರ್‌ಗಳಲ್ಲ 
ಭಾಗವಹಿಸಿದ ಮಾತ್ರಕ್ಷೆ ಒಂದು ನಾಡಿನ ಬಗ್ಗೆ ತಿಆಮಕೊಳ್ಳಲು ಸಾಧ್ಯವಿಲ್ಲ. ನಿಜವಾಗಿ 
ಪ್ರತಿಯೊಂದು ವಿಚಾರವು ಅರ್ಥವಾಗಬೇಕಾದರೆ, ಹಳ್ಳಗಳಲ್ಲ ಸುತ್ತಬೇಕು. ಹಳ್ಳಿ ಜನರನ್ನು 


ಮಾತನಾಡಿಸಬೇಕು.  ಅವರೊಡನೆಯೇ ಬೆರೆಯಬೇಕು. ಆಗತಾನೇ ಒಂದು ಸಂಸ್ಕೃತಿ 
ಪರಂಪರೆಯ ಬಗ್ಗೆ ತಿಆ೬ಯಲು ಸಹಾಯವಾಗುತ್ತದೆ. 


ಹಾಗೆ ನೋಡಿದರೆ ಒಂದೊಂದು ರಾಜ್ಯದಲ್ಲ ಒಂದೊಂದು ಜಲ್ಲೆಯಲ್ಲ. ಒಂದೊಂದು 
ತಾಲ್ಲೂಕಿನಲ್ಲ ಒಂದೊಂದು ಊರಿನಲ್ಪ್ಲ ಒಂದು ರೀತಿಯ ಜನಪದಗಳು ಕಂಡು ಬರುತ್ತದೆ. 
ಪ್ರಸ್ತುತ ದಿನಗಳಲ್ಲ ಜನಪದ ಕಲಾ ಪ್ರಕಾರಗಳನ್ನು ಉಳಸಲಕ್ಲಾದರೂ ಪ್ರವಾಸಿ ತಾಣಗಳು 
ಆಕರ್ಷಣೆಯ ಬಂಡವಾಳವನ್ನಾಗಿಸಿ ನಗರೀಕರಿಸಿಕೊಳ್ಳುವ ಅವಶ್ಯಕತೆ ಇದೆ. ಶಠೇಗ 
ಪ್ರವಾಸೋದ್ಯಮ ಇಲಾಖೆ ಈ ನಿಟ್ಟನಲ್ಲ ಶ್ರಮಿಸಬೇಕಿದೆ. ಊರೂರು ಜಾತ್ರೆ, ತೇರಿನ 
ಸಂದರ್ಭಗಳಲ್ಲ ವಿಶೇಷವಾಗಿ ಹಾಡುವ ಹಾಗೂ ಕುಣಿಯುವ ಸಂಪ್ರದಾಯಗಳವೆ. ಜಾನಪದ 
ಕಾರ್ಯಕ್ರಮಗಳು ಆಯಾ ಜಲ್ಲೆಯಲ್ಲ ತಿಂಗಳಗೊಮ್ಮೆಯಾದರೂ ನಡೆಯುವಂತಾಗಬೇಕು. 
ಅದರಿಂದ ಜಲ್ಲೆಯ ಕಲೆಗಳನ್ನು ಕೂಡುಕೊಳ್ಳುವಿಕೆ ಆಗಬೇಕು, ನಿಗಧಿತ ದಿನಗಳಂದು 
ನಡೆಯುವ ಈ ರೀತಿಯ ಕಾರ್ಯಕ್ರಮಗಳಗೆ ವ್ಯಾಪಕವಾದ ರೀತಿಯಲ್ಲ ಪ್ರಚಾರವಾಗಬೇಕು. 
ಆನಂತರದ ಬೆಳವಣಿಗೆಯಲ್ಲ ದೇಶ ವಿದೇಶಿಯರನ್ನು ಆಕರ್ಷಿಸುವಂತಾಗಬೇಕು."' ಈ 
ರೀತಿಯ ಕಾರ್ಯಕ್ರಮಗಳನ್ನು ನೀಡುವುದರಿಂದ ಮೂರು ರೀತಿಯ ಪ್ರಯೋಜನಗಳವೆ. 


1 ನಮ್ಮ ಜನಪದ ಕಲೆಗಳು ಉಳಆಯುತ್ತವೆ. ಹೊಸ ಬೆಕಕನಲ್ಲ ಹೊಸ ಮೆರುಗು ಪಡೆದು 


ಪಜ್ಞಅಸುವಂತಾಗುತ್ತದೆ. 


60 


2) ಕರ್ನಾಟಕದ ಕಲೆಗಳ ಎಂಥ ವೈವಿಧ್ಯವಿದೆಯೆಂದರೆ, ನಮ್ಮವರಿಗೆ ಅವು 
ಅಪರಿಚಿತವಾಗಿ ಉಳದಿವೆ. ಪ್ರತಿ ತಿಂಗಳು ಪೂರ್ವ ಸ್ಥಳ ಹಾಗೂ ದಿನಾಂಕಗಳಂದು 
ಬೇರೆ ಬೇರೆ ಜಲ್ಲೆಗಕ ಕಲಾ ಪ್ರಕಾರಗಳನ್ನು ಪ್ರದರ್ಶಿಸುವುದರಿಂದ ಈ ಕಲೆ ಹಾಗೂ 
ಕಲಾವಿದರುಗಳಗೆ ಪ್ರಚಾರ ಸಿಗುತ್ತದೆ. 

3) ಪ್ರವಾಸೋದ್ಯಮದ ದೃಷ್ಟಿಬುಂದ ಈ ಬೆಳವಣಿಗೆ ಬಹಳ ಉಪಯುಕ್ತ ಹೆಚ್ಚಿನ 
ಪವಾಸಿಗರನ್ನು ಸೆಳೆಯುವ ಹಿನ್ನೆಲೆಯಿಂದ ಒಂದು ಊರಿಗೆ ನೂರು ಜನ ಅಂತ ಬೇರೆ 
ಊರಿನ ಪ್ರೇಕ್ಷಕರು ಬಂದರೂ ಊರಿನ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗುತ್ತದೆ. 


ಜನ ಸಾಮಾನ್ಯರ ದುಡಿಮೆಯ ಅವಕಾಶಗಳು ಹೆಚ್ಚಾಗುತ್ತದೆ. ಪ್ರವಾಸೋದ್ಯಮದ 
ಅಭವೃದ್ಧಿ ಒಂದು ಜಲ್ಲೆಯ ಸರ್ವಾಂಗೀಣ ಪ್ರಗತಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ 
ಕಾರಣವಾಗುತ್ತದೆ. ಪ್ರವಾಸೋದ್ಯಮ ಎಂಬುದು ಪ್ರಪಂಚದ ಪ್ರಮುಖ ಉದ್ಯಮವಾಗಿದ್ದು, 
ಆಯಾ ಪ್ರದೇಶಗಳ ಅಭವೃಧ್ಧಿಗೆ ಉತ್ತಮ ಕಾಣಿಕೆಯನ್ನು ನೀಡಬಲ್ಲದು. ಭಾರತ ದೇಶದಲ್ಲಿ 
ಕರ್ನಾಟಕ ರಾಜ್ಯವು ಪ್ರವಾಸೋದ್ಯಮ ನಕ್ಷೇಯಲ್ಲ ನಾಲ್ಕನೇ ಸ್ಥಾನ ಪಡೆದಿದ್ದು, ಪ್ರವಾಸೋದ್ಯಮ 
ಇಲಾಖೆ ಕರ್ನಾಟಕದ ಪ್ರವಾಸಿ ನಕ್ಷೆಯನ್ನು ಪುನಃರಜಿಸಿದರೆ ಮೊದಲ ಸ್ಥಾನಕ್ಕೆ ಏರುವ ಅರ್ಹತೆ 
ಕರ್ನಾಟಕಕ್ಷೆ ಇದೆ. ಅದು ಚಾಮರಾಜನಗರಕ್ಕೂ ಕೂಡ ಸೇರಿಸಬಹುದಾಗಿದೆ. 


ಚಾಮರಾಜನಗರ ಜಲ್ಲೆಯಾದ್ಯಂತ ಹೆಚ್ಚನ ಸಂಖ್ಯೆಯಲ್ಲ ಜನಪದರು ಕಂಡು 
ಬರುತ್ತಾರೆ. ಈ ಜಲ್ಲೆಯ ಪ್ರವಾಸಿ ತಾಣಗಳು ಅಭವೃಧದ್ಧಿಯಾಗಬೇಕಾದರೆ. ಆಯಾ ಪ್ರಾದೇಶಿಕ 
ಕೇಂದ್ರಗಳಲ್ಲ ಜಲ್ಲಾ ಮಟ್ಟದಲ್ಲ ಜಾನಪದ ಕಲೆಗಳ ಪ್ರದರ್ಶನ ಪೂರ್ವ ನಿಗದಿತ ಸ್ಥಳ ಅಲ್ಲದೆ 
ದಿನಾಂಕಗಳಂದು ನಡೆದು ಜನಪದ ಕಲೆಗಳ ವಿನಿಮಯವಾಗಬೇಕು. ಪ್ರವಾಸಿಗರನ್ನು 
ಆಕರ್ಷಿಸಲು ಈ ಕಲೆಗಳನ್ನು ಸಹ ಬಳಸಿಕೊಳ್ಳಬೇಕು. ಚಾಮರಾಜನಗರವು ಕಲೆ ಮತ್ತು ವಾಸ್ತು 
ಶಿಲ್ಪ ಕ್ಷೇತ್ರದಲ್ಲ ಕರ್ನಾಟಕದಲ್ಲೇ ವಿಶಿಷ್ಠವಾದ ಸ್ಥಾನವನ್ನು ಪಡೆದುಕೊಂಡಿದೆ. ದ್ರಾವಿಡ 
ಶೈಲಯಲ್ಲ ಚಾಮರಾಜೇಶ್ವರ ದೇವಾಲಯವನ್ನು ನಿರ್ಮಿಸಲಾಗಿದೆ. ರಾಚಪ್ಪಾಜಿ. 
ಮಲೆಮಹದೇಶ್ವರ, ಸಿದ್ದಪ್ಪಾಜಿ. ಮಂಟೇಸ್ತಾಮಿಗಳ ಪಾದ ಸ್ಟರ್ಶದಿಂದ ಧಾರ್ಮಿಕವಾಗಿ 
ಮಹದೇಶ್ವರ ಬೆಟ್ಟ. ಜಳಗಿರಿರಂಗನ ಬೆಟ್ಟದ ಜಾತ್ರೆ. ಚಾಮರಾಜೇಶ್ವರ ಜಾತ್ರೆ. ಶಿಂಷದ ಬಳಯ 
ದರ್ಗಗಳು ಸಾಮಾಜಕ ಮತ್ತು ಸಾಂಸ್ಕೃತಿಕವಾಗಿ ವಿನ್ನು ಜನಪದ ಕಾವ್ಯಗಳ ರಚನೆಗೆ 
ಸ್ಪೂರ್ತಿಯಾಗಿವೆ."*” ಗೋರಾವರ ಕುಣಿತ, ಕಂಸಾಳೆ, ವೀರಗಾಸೆ, ಈರ ಮಕ್ಕಳ ಕುಣಿತ, 
ಗೊರುಕನ ಮತ್ತು ಹಿಲಗದ ಕುಣಿತ ಧಾರ್ಮಿಕ ಹಿನ್ನಲೆಯಲ್ಲ ರೂಪತಳೆದಿವೆ. ಇವುಗಳು 


ದೇಶದಾದ್ಯಂತ ಹೆಚು ಪಪಿದಿಗಳಸಿವೆ.* 
ಜರ್‌್‌ಧ 


61 


ಅಡಿಟಪ್ಪಣಿಗಳು 


1. ರಂಗನಾಥ- ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳ ಶಾಸ್ತ್ರ — ವಿದ್ಯಾನಿಧಿ 
ಪ್ರಕಾಶನ ಗದಗ (ಮೂರನೇ ಮುದ್ರಣ) 2೦14 ಪು.ಸಂಖ್ಯೆ 737. 

2. ಸ್ಮಿತಾ ಸುರೇಬಾನಕರ. -ಪ್ರೊ ಚಂದ್ರಶೇಖರ ಮುನ್ನೋಆ - ಭಾರತೀಯ 
ಪ್ರವಾಸೋದ್ಯಮ ಅಧ್ಯಯನ ಶ್ರೀ ಕುಮಾರೇಶ್ವರ ಪ್ರಕಾಶನ, ಹಾನಗಲ್ಲು 2೦೦೨ - 
ಪು.ಸಂಖ್ಯೆ 7. 


3. ಕೆ.ಎನ್‌. ಅಶ್ರತ್ನಪ್ಪ - ಭಾರತದಲ್ಲಿ ಪ್ರವಾಸೋದ್ಯಮ ಇತಿಹಾಸ -ಸುಭಾಸ್‌ ರ್‌ 


ಲ್ಲ 


ಬುಕ್‌ ಕಾರ್ನರ್‌ ಬೆಂಗಳೂರು, 2013 - ಪುಟ ಸಂಖ್ಯೆ 3,4. 
4. ಎಸ್‌.ಎನ್‌ ಶಿವರುದ್ರಸ್ವಾಮಿ - ಭಾರತೀಯ ಪ್ರವಾಸೋದ್ಯಮ- ಪೌರಸ್ತ್ಯ ಪ್ರಕಾಶನ. 
ಮೈಸೂರು, 2010 - ಪು.ಸಂಖ್ಯೆ ೨,1೦,15. 


5. ಕೆ.ಎನ್‌. ಅಶ್ರತ್ನಪ್ಪ - ಭಾರತದಲ್ಲಿ ಪ್ರವಾಸೋದ್ಯಮ ಇತಿಹಾಸ -ಸುಭಾಸ್‌ ರ್‌ 


ಲ 


ಮುಕ್‌ ಕಾರನ್ನ£ರ್‌ ಬೆಂಗಳೂರು, 2013 - ಪುಟ ಸಂಖ್ಯೆ 4,7. 


6. ರಂಗನಾಥ- ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ - ವಿದ್ಯಾನಿಧಿ 
ಪ್ರಕಾಶನ ಗದಗ (ಮೂರನೇ ಮುದ್ರಣ) 2೦14 ಪು.ಸಂಖ್ಯೆ 41. 


71. ಸೂರ್ಯನಾಥ ಯು ಕಾಮತ್‌ (ಸಂ) ಕರ್ನಾಟಕ ಪ್ಲೇಟ್‌ ಗ್ಯಾಸೆಟಿಯರ್‌, 


(ಪ್ರೇಕ್ಷಣೀಯ ಸ್ಥಳಗಳು ಅಧ್ಯಾಯ-12) ಬೆಂಗಳೂರು. ಭಾಗ-3. 19086 ಪು.ಸಂಖ್ಯೆ 
461 —- 630. 


8. ಡಾ.ಎಸ್‌.ಎನ್‌.ಶಿವರುದ್ರಸ್ವಾಮಿ - ಭಾರತೀಯ ಪ್ರವಾಸೋದ್ಯಮ. ಪೌರಸ್ಯ ಪ್ರಕಾಶನ. 
ಮೈಸೂರು, ಪ್ರಕಟಣೆ 2೦1೦, ಪು.ಸಂಖ್ಯೆ.43. 

9. ಕನ್ನಡ ವಿಶ್ವಕೋಶ (ಸಂಪುಟ 1) ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು-1೨83. ಪು. 284. 407. 

10. ಡಾ.ಎಸ್‌.ಎನ್‌.ಶಿವರುದ್ರಸ್ವ್ತಾಮಿ - ಭಾರತೀಯ ಪ್ರವಾಸೋದ್ಯಮ. ಪೌರಸ್ಯ ಪ್ರಕಾಶನ. 
ಮೈಸೂರು, ಪ್ರಕಟಣಿ ೭2೦, ಪು.ಸಂಖ್ಯೆ 23೦. 

11. ಅದೇ, ಪು.ಸಂಖ್ಯೆ 43. 


12. ಅದೇ, ಪು.ಸಂಖ್ಯೆ 42. 


62 


13. ಕೆ.ಎನ್‌. ಅಶ್ವತ್ಛಪ್ಪ - ಭಾರತದಲ್ಲಿ ಪ್ರವಾಸೋದ್ಯಮ ಇತಿಹಾಸ -ಸುಭಾಸ್‌ ಸ್ಟೊರ್‌ 
ಮುಕ್‌ ಕಾರನ£ರ್‌ ಬೆಂಗಳೂರು, 2013 - ಪುಟ ಸಂಖ್ಯೆ 132. 


14. ಎಸ್‌.ಎನ್‌ ಶಿವರುದ್ರಸ್ತಾಮಿ - ಭಾರತೀಯ ಪ್ರವಾಸೋದ್ಯಮ- ಪೌರಸ ಸ್ತ ಪ್ರಕಾಶನ, 


ಮೈಸೂರು, 2೦1೦ - ಪು.ಸಂಖ್ಯೆ 122. 


15. ಎಸ್‌.ಎನ್‌ ಶಿವರುದ್ರಸ್ವಾಮಿ - ಭಾರತೀಯ ಪ್ರವಾಸೋದ್ಯಮ- ಪೌರಸ ಸ್ತ ಪ್ರಕಾಶನ, 


ಮೈಸೂರು. 2೦1೦ - ಪು.ಸಂಖ್ಯೆ 122-123. 

16. ಮಾಸ ಪತ್ರಿಕೆ - ಸ್ಪರ್ಧಾ ವಿಜೇತಾ ಆಗಸ್ಟ್‌ ವ ತಿಂಗಳು, 2017 - ಪು.ಸಂಖ್ಯೆ 18-19. 

17. ಸ್ಲೀವನ್‌ ಕ್ಲಾಡಸ್‌ - ಪ್ರವಾಸೋದ್ಯಮ ಇತಿಹಾಸ ಮತ್ತು ಕರ್ನಾಟಕದಲ್ಲ 
ಪ್ರವಾಸೋದ್ಯಮ-ಚೇತನ ಬುಕ್‌ ಹೌಸ್‌ ಮೈಸೂರು. 2೦16 - ಪು.ಸಂಖ್ಯೆ 18. 

18. ಕೆ.ಎಸ್‌.ಟ.ಡಿ.ಸಿ. ಕಛೇರಿಯ ವರದಿ ಆಧರಿಸಿ ರಚಿಸಲಾಗಿದೆ. 

19. ಮಾಸ ಪತ್ರಿಕೆ - ಪ್ರರ್ಧಾ ವಿಜೇತಾ ಆಗಸ್ಟ್‌ ತಿಂಗಳು. 2೦17 - ಪು.ಸಂಖ್ಯೆ 18-19. 

20. ಪ್ರಜಾವಾಣಿ ದಿನ ಪತ್ರಿಕೆ ದಿನಾಂಕ ೦5-೦7-2೦16. 

21. ಕೆ.ಎಸ್‌.ಟ.ಡಿ.ಸಿ. ಕಛೇರಿಯ ವರದಿ ಆಧರಿಸಿ ರಚಿಸಲಾಗಿದೆ. 

22. ಸಾರ್ವಜನಿಕ ಶಿಕ್ಷಣ ಇಲಾಖೆ-ಚಿಣ್ಣರ ಜಲ್ಲಾ ದರ್ಶನ ಚಾಮರಾಜನಗರ ಶೈಕ್ಷಣಿಕ 
ಪ್ರವಾಸ ಕೈಪಿಡಿ, 2೦1೦ - 2೦1 - ಪು.ಸಂಖ್ಯೆ 2೦. 

23. ಕೆ.ಎಸ್‌.ಟ.ಡಿ.ಸಿ. ಕಛೇರಿಯ ಅಂತರ್ಜಾಲದಿಂದ ಮಾಹಿತಿ ಪಡೆಯಲಾಗಿದೆ. 

24. ಕನ್ನಡ ವಿಶ್ವಕೋಶ (ಸಂಪುಟ-11) ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ, ಮ್ಯೈಸೂರು-1983, ಪು.ಸಂ೦ಖ್ಯೆ,407. 


25. Srivastava A.L. - History of India, Agra, 1977, p no. 413-415. 
26. ಡಿ.ವಿ. ಜ. - ಜ್ಞಾಪಕ ಚಿತ್ರಶಾಲೆ, ಸಂಪುಟ-7, ಹೃದಯ ಸಂಪನ್ನರು. ಮೈಸೂರು. 
ಪ್ರಕಟಣೆ 1974, ಪು.ಸಂಖ್ಯೆ.14-131. 


21, ಕೃಷ್ಣಮೂರ್ತಿ ಅರಣ್ಯ ಇಲಾಖೆ ಇವರಿಂದ ಪಡೆದ ಮಾಹಿತಿ 4-2-2೦18. 


28. Vijayalakshmi - History and Tourism - Bangalore 2005 p.no.162. 


29. ಕೆ.ಎನ್‌. ಅಶ್ರತ್ಸಪ್ಪ - ಭಾರತದಲ್ಲಿ ಪ್ರವಾಸೋದ್ಯಮ ಇತಿಹಾಸ -ಸುಭಾಸ್‌ ಸ್ಟೋರ್‌ 


ಮುಕ್‌ ಕಾರನ್ನ£ರ್‌ ಬೆಂಗಳೂರು, 2013 - ಪುಟ ಸಂಖ್ಯೆ 103. 


63 


30. ಎಸ್‌.ಎನ್‌ ಶಿವರುದ್ರಸ್ವಾಮಿ - ಭಾರತೀಯ ಪ್ರವಾಸೋದ್ಯಮ- ಪೌರಸ್ತ್ಯ ಪ್ರಕಾಶನ. 
ಮೈಸೂರು. ೭೦1೦ - ಪು.ಸಂಖ್ಯೆ ೭೮. 

31. ಸಾರ್ವಜನಿಕ ಶಿಕ್ಷಣ ಇಲಾಖೆ-ಚಿಣ್ಣರ ಜಲ್ಲಾ ದರ್ಶನ ಚಾಮರಾಜನಗರ ಶೈಕ್ಷಣಿಕ 
ಪ್ರವಾಸ ಕೈಪಿಡಿ. 2೦1೦ - ೭೦1 - ಪು.ಸಂಖ್ಯೆ 17. 

32. ಎಸ್‌.ಎನ್‌ ಶಿವರುದ್ರಸ್ವಾಮಿ - ಭಾರತೀಯ ಪ್ರವಾಸೋದ್ಯಮ. ಪೌರಸ್ತ್ಯ ಪ್ರಕಾಶನ. 
ಮೈಸೂರು. ೭೦1೦ - ಪು.ಸಂಖ್ಯೆ 2೮-27. 


33. ಜ.ಬಸವರಾಜು ತಗರಪುರ - ಐತಿಹ್ಯ ದರ್ಶನ, ಸುನಿಲ್‌ ಪ್ರಕಾಶನ, ಮೈಸೂರು- 
2೦೦8. 


34. ಎಸ್‌.ಎನ್‌ ಶಿವರುದ್ರಸ್ವಾಮಿ - ಭಾರತೀಯ ಪ್ರವಾಸೋದ್ಯಮ- ಪೌರಸ್ತ್ಯ ಪ್ರಕಾಶನ. 
ಮೈಸೂರು ತಿಪಟೂರು. 2೦೦7, 2೦13 - ಪು.ಸಂಖ್ಯೆ 27, 

35. ಅದೇ, ಪು.ಸಂಖ್ಯೆ 2೮. 

36. ಕ್ಷೇತ್ರ ಕಾರ್ಯ 12-3-2೦14. 

37. ಕೆ.ಎನ್‌. ಅಶ್ರತ್ನಪ್ಪ - ಭಾರತದಲ್ಲ ಪ್ರವಾಸೋದ್ಯಮ ಇತಿಹಾಸ -ಸುಭಾಸ್‌ ಸ್ನೊರ್‌ 
ಬುಕ್‌ ಕಾರ್ನರ್‌ ಬೆಂಗಳೂರು, 2೦13 - ಪುಟ ಸಂಖ್ಯೆ 28. 


38. ಸ್ಮಿತಾ ಸುರೇಬಾನಕರ, ಪ್ರೊ. ಚಂದ್ರಶೇಖರ ಮುನ್ನೋಳ - ಭಾರತೀಯ 


J 


ಪ್ರವಾಸೋದ್ಯಮ ಅಧ್ಯಯನ ಶ್ರೀ ಕುಮಾರೇಶ್ವರ ಪ್ರಕಾಶನ, ಹಾನಗಲ್ಲು 2೦೦೨ - 
ಪು.ಸಂಖ್ಯೆ 2೮. 

39. ಕೆ.ಎನ್‌. ಅಶ್ವತ್ಛಪ್ಪ - ಭಾರತದಲ್ಲಿ ಪ್ರವಾಸೋದ್ಯಮ ಇತಿಹಾಸ -ಸುಭಾಸ್‌ ಸ್ಟೊರ್‌ 
ಬುಕ್‌ ಕಾರ್ನರ್‌ ಬೆಂಗಳೂರು, 2೦13 - ಪುಟ ಸಂಖ್ಯೆ 26. 

40. ಸಾರ್ವಜನಿಕ ಶಿಕ್ಷಣ ಇಲಾಖೆ-ಚಿಣ್ಣರ ಜಲ್ಲಾ ದರ್ಶನ ಚಾಮರಾಜನಗರ ಶೈಕ್ಷಣಿಕ 
ಪ್ರವಾಸ ಕೈಪಿಡಿ. 2೦1೦ - 2೦1 - ಪು.ಸಂಖ್ಯೆ 1. 

4]. Suryanath U Kamath - Kamataka State Gazetteer Part -2 1983 
page no 910,920. 


42. ಕನ್ನಡ ವಿಶ್ವಕೋಶ ಸಂ-7 - ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 


ವಿಶ್ವವಿದ್ಯಾನಿಲಯ. ಮೈಸೂರು 1974, ಮು 68೨-6೨4. 


43. ವಿಜಯ ಕರ್ನಾಟಕ ದಿನ ಪತ್ರಿಕೆಯಿಂದ ಸಂಗ್ರಹಿಸಿದ ಮಾಹಿತಿ 25-೦1-2೦16. 


64 


ಅಧ್ಯಾಯ-3 
ಚಾಮರಾಜನಗರ ಜಲ್ಲೆಯ ಧಾರ್ಮಿಕ ಪ್ರವಾಸಿ ತಾಣಗಳು 


ಚಾಮರಾಜನಗರ ಜಲ್ಲೆಯು ತನ್ನು ಜೀವನದ ಎಲ್ಲಾ ರೀತಿಯಲ್ಲಿಯೂ ಧರ್ಮಗಳನ್ನು 
ಅವಲಂಜಸಿಕೊಂಡಿದೆ. ಪ್ರಾಚೀನ ಬೆಳವಣಿಗೆಯನ್ನು ಗಮನಿಸಿದರೆ ವೇದ, ಉಪನಿಷತ್ತುಗಳು. 
ಆಗಮಸ್ಕೃತಿಗಳು. ಇತಿಹಾಸವು ಪುರಾಣಕಾಲದಿಂದಲೂ ಧಾರ್ಮಿಕತೆಯುಂದ ಬೆಳೆದುಕೊಂಡು 
ಬಂದಿವೆ. ಭೌಗೋಆಕ ದೃಷ್ಟಿಬುಂದಲೂ ಕರ್ನಾಟಕದ ದಕ್ಷಿಣದಲ್ಲರುವ ಚಾಮರಾಜನಗರ 
ಜಿಲ್ಲೆಯು ಉದಾರವಾದ ಪ್ರಕೃತಿಯ ಅನುಕೂಲಗಳನ್ನು ಒದಗಿಸಿ ಎಲ್ಲಾ ಧರ್ಮಗಳನ್ನು 
ಬೆಕೆಸಿರುವುದು ಸಹ ತಿಆದುಬರುತ್ತದೆ. 


ಪ್ರಾಚೀನ ಕಾಲದಲ್ಲ ದೇವಾಲಯಗಳು ಸಾಮಾಜಕ ಜೀವನದಲ್ಲ ಬಹುಮುಖ್ಯವಾದ 
ಪಾತ್ರವನ್ನು ವಹಿಸಿದೆ. ನೆಲೆಸಿರುವ ಆಯಾ ಭಾಗದ ಜನಸಾಮಾನ್ಯರ ಜೀವನದ ದೈನಂದಿನ 
ನಂಬಕೆಗಳ ಮೂರ್ತರೂಪಕ್ಷೆ ದೇವಾಲಯಗಳು ಧಾರ್ಮಿಕ ಕೇಂದಗಳರುತ್ತವೆ. ಅಂದಿನ 
ಕಾಲಕ್ಕೆ ದೇವಸ್ಥಾನಗಳಲ್ಲ ಪೂಜೆ ಪುನಸ್ಥಾರವಿರಲಅ ಅಥವಾ ಇಲ್ಲದೇ ಇರಲ ಅವುಗಳನ್ನು 
ಸಾರ್ವಜನಿಕರ ತಾಣಗಳೆಂದು ಪರಿಗಣಿಸಲಾಗಿತ್ತು. ದೇವಸ್ಥಾನ ಎಂದ ಕ್ಷಣವೇ ಎಲ್ಲರ ಮನಸ್ಸಿಗೆ 
ಬರುವುದು ಆಯಾ ತಾಣಗಳ ಜನರ ನಂಜಕೆಗಳನ್ನು ಪ್ರತಿನಿಧಿಸುವ ದೇವತಾ ಪ್ರತಿರೂಪವೇ 


ಪೂಜಾಸ್ಥಾನವೆಂದು ಕಾಣುತ್ತಿದ್ದರು." 


ದೇವಸ್ಥಾನಗಳನ್ನು ನಿರ್ಮಿಸಬೇಕಾದರೆ ಅನೇಕ ರೀತಿಯ ಪ್ರೇರಣಿಗಳು ಬೇಕು. ಅಂದಿನ 
ಕಾಲಕ್ಕೆ ಧಾರ್ಮಿಕ ಹಿನ್ನೆಲೆ ಮತ್ತು ನಂಜಕೆ ಇವುಗಳ ನಿರ್ಮಾಣಕ್ಕೆ ಚಾಲನೆ ದೊರಕಿತು. 
ಪ್ರಾಚೀನ ಕಾಲದಲ್ಲ ಆಚಾರದಲ್ಲದ್ದ ಮತ್ತು ನಂಬಕೆಗಳಾಗಿ ಉ೪ದಿದ್ದ ಪ್ರಾಂತೀಯ ಜಾನಪದ 
ಹಾಗೂ ಪೌರಾಣಿಕ ಹಿನ್ನೆಲೆಗಳು ದೇವಾಲಯಗಳ ಬೆಳವಣಿಗೆಗೆ ಪ್ರೇರಣಿ ದೊರೆಯಿತು ಎಂದು 
ತಿಆಯಬಹುದಾಗಿದೆ. ಕ್ರಿ.ಶ.10-1ನೇ ಶತಮಾನದಲ್ಲ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ವೈದಿಕ 
ಆಚರಣೆಗಳು ಶೈವ, ವೈಷ್ಣವ, ಜೈನ, ಬೌದ್ದ ಧರ್ಮ ಇನ್ನಿತರ ಧರ್ಮದ ನಂಜಕೆಗಳು ಸಹ 
ದೇವಾಲಯದ ನಿರ್ಮಾಣಕ್ಷೆ ಪ್ರೇರಣೆ ನೀಡಿದವು.” 


ದೇವಾಲಯಗಳು ಧಾರ್ಮಿಕ ನಂಬಕೆಗಳಗೆ ಪೂರಕವಾಗಿ ನಿರ್ಮಾಣವಾದಂತಹ 
ವಾಸ್ಸು ಕೃತಿ. ದೇವಸ್ಥಾನ ಭೂಮಿಯ ಮೇಲನ ಪ್ರರ್ಗದ ಪ್ರತಿರೂಪವಾಗಿ ವೈಕುಂಠ. ಕೈಲಾಸ 
ಅಥವಾ ಆಯಾ ದೇವಾಲಯಗಳ ವಾಸನ್ಕಳ ಮತ್ತು ಧಾಮಗಳನ್ನು ಪ್ರತಿನಿಧಿಸುತ್ತದೆ. 


65 


ಪ್ರಾರಂಭದಲ್ಲಿ ಏಕದೇವತಾರಾಧನೆಗಳದ್ದು ನಂತರ ಬಹುದೇವತಾರಾಧನೆಗಳಾಗಿ 
ಮುಂದುವರೆದಿವೆ. ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಸುವುದು ಪುಣ್ಯದ ಕೆಲಸವೆಂದು 
ತಿಆಯಲಾಗುತ್ತಿತ್ತು. ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ನಿರಂತರ ಚಟುವಟಕೆಗಳನ್ನು 
ನಡೆಸುವುದೋ ಕೂಡ ಅಷ್ಟೇ ಮುಖ್ಯವಾಗಿತ್ತು. ಒಟ್ಲಾರೆಯಾಗಿ ಚಾಮರಾಜನಗರ ಜಲ್ಲೆಯ 
ಶಾಸನಗಳನ್ನು ಗೆಮನಿಸಿದಾಗ ಧಾರ್ಮಿಕ ಹಿನ್ನೆಲೆಯಲ್ಲಿ ಪರಾಮರ್ಪಿಸಿದಾಗ ಈ ಜಲ್ಲೆಯ 
ಆಯಾ ತಾಣಗಳ ಬಹುಮುಖ ವಿವರಗಳು ದೊರೆಯುತ್ತದೆ. ಒಂದು ದೇವಸ್ಥಾನ 
ಸ್ಥಾಪನೆಯಾಗುವುದರಿಂದ ಹಿಡಿದು ಅವರ ದೈನಂದಿನ ನಿರ್ವಹಣೆ ಅದಕ್ಕೆ ಪೂರಕವಾದ ಎಲ್ಲಾ 
ಚಟುವಟಕೆಗಳು ಮುಖ್ಯವಾಗಿರುತ್ತದೆ. ದೇವಾಲಯ ನಿರ್ಮಾಣ ಮಾಡುವುದನ್ನು ಹೇಗೆ 
ಧಾರ್ಮಿಕ ಕಾರ್ಯವೆಂದೂ ತಿಆಯಲಾಗುತ್ತಿತ್ತೋ ಅದೇ ಪ್ರಕಾರವಾಗಿ ದೇವಾಲಯದ 
ದೈನಂದಿನ ಚಟುವಟಕೆಗಳು ಮುನ್ನಡೆಯುವಂತೆ ಮಾಡುವುದೂ ಕೂಡ ಧರ್ಮದ 
ಕಾರ್ಯವಾಗಿತ್ತು. ಆದುದ್ದರಿಂದಲೇ ದೇವಸ್ಥಾನಗಳಗೆ ಎಲ್ಲಾ ರೀತಿಯ ಧರ್ಮೀಯರೂ 
ಶಕ್ತಿಯಾಗಿ ದಾನ ದತ್ತಿಗಳನ್ನು ನೀಡಿದ್ದಾರೆ. ದೇವಾಲಯದ ನಿರ್ಮಾಣದಿಂದ ಆಯಾ 
ತಾಣಗಳು ಧಾರ್ಮಿಕ, ಸಾಮಾಜಕ, ಆರ್ಥಿಕ. ಸಾಂಸ್ಕೃತಿಕ ಜೀವನದಲ್ಲ ಆದಂತಹ 
ಬದಲಾವಣಿಗಳನ್ನು ನೋಡಬಹುದಾಗಿದೆ. ಈ ಎಲ್ಲಾ ಬೆಳಕವಣಿಗೆಬಂದ ಚಾಮರಾಜನಗರ 


ಜಲ್ಲೆಯ ಧಾರ್ಮಿಕ ಪ್ರವಾಸಿ ತಾಣಗಳಾಗಿ ಪರಿಣಮಿಸಿವೇ ಎಂದರೆ ತಪ್ಪಾಗಲಾರದು. 


ಧರ್ಮಶ್ರಧ್ವೆಗಳು ದೇವಾಲಯಗಳಂತೆ ತೀರ್ಥಕ್ಷೇತ್ರಗಳ ಕಲ್ಪನೆಯನ್ನು ಬಹಳ 
ಹಿಂದಿನಿಂದಲೇ ಬೆಳೆಸಿಕೊಂಡು ಬಂದಿದೆ. ಕೆಲವು ಜನಸಾಮಾನ್ಯರ ವ್ಯಕ್ತಿಗತ ಭಾವನೆಗಳಂದ 
ಪ್ರಾರಂಭವಾಗಿದ್ದ ಕಲ್ಲನೆಗಳು. ಕೆಲವು ಸಲ ದುಷ್ಟವೃತ್ತಿಯ ಕೇಂದ್ರಗಳಾಗಿದ್ದವು. ದಕ್ಷಿಣದಲ್ಲ 
ರಾಮೇಶ್ವರ ಪುಣ್ಯಕ್ಷೇತ್ರ, ಉತ್ತರದಲ್ಲ ಕಾಪಿ ಪವಿತ್ರಕ್ಷೇತ್ರ ಎಂದು ನಂಜದ್ದಾರೆ. ಅದೇ 
ಮಾದರಿಯಲ್ಲ ಚಾಮರಾಜನಗರ ಜಲ್ಲೆಯಲ್ಲ ಆಯಾ ಧಾರ್ಮಿಕ ಕೇಂದ್ರಗಳು ತೀರ್ಥಕ್ಷೇತ್ರಗಳ 


ಮೂಲಕ ಪ್ರವಾಸಿ ತಾಣಗಳಾಗಿವೆ. 


ಕ್ರಿ.ಶ.11ನೇ ಶತಮಾನದಲ್ಲ ಬಸವೇಶ್ವರ. ಅಲ್ಲಮ ಪ್ರಭು. ಚನ್ನಬಸವೇಶ್ವರ, ಸಿದ್ದರಾಮ 
ಮತ್ತು ಇನ್ನಿತರರ ನೇತೃತ್ವದಲ್ಲಿ ವೀರಶೈವ ಧರ್ಮದ ಆಂದೋಲನ ಆರಂಭವಾಲುತು. ಈ 
ಆಂದೋಲನವು ಅಂದಿನ ಕಾಲದ ಧಾರ್ಮಿಕ ಆಚಾರ-ವಿಚಾರಗಳ ಮೇಲೆ ವಿಶೇಷವಾದ 
ಪಭಾವವನ್ನು ಜರಿತು. ಆದಕಾರಣವೇ ಚಾಮರಾಜನಗರ ಜಲ್ಲೆಯಲ್ಲ ಹಲವಾರು ವೀರಶೈವ 
ಧಾರ್ಮಿಕ ತಾಣಗಳು ಇವೆ. ಪ್ರಸ್ತುತ ದಿನಗಳಲ್ಲ ಹಲವಾರು ವೀರಶೈವ ತಾಣಗಳಗೆ ಪವಾಸಿಗರು 


ಬರುತ್ತಿದ್ದಾರೆ. ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದ ಶ್ರೀರಾಮಾನುಜಾಚಾರ್ಯರ ಪ್ರಭಾವಕ್ಕೆ 


66 


ಒಳಗಾಗಿ ಹೊಯ್ದಕ ದೊರೆ ವಿಷ್ಣುವರ್ಧನನು ವೈಷ್ಣವ ಧರ್ಮವನ್ನು ಅಂಗೀಕರಿಸಿದನು. 
ಅದುವರೆಗೆ ಸ್ಪಲ್ಪ ಹೆಚ್ಚು ಕಡಿಮೆ ಜೈನ ಧರ್ಮವು ರಾಜಧರ್ಮವಾಗಿ ರಾಜರುಗಳ 
ಪೋಷಣೆಯನ್ನು ಪಡೆಯುತ್ತಿದ್ದ ಜೈನಧರ್ಮಕ್ಷೆ ಇದು ಪ್ರತಿಯಾಗಿ ಪರಿಣಮಿಸಿದಂತೆ ಈ 
ಭಾಗದಲ್ಲ ಕಾಣಬರುತ್ತದೆ. ಹೊಯ್ದಳರ ವಿಷ್ಣುವರ್ಧನನು ಮೊದಲಗೆ ಜೈನನಾಗಿದ್ದ. ಆನಂತರ 
ವೈಷ್ಣವನಾದರೂ ಸರ್ವಧರ್ಮ ಸಮಾನತ್ವದ ಭಾವನೆಯನ್ನು ಬೆಳೆಸಿಕೊಂಡೇ ಬಂದನು. 
ವಿಜಯನಗರ ಅರಸರ ಕಾಲಕ್ಕೆ ಶೇ ಸಾಮ್ರಾಜ್ಯ ನಿರ್ಮಾಣವಾದುದೇ ಧರ್ಮದ ತಳಹದಿಯ 
ಮೇಲೆ ಮತ್ತು ಧರ್ಮದ ರಕ್ಷಣೆಗಾಗಿ ಹಿಂದೂಧರ್ಮದಲ್ಲ ಈ ವೇಳೆಗಾಗಲೇ ಅನೇಕ ಮತಗಳು 
ಬೆಳೆದಿದ್ದವು. ಅವುಗಕಲ್ಲ ಶೈವ-ವೈಷ್ಣವ ಧರ್ಮಗಳು ಪ್ರಮುಖವಾದವುಗಳು. ಇವುಗಕಲ್ಪ 
ಒಂದೊಂದರಲ್ಲಯೂ ಅನೇಕ ಉಪಭೇದಗಳದ್ದವು. ಶೈವರಲ್ಲ ಶಂಕರರ ಅದ್ವೈತದ 
ಅನುಯಾಯುಗಳು ಪಾಶುಪತರು. ವೀರಶೈವರು. ತಮಿಳು ಶೈವ ಸಿದ್ಧಾಂತಿಗಳು ಹಾಗೆಯೇ 
ವೈಷ್ಣವರಲ್ಲ ರಾಮಾನುಜರ ಅನುಯಾಯುಗಳು. ಮಾಧ್ದರು ಪ್ರಮುಖರಾಗಿದ್ದಾರೆ. ಅಲ್ಲದೆ ಜೈನ 
ಧರ್ಮವೂ ಸಹ ವಿಜಯನಗರದ ಅರಸರಿಂದ ಪೋಷಣೆಯನ್ನು ಪಡೆಯುತು. ವಿಜಯನಗರದ 
ರಾಜರು ಹಿಂದೂ ಧರ್ಮದ ಎಲ್ಲಾ ಶಾಖೆಗಳನ್ನು ಜೈನ ಧರ್ಮಾಧಿಗಳನ್ನು ಸಮಾನ 
ಭಾವನೆಯಿಂದ ಕಂಡರು. 1368 ರಲ್ಪ ವೈಷ್ಣವರಿಗೂ-ಜೈನರಿಗೂ ಉಂಲಾದ ವಿವಾದವನ್ನು 
ಬುಕ್ಕರಾಜನು ಪರಿಹರಿಸಿ ಇಬ್ಬರಿಗೂ ಸ್ನೇಹ ಬೆಕೆಯುವಂತೆ ಮಾಡಿದ. 'ದೇವನೊಬ್ಬ ನಾಮ 
ಹಲವು' ಎಂಬ ಆದರ್ಶವನ್ನು ಅವರು ಪರಿಪಾಅಸಿದರು. ನಂತರದ ದಿನಗಳಲ್ಲ. ಕ್ರಿಶ್ಚಿಯನ್‌ 
ಧರ್ಮವು ಕಾಲಟ್ಟು ಸ್ತಾಗತವನ್ನು ಪಡೆದು ಬೆಳೆಯತೊಡಗಿತು. ಪ್ರಬಲ ವಿರೋಧಿಗಳಾಗಿದ್ದ 
ಮುನ್ಲಿಂರ ಮೇಲೆಯೂ ಧಾರ್ಮಿಕ ವಿರೋಧ ಇರಲ್ಲ. 2ನೇದೇವರಾಯ ಮುಸ್ಲಿಂಮರನ್ನು 
ತನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ಖುರಾನಿನ ಪ್ರತಿಯನ್ನು ತನ್ನ 
ಸಿಂಹಾಸನದ ಮುಂದಿಟ್ಟುಕೊಳ್ಳುತ್ತಿದ್ದನೆಂದು ಫೆರಿಸ್ತಾ ಹೇಆದ್ದಾನೆ. ಈ ಎಲ್ಲಾ ಬೆಳವಣಿಗೆಯಿಂದ 
ಚಾಮರಾಜನಗರ ಜಲ್ಲೆಯಲ್ಲ ಎಲ್ಲಾ ಧರ್ಮಕ್ಕೂ ಪೂರಕವಾದ ಧಾರ್ಮಿಕ ತಾಣಗಳವೆ. ಆಯಾ 
ಧಾರ್ಮಿಕ ತಾಣಗಳನ್ನು ಆಯಾ ಊರಿನ ಹೆಸರಿನಲ್ಪ ತಿಆಸಲಾಗುತ್ತದೆ. 


67 


ಕೊಳ್ಳೇಗಾಲ ತಾಲೂಕಿನ ಧಾರ್ಮಿಕ ಕ್ಷೇತ್ರಗಳು 


83.1 ಮಹದೇಶರ ಬೆಟ - ಮಲೈ ಮಹದೇಶರ ದೇವಾಲಯ 
ವ ಟಿ ವ 


ಧಾರ್ಮಿಕ ಪ್ರವಾಸಿ ತಾಣಗಕಲ್ಲ ಕೊಳ್ಳೇಗಾಲ ತಾಲ್ಲೂಕಿನ ಶ್ರೀ ಮಲ್ಕೆ ಮಹದೇಶ್ವರ 
ಬೆಟ್ಟವು ಒಂದು ಪ್ರಸಿದ್ಧವಾದ ಯಾತ್ರಾ ಸ್ಥಳವಾಗಿದ್ದು, ಪ್ರವಾಸಿ ತಾಣವೂ ಸಹ ಆಗಿದೆ. ಒಂದು 
ಪ್ರಾಚೀನ ಸಮುದಾಯದ ನಾಯಕರಾದ ಮಾದೇಶ್ವರನ ಜೀವಿತದ ಕಾಲಮಾನ ಕ್ರಿ.ಶ. 
ಸುಮಾರು 14ನೇ ಶತಮಾನದಲ್ಲ" ಚಾಮರಾಜನಗರ ಜಲ್ಲೆ ಕೊಳ್ಳೇಗಾಲ ತಾಲ್ಲೂಕು ಕೌದಳ್ಟ 
ಗ್ರಾಮವನ್ನು ದಾಟದರೆ ಸಿಗುವ ದಟ್ಟವಾದ ಫಟ್ಟ ಪ್ರದೇಶವೇ ನಡುಮಲೆ ತಮ್ಮ ಸಾಮಾಜಕ 
ಆಂದೋಲನದ ಮೂಲಕ ದಟ್ಟ ಅರಣ್ಯವೊಂದರ ಬೇಟಿಯೇ ಜೀವನಾಧಾರವಾದ ಬೇಡ 
ಸಮುದಾಯದ ಬದುಕಿನಲ್ಲ ಮಹತ್ತರ ಪರಿವರ್ತನೆಯನ್ನು ತಂದು ಶಿವಯೋಗಿ ಸಿದ್ದಿಯ 
ಮೂಲಕ ಜನತೆಯ ಕಷ್ಟಕಾರ್ಪಣ್ಯಗಳನ್ನು ಪರಿಹರಿಸಿ. ದೈವತ್ವಕ್ಕೇರಿದ ಮಾದೇಶ್ವರರ 
ಮಹಿಮೆಯ ಪ್ರತೀಕವಾಗಿ ಅವರು ವಾಸಿಸಿದ್ದ ಏಕುಮಲೆಯ ನಡುವಿನ ಭಾಗವನ್ನು ಮಾದೇಶ್ವರ 
ಬೆಟ್ಟವೆಂದೆ ಜನತೆ ಗುರುತಿಸಿದ್ದಾರೆ. ಮಾದೇಶ್ವರರು ಸೂರ್ಯರಶ್ಮಿ ಪ್ರವೇಶಿಸಿದಷ್ಟು ದಟ್ಟವಾದ 
ಅರಣ್ಯದ ಅಲೆಮಾರಿ ಬದುಕು ನಡೆಸುತ್ತಿದ್ದ ಬೇಟೆಗಾರರ ಒಂದು ಪೋಡಿನಲ್ಲ ಜನಿಸಿದವರಲ್ಲ. 
ಶ್ರೀ ಶೈಲದಿಂದ ವಲಸೆ ಬಂದು ಅಲ್ಪ ನೆಲೆಸಿದವರು.” 


ಮಾದೇಶ್ವರರ ತಂದೆ ಚಂದ್ರಶೇಖರ ಮೂರ್ತಿ. ತಾಯು ಉತ್ತರಾಜಮ್ಮ ಎಂದು ಜನಪದ 
ಮಹಾಕಾವ್ಯಗಳು ತಿಆಸುತ್ತವೆ. ಮಾದೇಶ್ವರನ ಜನನವನ್ನು ಅತಿಮಾನುಷವಾಗಿಸಲು 
ಕೈಲಾಸದಿಂದ ಧರೆಗೆ ಅವತರಿಪಿ ಬಂದು ಶ್ರೀಶೈಲದ ಪಾತಾಳ ಗಂಗೆಯನ್ನು ಸ್ನಾನ ಗಂಗೆಯ 
ಬಳ ಕಾಣಿಸಿಕೊಂಡನು. ಶ್ರೀ ಸುತ್ತೂರು ಸಿಂಹಾಸನ ಗುರುಪರಂಪರೆ (1೨33) ಸಂಧಿ 4 ಪದ್ಯ 
21) ಶ್ರೀಶೈಲ ಮಲ್ಲಕಾರ್ಜುನ ಅಂಗದ ಬಳ ಕಾಣಿಸಿಕೊಂಡನು (ಮಲೆಮಹದೇಶ್ವರ ನಿಜಪುರಾಣ 


A) [2 
197೦. ಕ್ರಿ.ಪೂ.5-6) 


ಶ್ರೀಮಲ್ಯೆಮಹದೇಶ್ವರ ಬೆಟ್ಟವನ್ನು ಹಲವಾರು ಹೆಸರುಗಳಂದ ಕರೆಯುತ್ತಾರೆ. 
ಮಹದೇಶ್ವರನಗಿರಿ, ಮಾದಫಪ್ಪನಬೆಟ್ಟ. ಮಲೆಮಹದೇಶ್ವರ ಎಂಬೆಲ್ಲಾ ಹೆಸರುಗಳ೦ದ ಕರೆಯುವ 
ಪ್ರತೀತಿ ಇದೆ. ಧಾರ್ಮಿಕ ಪ್ರವಾಸಿ ತಾಣಕ್ಷೆ ಕರ್ನಾಟಕದಿಂದ ಅಲ್ಲದೆ ತಮಿಳುನಾಡಿನ 


ಭಾಗದಿಂದಲೂ ಭಕ್ತರು ಹಾಗೂ ಪ್ರವಾಸಿಗರು ಬರುತ್ತಾರೆ. 


68 


ಸ್ಥಳ ಪುರಾಣ ಪ್ರಕಾರ ಈ ಬೆಟ್ಟಕ್ಕೆ ಅತಿಮಲೆ, ಜೇನುಮಲೆ, ಕಾನುಮಲೆ ಪಚ್ಚೆಮಲೆ, 
ಸರಳ್‌ ಮಲೆ, ಪೊನ್ನಾಚಿ ಮಲೆ, ಕೊಂಗುಮಲೆ ಇನ್ನೂ ಮೊದಲಾದ 77 ಮಲೆಗಳವೆ. 777 
ವಿಶಾಲ ಮಲೆಗಳು 77 ಮಲೆಗಳು 7 ಸಜೀವ ಮಲೆಗಳು ಚಾಚಿಕೊಂಡಿರುವ ಪುಣ್ಯ ಕ್ಷೇತ್ರ. 
ದುಡಿದು ಬದುಕಿನ ಸತ್ಯವಂತ ಜನರ ಪ್ರತೀಕ ಎಂದೇ ನಂಜಕೆಯುಂದ ಶ್ರೀಮಲ್ಯೆಮಹದೇಶ್ವರ 
ಹೆಸರಿನೊಂದಿಗೆ ಮೈಮನ ರೋಮಾಂಚನವಾಗಅದೆ. ನಂಬದ ಭಕ್ತರಿಗೆ ಮುಕ್ತಿ ನೀಡಿದ 
ಮಹದೇಶ್ವರರು ಇಂದಿಗೂ ಜಾನಪದ ಜೀವ ಜಗತ್ತಿನ ಸ್ಫೂರ್ತಿಯ ಸೆಲೆ. ತಮ್ಮ ಬದುಕಿನ 
ಮೂಲಕ ಶ್ರಮ ಜೀವನ. ಸರಳ ಜೀವನ ಮತ್ತು ಭಕ್ತರ ಕಲ್ಯಾಣಗಳನ್ನು ಸಾಧಿಸಿ ತೋರಿದ 
ಮಹದೇಶ್ವರರು ಇಂದಿಗೂ ಜನರ ಆಕರ್ಷಣಿಯ ಕೇಂದ್ರ ಬಂದು. ಕರ್ನಾಟಕದಲ್ಲ ಅಪಾರ 
ಪವಾಸಿಗರನ್ನು ಹೊಂದಿರುವ ಧಾರ್ಮಿಕ ದೇವಾಲಯಗಳ ಪೈಕಿ ಇದು ಒಂದಾಗಿದೆ. 


ಮಾದೇಶ್ವರ ಕ್ಷೇತ್ರವು ದಟ್ಟವಾದ ಅರಣ್ಯ ಪ್ರದೇಶದಿಂದ ತುಂಜದ್ಧ್ದರೂ ಇದೊಂದು 
ಪುಣ್ಯಕ್ಷೇತ್ರ. ಈ ಕ್ಷೇತ್ರವು ಬೆಟ್ಟದ ತಪ್ಪಅನ ಪೂರ್ವ ದಿಕ್ಕನ್ನು ಸುತ್ತುವರಿದ ಪವಿತ್ರ ಕಾವೇರಿ 
ನದಿಯು ಗಂಗಾನದಿಯಷ್ಟೇ ಪವಿತ್ರವಾದದ್ದು. ಅಲ್ಲದೆ ಶ್ರೀಕ್ಷೇತ್ರದಲ್ಲ ಅಂತರ್ಗಂ೦ಗೆಯ ತೀರ್ಥವು 
ಗುರುವಿನ ಪಾದೋದಕದಷ್ಟು ಪವಿತ್ರವೆಂದು ಹಾಗೂ ಗಂಗಾನದಿಯಷ್ನೇ ಪುಣ್ಯತೀರ್ಥವೆಂದು 
ಹೆಸರುವಾಸಿಯಾಗಿದೆ. ಈ ಕ್ಷೇತ್ರದ್ಲ ಮಾದೇಶ್ವರ ದೇವಾಲಯ, ಅಂತರ್ಗಂಗೆ, ಸಾಲೂರು 
ಮಠ, ನಾಗಮಲೈೈ ಎಲ್ಲವೂ ಶೈವ ನೆಲೆಗಳಾಗಿವೆ. ಶ್ರೀಮಲೆಯ ಮಾದೇಶ್ವರ ದೇವಾಲಯವು 
ಒಂದು ಉತ್ತಮ ಹಾಗೂ ಪವಿತ್ರ ಶಿವಶರಣರ ಅಂಗ್ಯೈಕ್ಕ ಸ್ಥಳವೆಂದು ಪ್ರಖ್ಯಾತಿಯಾಗಿದೆ. 
ಆದುದರಿಂದಲೇ ಸಾಲೂರು ಮಠ ಗುರುಗಳಗೆ ದೇವಸ್ಥಾನದ ಪೂಜಾಕಾರ್ಯಗಳಲ್ಲ ಅಗ್ರ 
ತಾಂಬೂಲವು ಅನೂಚಾನವಾಗಿ ನಡೆದುಕೊಂಡು ಬರುತ್ತಿದೆ. 


ಶ್ರೀಮಲ್ಯಮಹದೇಶ್ವರಬೆಟ್ಟದ ದೇವಸ್ಥಾನದಲ್ಲ ನಡೆಯುವ ಸೇವೆ ಮತ್ತು ಉತ್ಸವಾದಿಗಳು 
ಮತ್ತು ಜರುಗುವ ವೇಕೆಯ ವಿವರ ಹಾಗೂ ಸೇವ ಮತ್ತು ಉತ್ತ್ಸವಾದಿಗಕ ದರಗಳ ವಿವರ. 


j; ಬೆಳಣ್ದೆ 4.3೦ ರಿಂದ 6.೦೦ ಗಂಟೆಯವರೆಗೆ ಅಭಿಷೇಕ ಅರ್ಚನೆ ಇತ್ಯಾದಿ ಸೇವೆಗಳು. 

2. ಬೆಳದ್ದೆ 10.30೦ ರಿಂದ 12.0೦ ಗಂಟಿಯವರೆಗೆ ಅಭಿಷೇಕ. ಅರ್ಚನೆ ಇತ್ಯಾದಿ 
ಸೇವೆಗಳು. 

3. ಸಂಜೆ 6.30೦ ರಿಂದ ರಾತ್ರಿ ಆ.೦೦ ಗಂಟೆಯವರೆಗೆ ಅಭಷೇಕ ಅರ್ಚನೆ ಇತ್ಯಾದಿ 
ಸೇವೆಗಳು. 

4. ಬೆಳಗ್ಗೆ 8.೦೦ ರಿಂದ ರಾತ್ರಿ 10.30ರವರೆಗೆ ಉತ್ಸವಾದಿಗಳು ಮತ್ತು ಧರ್ಮದರ್ಶನ 
(ಅರ್ಚನೆ ಮಾಡಿಸಬಹುದು). 


69 


ವ್ರ ಮಧ್ಯಾಹ್ನು 12.೦೦ ರಿಂದ ಸಾಯಂಕಾಲ 6.30೦ ರವರೆಗೆ ದರ್ಶನದ ವೇಳೆ ಮತ್ತು 
ಉತ್ತವಾದಿಗಳು (ಅರ್ಚನೆ ಮಾಡಿಸಬಹುದು) 

6. ರಾತ್ರಿ 8.30 ರಿಂದ ೨.3೦ ರವರೆಗೆ ದರ್ಶನದ ವೇಳೆ. 

7. ಪ್ರತಿ ತಿಂಗಳು ಎಣ್ಣಿ ಮಜ್ಜನ ಮತ್ತು ಅಮಾವಾಸ್ಕೇೆಯಂದು ಧನುರ್ಮಾಸ ಮತ್ತು ಜಾತ್ರಾ 
ಅವಧಿಯಲ್ಲ ಬೆಳದ್ದೆ 6.೦೦ ರಿಂದ ಆರಂಭವಾಗುವ ಪೂಜೆ ಹಾಗೂ 10.30೦ ರಿಂದ 
ಆರಂಭವಾಗುವ ಎರಡು ಪೂಜೆಗಳನ್ನು ಬೆಕಗಿನ ಜಾವ 3.೦೦ ರಿಂದ 6.೦೦ ರವರೆಗೆ 
ನಡೆಯುತ್ತದೆ. ಜಾತ್ರೆ ಕಾಲದಲ್ಲ ಪ್ರತಿಯೊಂದು ಸೇವಾಟಕೆಟಗೂ ಒಬ್ಬರಿಣೂ ಸಾಮಾನ್ಯ 
ದಿನಗಳಲ್ಲ ಪತಿ ಟಕೆಬ್‌ಗೆ ಇಬ್ಬರಿಗೆ ಮಾತ್ರ ಅಭಷೇಕ ಅರ್ಚನೆ ವೇಳೆಯಲ್ಲ 
ಭಾಗವಹಿಸಲು ಅವಕಾಶವುಂಟು. 

8. ಜಾತ್ರಾ ಮತ್ತು ವಿಶೇಷ ಕಾಲಗಕಲ್ಲ. ಭಕ್ತಾದಿಗಣ ಅನುಕೂಲವನ್ನು 
ಗಮನದಲ್ಲಟ್ಟು ಕೊಂಡು ಸೇವಾ ವೇಳಯಲ್ಲ ಬದಲಾವಣಿಯಾಗುವ ಕಾರಣ 
ಭಕ್ತಾದಿಗಳು ಸಹಕರಿಸಲು ಕೋರಿದೆ. 

೨. ಶ್ರೀಮಲೈಮಹದೇಶ್ರರ ಬೆಟ್ಟದಲ್ಲ ನಡೆಯಲಅರುವ ಜಾತ್ರೆಗಳ ಭಕ್ತಾದಿಗಳ 
ಸೌಕರ್ಯವನ್ನು ಉದ್ದೇಶಿಸಿ ಉತ್ಸವಾದಿಗಳನ್ನು ದೇವಸ್ಥಾನದ ಒಳ ಪ್ರಕಾರದಲ್ಲ ತಡೆಗಟ್ಟ 
ಹೊರ ಪ್ರಕಾರದಲ್ಲ ಮಾತ್ರ ನಡೆಸಲು ಏರ್ಪಡಿಸಲಾಗಿದೆ. 

10. ಮಧ್ಯಾಹ್ನ 1೦೦ ರಿಂದ 3.0೦ ಗಂಟೆಯವರೆಗೆ ಹಾಗೂ ರಾತ್ರಿ 7.೦೦ ರಿಂದ ೨.30೦ 
ಗಂಟಿಯವರೆಗೆ ದಾಪೋಹದಲ್ಲ ಪ್ರಸಾದ ಪ್ಲೀಕರಿಸಬಹುದು. 


ಶ್ರೀಮಲ್ಯಮಹದೇಶ್ವರಸ್ವಾಮಿ ದೇವಸ್ಥಾನದಲ್ಲ ಪ್ರಸ್ತುತ ಸೇವೆಗಳು ಉತ್ಸವಾದಿಗಳು 
ಹಾಗೂ ವಸತಿಗೃಹಗಳ ನಿರ್ವಹಣಿ ಮಾಡಲು ಈಗಿನ ಮಾರುಕಲ್ಲೆಗಕಲ್ಲ ವಿವಿಧ ಸಾಮಾರದ್ರಿಗಳ 
ದರಗಳು ಹೆಚ್ಚಕವಾಗಿರುವುದರಿಂದ ಅನಿವಾರ್ಯವಾಗಿ ವಿವಿಧ ಸೇವೆಗಳು ಉತ್ಸವಾದಿಗಳು 
ಹಾಗೂ ವಸತಿ ಗೃಹಗಳ ಕಾಣಿಕೆ (ದರ)ಗಳನ್ನು ಬೆಂಗಳೂರಿನ ಮಾನ್ಯ ಆಯುಕ್ತರವರ ಅಧಿಕೃತ 
ಜ್ಞಾಪನಾ ಸಂಖ್ಯೆ ಏಡಿಎಂ/ಸಿಆರ್‌3ರ/ 2೦೦1-1೭ ದಿನಾಂಕ 24.6.2011 ಮತ್ತು 
ಐಇಎಂ3(ಎ) ಎನ್‌ಎನ್‌ಡಿ 37/೦1-೦12 ದಿನಾಂಕ: 2೦.6.2೭೦1 ರಲ್ಲ ಪರಿಷ್ಠರಿಸಿ ಆದೇಶ 
ನೀಡಿರುತ್ತಾರೆ. ಮಾನ್ಯ ಆಯುಕ್ತರವರ ಆದೇಶದಂತೆ ದಿನಾಂಕ: 1.7.20೦1 ರಿಂದ ಈ 
ಕೆಳಕಂಡಂತೆ ಕಾಣಿಕೆ (ದರ) ಗಳನ್ನು ಪರಿಷ್ಠರಿಸಲಾಗಿದೆ. 


70 


ಸೇವಾ ವಿವರ ಮತ್ತು ಉತ್ತವಾದಿಗಳ ವಿವರ 


1 ಮಹಾರುದ್ರಾಭಿಷೇಕ ರೂ.10000/- 
2. ಸಾಮ್ರಾಜ್ಯೋತ್ಸವ ರೂ.15000೦/- 
3. ಪಂಚಕಳಸ ಸಮೇತ ನವರತ್ನ ಕಿರೀಟಧಾರಣೆ ರೂ.600/- 
4. ಏಕವಾರ ರುದ್ರಾಭಿಷೇಕ ರೂ.300/- 
5. ಏಕದಶಾವಾರ ರುದ್ರಾಭಷೇಕ ಸಮೇತ ನವರತ್ನ ಕಿರೀಟ ಧಾರಣೆ ರೂ.750/- 
6. ಪಿವ ಅಷ್ಟೋತ್ತರ ಜಲ್ತಾರ್ಚನೆ ರೂ.300/- 
7. ಶಿವಸಹಸ್ತ ಬಲ್ವಾರ್ಚನೆ ರೂ.300/- 
8. ಪಂಚಾಮೃತ ಅಭಿಷೇಕ ರೂ.300/- 
೨. ರುದ್ರ ತ್ರಿಶತಿ ರೂ.15೦/- 
1೦. ನಾಮಕರಣ ರೂ.100/- 
11. ಲಾಡು ಸೇವೆ ರೂ.150/- 
12. ಕಜ್ಞಾಯ ಸೇವೆ ರೂ.25೦/- 
13. ಊರೊಟ್ಟನ ಸೇವೆ (ಭಕ್ತಾದಿಗಳು ಸೇವೆಗೆ ಪಡಿತರ | ರೂ.500/- 
ಸಾಮಾದ್ರಿಗಳನ್ನು ನೀಡುವುದು) 
14. ಗಣಪತಿ ಸಂಕಷ್ಟ ಚತುರ್ಥಿ ರೂ.25೦/- 
15. ಬಂಗಾರ ರಥೋತ್ಸವ ರೂ.2501/- 
16. ಬೆಳಗಿನ ವಿಶೇಷ ಉತ್ಸವ ರೂ.5೦೦/- 
17. ಹುಅವಾಹನ ರೂ.20೦/- 
18. ಬಸವವಾಹನ ರೂ.2೦೦/- 
19. ಬೆಳ್ಜ ಕಿರೀಟ ವಾಹನ ರೂ.2೦೦/- 
2೨೦. ವಿದ್ಯುತ್‌ ದೀಪಾಲಂಕಾರ 1 ಗಂಟೆಗೆ (ಹುಅವಾಹನ ಉತ್ಸವ ಉಚಿತ) |1200/- 
21. ವಿದ್ಯುತ್‌ ದೀಪಾಲಂಕಾರ 1/2.ಗಂಟಿಗೆ (ಹುಅವಾಹನ ಉತ್ಸವ ಉಚತ) | ರೂ.750/- 
೦೨೦. ವಿದ್ಯುತ್‌ ದೀಪಾಲಂಕಾರ ಕಾಲು ಗಂಟೆಗೆ (ಹುಅವಾಹನ ಉತ್ಸವ | ರೂ.500/- 
ಉಚಿತ) 
23. ದೊಡ್ಡ ಸತ್ತಿಗೆ ಉತ್ಸವ ರೂ.15೦/- 
24. ಅನ್ನು ಬಹ್ಯ್ಕೋತ್ಸವ (25 ಕ.ಜ. ಲಅವಜಮ) ರೂ.3000/- 


71 


ಪ್ರಸಾದದ ವಿವರ 


25. ಲಾಡು 1ಕ್ಕೆ (1೦೦ ಗ್ರಾಂ) ರೂ.2೦/- 
26. ಕಲ್ಲು ಸಕ್ನರೆ 1 ಪ್ಯಾಕೆಬ್‌ಗೆ ರೂ.2೦/- 
ದಶ£ನದ ವಿವರಗಳು 
27. ವಿಶೇಷ ಪ್ರವೇಶ ಶುಲ್ಪ ರೂ.5೦/- 
28. ಗಣ್ಯ ವ್ಯಕ್ತಿಗಳಿಂದ ಶಿಫಾರಸು ಪತ್ರ ತರುವವರಿಗೆ ಹಾಗೂ ರೂ.100/- 
ಗುರುತಿನ ಚೀಟಯೊಡನೆ ಬರುವ ಸರ್ಕಾರಿ ಅಧಿಕಾರಿಗಳಗೆ ವಿಶೇಷ 
ದರ್ಶನ 
೨೨. ರಾಜಗೋಪುರದ ನೇರ ದರ್ಶನ ರೂ.300/- 
ಶ್ರಾವಣ ಮಾಸದಲ್ಲ ಸೇವೆಗಳು 
30. ಪಂಚಕಳಸ ಸಮೇತ ನವರತ್ನ ಕಿರೀಟಧಾರಣೆ ರೂ.750/- 
1. ಸಹಸ್ರ ಕುಂಭಾಭಷೇಕ (1 ಸಹಸ್ರ ಕುಂಭಾಭಿಷೇಕ) ರೂ.500೦/- 
ಇಂ. ಸಹಸ್ರ ರುದ್ರಾಭಿಷೇಕ (1 ಕುಂಭಾಭಷೇಕ) ರೂ.25೦/- 
33. ಸಹಸ್ರ ವಾಹನೋತ್ಸವ ರೂ.25೦/- 
34. ಲಕ್ಷ ಜಲ್ತಾರ್ಚ್ಜನೆ (1 ಜಲ್ಪಾರ್ಚ್ಜನೆ) ರೂ.25ರ೦/- 


ಈ ಮೇಲಅನ ಅರ್ಚನೆಗಳನ್ನು ಮಾಡಿಸುವುದರಿಂದ ಆದಾಯ ಹೆಚ್ಚಾಗುತ್ತಿದೆ. 


ವಸತಿಗೃಹ ನಿಧಿ ಕಾಣಿಕೆ ಪರಿಷ್ಠರಣೆ 


1 (ಆ) ನೂತನ ವಸತಿಗೃಹ (ಎ.ಸಿ.) ರೂ.750೦/- 

(ಆ) ನೂತನ ವಸತಿಗೃಹ (ನಾನ್‌ ಎಸಿ) ರೂ.500/- 
೨. ಗುರುದರ್ಶಿನಿ (೭5 ಮತ್ತು 26 ಎರಡು ಕೊಠಡಿಗಳಗೆ) ರೂ.250/- 
3. ಗುರುದರ್ಶಿನಿ (1 ರಿಂದ 24 ಕೊಠಡಿಗಳಗೆ) ರೂ.300/- 
4. ಮಹದೇಶ್ವರ ಭವನ ರೂ.200೦/- 
ರ ಮಹದೇಶ್ವರ ಅತಿಥಿಗೃಹ ರೂ.3೦ರ/- 
6. ಸಂಭ್ರಮ್‌ ವೇದಾಗೃಹ (1 ರಿಂದ 6) ರೂ.20೦0೦/- 
7. ಸಂಭ್ರಮ್‌ ವೇದಾಗೃಹ (1 ರಿಂದ 5 ರವರೆಗೆ) ರೂ.150/- 


72 


8. ಶಿವದರ್ಶಿನಿ ರೂ.35೦/- 
೨. ಸೂರ್ಯದರ್ಶಿನಿ ರೂ.300/- 
10. ಶ್ರೀಶೈಲ ಭವನ ರೂ.300/- 
11. ಶ್ರೀಮಾನ್‌ ಮಹಾರಾಜರ ಛತ್ರ (5 ಮತ್ತು 6 ಕೊಠಡಿ) ರೂ.100/- 
12. ಡಿ ಮಾದರಿ ಕುಠೀರ ರೂ.300/- 
13. ಡಿ ಮಾದರಿ ಕುಠೀರ ಮೊದಲ ಮಹಡಿ 10ಕ್ಕೆ ರೂ.300/- 
14. ಡಿ ಮಾದರಿ ಕುಠೀರ 1 ಮತ್ತು ೭ಕ್ಕೆ ರೂ.12೦/- 
15. ಇ ಮಾದರ ಕುಠೀರ ಕ್ಕೆ ರೊ.0೦/7- 
16. ಇ ಮಾದರಿ ಕುಠೀರ ರೂ.150/- 
17. ಇ ಮಾದರಿ ಮೊದಲ ಮಹಡಿ ರೂ.150೦/- 
18. ಇ ಮಾದರಿ ಕ್ಷೆ ರೂ.250೦/- 
1೨. ಅಎಸ್‌ಪಿಎಸ್‌ ರೂ.150/- 
೨೦. ಪಿಆರ್‌ಹೆಚ್‌ ಕುಠೀರ ರೂ.150/- 
21. ಎಸಿಸಿಪಿ ಅಪಿದ್ರಿಂ ಶೆಡ್‌ ರೂ.400/- 
೦೦೨. 12, 3. 4 ಜಪಿಎಸ್‌ ಕೊಠಡಿ ರೊ.2೦೦/- 
23. ಸಂಕಮ್ಮ ನಿಲಯ ಕೊಠಡಿ ರೂ.125/- 
24. ಕಾರಯ್ಯ ನಿಲಯ ಕೊಠಡಿ ರೂ.125/- 
೦5. ಬಲ್ಲಯ್ಯ ನಿಲಯ ಕೊಠಡಿ ರೂ.125/- 
26. ಶೇಷಣ್ಣ ನಿಲಯ ಕೊಠಡಿ ರೂ.125/- 
೨7. ಚಾಪೆ ಬಾಡಿಗೆ ರೂ.೦/- 


ಜಾತ್ರಾ ಕಾಲದಲ್ತ್ಲ ವಿಶೇಷ ಉತ್ತವಕ್ಷೆ ರೂ.500/- ಶುಲ್ಲ ವಿಧಿಸಲಾಗಿದೆ. ಸದರಿ 
ಮೊಬಲಗನ್ನು ಪಾವತಿ ಮಾಡಿದರೆ, ಅಂತಹವರ ಹೆಸರಿನಲ್ಪ್ಲ ವಿಶೇಷ ಉತ್ಸವವನ್ನು ನಡೆಸಿ 
ಕೊಡಲಾಗುವುದು. ರೂ.5೦೦/- ಪುಡುವಟ್ಟು ಠೇವಣಿಯಲ್ಲ ತೊಡಗಿಸಿದರೆ ಸದರಿ ಮೊಬಲಗಿಗೆ 
ಬರುವ ಬಡ್ಡಿಯ ಹಣದಿಂದ ವಿಶೇಷ ಉತ್ಸವವನ್ನು ಪ್ರತಿವರ್ಷ ನಿಗದಿಪಡಿಸಿದ ದಿವಸದಲ್ಲ 


ನಡೆಸಲಾಗುತ್ತದೆ. 


73 


ಮಹದೇಶ್ವರಬೆಟ್ಟದಲ್ಲ ನಡೆಯುವ ದಾಸೋಹಕ್ಷೆ ಭಕ್ತಾದಿಗಳು ದವಸ ಧಾನ್ಯಗಳನ್ನು 
ಕಛೇರಿಗೆ ಒಪ್ಪಿಸಿ ಮೊಹರಾದ ರಶೀತಿ ಪಡೆಯಬಹುದು ಹಾಗೂ 10೦1 ರೂಪಾಯುಗಿಂತ ಹೆಚ್ಚು 
ಪುದುವಟ್ಟು ಡೆಪಾಸಿಟ್‌ ತೊಡಗಿಸಿ ಬರುವ ಬಡ್ಡಿಬುಂದ ವರ್ಷದ ಒಂದು ದಿವಸ ದಾಸೋಹ 
ನಡೆಸುವ ಅವಕಾಶವುಂಟು. ಮನಿಯಾರ್ಡರ್‌ ಕಳುಹಿಸುವ ಭಕ್ತರು ಮನಿಯಾರ್ಡರ್‌ 
ಕೂಪನ್‌ನಲ್ಲ ಸೇವಾವಿವರ ಹಾಗೂ ವಿಳಾಸವನ್ನು ಪ್ರಷ್ಟವಾಗಿ ಬರೆದು ಕಳುಹಿಸಬೇಕು. ಕಾಣಿಕೆ 
ಇತರೆ ಕೊಡುಗೆಗಳನ್ನು ಕಛೇರಿಯಲ್ಲ ಒಪ್ಪಿಸಿ ರಶೀತಿ ಪಡೆಯಬೇಕು. ಈ ರೀತಿಯ 
ನಿಯಮಾನುಸಾರದಿಂದ ಇಲ್ಲಯ ಕಛೇರಿಯಲ್ಲ ಕೆಲಸ ಕಾರ್ಯಗಳು ನಡೆಯುತ್ತಿವೆ. 
ಮಲ್ಕೆಮಹದೇಶ್ವರ ಬೆಟ್ಟದ ಇತಿಹಾಸವನ್ನು ತೆರೆದು ನೋಡಿದರೆ ವರ್ಷದಿಂದ ವರ್ಷಕ್ಕೆ 
ಬೆಳೆಯುತ್ತಿದೆ. ಪ್ರತಿದಿನ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲ ಬರುತ್ತಿದ್ದಾರೆ. 
ಪ್ರವಾಸಿಗರಿಗಾಗಿಯೇ ಅನೇಕ ಪ್ರವಾಸಿ ಗೃಹಗಳನ್ನು ಸ್ಥಾಪಿಸಿದ್ದಾರೆ. ಮೈಸೂರು ಜಲ್ಲೆಯ 
ಸುತ್ತೂರು ಮಠದ ಸಂಸ್ಥಾನದ ವತಿಯಿಂದಲೂ ಒಂದು ಅತಿಥಿಗೃಹವನ್ನು ನಿರ್ಮಿಸಿದ್ದಾರೆ. ಅದೇ 
ರೀತಿ ಮಂಡ್ಯಜಲ್ಲೆಯ ಆದಿಚುಂಚನಗಿರಿ ಸಂಸ್ಥಾನ ಪೀಠದ ವತಿಯಿಂದಲೂ ಒಂದು 
ಅತಿಥಿಗೃಹ ನಿರ್ಮಾಣವಾಗಿದೆ. ಇವೆರಡು ಸಂಸ್ಥಾನ ಪೀಠ-ಮಠಗಳು ಈ ಮಹದೇಶ್ವರರ 


ನೆಲೆಯಲ್ಲ ಬೆಳೆಯುತ್ತಿದೆ. ಈ ಹಿನ್ನೆಲೆಬಂದಲೂ ಇನ್ನೂ ಸಾಕಷ್ಟು ಪ್ರವಾಸಿಗರು ಬರುತ್ತಿದ್ದಾರೆ. 
ಬೆಳ್ಳರಥ ನಿರ್ಮಾಣಕ್ಸಾಗಿ ದೇಣಿ 


ಬೆಳ್ಳರಥ ನಿರ್ಮಾಣಕ್ಷಾಗಿ ದೇಣಿಗೆ ನೀಡಲು ಕೋರಿದ್ದಾರೆ. ಭಕ್ತರ ಕೋರಿಕೆಯಂತೆ 
ಹೊಸದಾಗಿ ಬೆಳ್ಳರಥವನ್ನು ನಿರ್ಮಾಣ ಮಾಡಲು ಕ್ರಮ ಕೈಗೊಂಡಿದ್ದು, ಕೊಡುಗೆಯಾಗಿ 
ತಮಿಳುನಾಡಿನ ಕೊಯಮತ್ತೂರಿನ ಶ್ರೀ ಮೋಹನ್‌ರಾಮ್‌ ಮತ್ತು ಕುಟುಂಬ ವರ್ಗದವರು 14 
ಲಕ್ಷ ರೂಪಾ ವೆಚ್ಚದಲ್ಲ ತೇಗದ ಮರದಿಂದ ರಥವನ್ನು ತಯಾರು ಮಾಡಿಸಿ ದೇವಾಲಯಕ್ಕೆ 
ಒಪ್ಪಿಸಿರುತ್ತಾರೆ. ಸದರಿ ಮಠದ ರಥದ ಮೇಲೆ ಬೆಳ್ಳ ತಗಡಿನ ಹೊದಿಕೆಯಿಂದ ಬೆಳ್ಳರಥ 
ತಯಾರಿಸಲು ಅಂದಾಜು 40೦ ಕೆ.ಜ. ಬೆಳ್ಳ ಬೇಕಾಗಿರುತ್ತದೆ. ಬೆಳ್ಜ ರಥ ತಯಾರಿಸುವ 
ಕುಶಲಕರ್ಮಿಗಳ೦ದ ಮಾಹಿತಿ ಪಡೆಯಲಾಗಿದೆ. 


ಶ್ರೀಮಲ್ಯೈೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃಧ್ಧಿ ಪ್ರಾಧಿಕಾರವು ಭಕ್ತಾದಿಗಳ ಸೇವಾ 
ಕಾರ£ಕ್ಷಾಗಿ ಉದ್ದೇಶಿಸಿರುವ ಬೆಳ್ಳರಥ ತಯಾರಿಸಲು ಭಕ್ತರಿಂದ ಉದಾರವಾಗಿ ಬೆಳ ಅಥವಾ 
ಹಣದ ರೂಪದಲ್ಲ ದೇಣಿಗೆ ಪಡೆಯಲು ಪ್ರಾಧಿಕಾರವು ಅಪೇಕ್ಷಿಸುತ್ತದೆ. ಆದ್ದರಿಂದ ದೇಣಿಗೆ 
ಸಲ್ಪಸುವ ಭಕ್ತ ಮಹಾಶಯರು ಶ್ರೀಮಲ್ಕೈ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃದ್ಧಿ ಪ್ರಾಧಿಕಾರದ 
ಕಾರ್ಯದರ್ಶಿಗಳವರ ಹೆಸರಿಗೆ ದೇಣಿಗೆ ನೀಡಿ ಅಧಿಕೃತ ರಪೀತಿ ಪಡೆಯಬಹುದಾಗಿದೆ ಅಥವಾ 


74 


ಬೆಳ್ಳರಥ ನಿರ್ಮಾಣಕ್ಷೆಂದು ಪ್ಲೇಟ್‌ ಬ್ಯಾಂಕ್‌ ಆಫ್‌ ಇಂಡಿಯಾ ಮಹದೇಶ್ವರ ಬೆಟ್ಟ ಶಾಖೆಯಲ್ಲ 


ತೆರೆದಿರುವ ಈ ಕೆಳಕಂಡ ಉಳತಾಯ ಬಾತೆ ಸಂಖ್ಯೆಗೆ ಜಮಾ ಮಾಡಲು ಕೋರಿದೆ. State 


Bank of India, A/c No.64165060352, (IFSC: SBI0040075) ಕ್ಷೆ ನೀಡಲು 


ಕೋರಿದೆ. 


ಶ್ರೀಮಲ್ಯಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃದ್ಧಿ ಪ್ರಾಧಿಕಾರ ಮಹದೇಶ್ವರ ಬೆಟ್ಟದಲ್ಲ 


2೦17ರ ಮಹಾಲಯ, ದಸರಾ, ದೀಪಾವಆ ಮತ್ತು ಕಾರ್ತಿಕ ಸೋಮವಾರಗಳ ಜಾತ್ರಾ 


ಮಹೋತ್ಸವಗಳು ಕಾರ್ಯಕ್ರಮಗಳು ನಡೆದಿವೆ. 


ಸೇವೆಗಳು 


1. 


2. 


ಪಂಚಕಳಸ ಸಮೇತ ನವರತ್ನ ಕಿರೀಟಧಾರಣೆ - ರೂ.750/- 
ಏಕವಾರ ರುದ್ರಾಭಿಷೇಕ - ರೂ.300/- 
ಜಲ್ಪಾರ್ಚನೆ - ರೂ.300/- 


ಪಂ೦ಚಾಮೃತಾಭಷೇಕ - ರೂ.300/- 


. ಮುಡಿ ಸೇವೆ, ಉರುಳು ಸೇವೆ, ಪಂಜನ ಸೇವೆ ಹಾಗೂ ದೇವಸ್ಥಾನದ ಸುತ್ತ ಕಸ 


ತೆಗೆಯುವ ಕಾರ್ಯವನ್ನು ನಡೆಸುತ್ತಾರೆ 


(ಇವುಗಳು ಬೆಳದ್ದೆ 3.0೦ ರಿಂದ 6.0೦೦ ಗಂಟೆಯವರೆಗೆ ಹಾಗೂ ಸಂಜೆ 6.45 ರಿಂದ 


8.30೦ ರವರೆಗೆ ನಡೆಯುತ್ತವೆ) 


ಉತ್ತವಗಳು 


4. 


ಹುಅವಾಹನ ಉತ್ತವ — ರೂ.200/- 

ಬಸವ ವಾಹನ ಉತ್ತವ - ರೂ.200/- 

ಬೆಳ್ಳಕಿರೀಟೋತ್ಸವ - ರೂ.೭2೦೦/-(ಈ ಕಾರ್ಯಕ್ರಮಗಳು ಬೆಳಗ್ಗೆ 7.೦೦ ರಿಂದ ರಾತ್ರಿ 
6.30೦ ಗಂಟೆಯವರೆಗೆ ನಡೆಯುತ್ತದೆ.) 

ಬಂಗಾರದ ರಥೋತ್ಸವ ಪ್ರತಿದಿನ ರಾತ್ರಿ 7.೦೦ ಗಂಟಿಗೆ ನಡೆಯುತ್ತದೆ.” 


ದೇವಾಲಯದ ಧರ್ಮದರ್ಶನ: ಬೆಳಗ್ಗೆ 6.30 ರಿಂದ ಸಾಯಂಕಾಲ 6.30 ರವರೆಗೆ ಮತ್ತು ರಾತ್ರಿ 


8.30 ರಿಂದ ಅಗ ಹಾಕುವವರೆಗೆ. 


75 


ಶೇಮೇಅನ ಪೂಜೆ ಪುನಸ್ಥಾರಗಳಲ್ಲ ಭಾಗಿಯಾದವರಿಗೆ ಆಯಾ ಆಯಾ ಸೇವೆಗೆ 
ನಿಗದಿ ಪಡಿಸಿರುವಂತೆ ತೆಂಗಿನಕಾಲು ಮತ್ತು ಲಾಡುಗಳನ್ನು ಪ್ರಸಾದವಾಗಿ ವಿತರಿಸಲಾಗುತ್ತದೆ. 


ಮೇಲ್ಲಂಡ ಉತ್ಸವ ಮಾಡಿಸತಕ್ಕ ಭಕ್ತರಿಗೆ ಪತಿ ಉತ್ಸವಕ್ಕೆ 2 ಲಾಡುಗಳನ್ನು ಮಾತ್ರ 
ವಿತರಿಸಲಾಗುವುದು. ಬಂಗಾರದ ರಥೋತ್ಸವ ಸೇವಾದಾರರಿಗೆ ತಾಮ್ರದ ತಟ್ಟೆ ಹಾಗೂ ಜಚೆ೦ಂಬನ 
ಕಳಸ. ಶಲ್ಕ ಹಾಗೂ 10 ಲಾಡುಗಳನ್ನು ಪ್ರಸಾದವಾಗಿ ವಿತರಿಸಲಾಗುವುದು. ಇದರ ವ್ಯಾಪ್ತಿಯು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ (ವಿಪತ್ತು ನಿರ್ವಹಣಿ ಭೂಮಿ 
ಮತ್ತು ಯುಪಿ&ಿಆರ್‌ ಮುಜರಾಲಯು ಇಲಾಖೆ ಬೆಂಗಳೂರು), ಆಯುಕ್ತರು ಹಿಂದೂ ಧಾರ್ಮಿಕ 
ಸಂಸ್ಥೆಗಳು ಮತ್ತು ಧರ್ಮದಾಲು ದತ್ತಿ ಇಲಾಖೆ ಬೆಂಗಳೂರು, ಜಲ್ಲಾಧಿಕಾರಿಗಳು 
ಚಾಮರಾಜನಗರ ಜಲ್ಲೆ ಹಾಗೂ ಕಾರ್ಯದರ್ಶಿ, ಶ್ರೀಮಲ್ಯೆ ಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃದ್ಧಿ 
ಪ್ರಾಧಿಕಾರ ಮಹದೇಶ್ವರಬೆಟ್ಟ ಹಾಗೂ ಅಪರ ಜಲ್ಲಾಧಿಕಾರಿಗಳ ಚಾಮರಾಜನಗರ ಜಲ್ಲೆ ವ್ಯಾಪ್ತಿಗೆ 
ಸೇರಿರುತ್ತದೆ. ಇದೊಂದು ಚಾಮರಾಜನಗರ ಜಲ್ಲೆಯ ಪ್ರಮುಖ ಶೈವ ಧಾರ್ಮಿಕ ಹಾಗೂ ಎಲ್ಲಾ 
ರೀತಿಯಲ್ಲಯೂ ಪ್ರವಾಸಿಗರಿಗೆ ಯಾತ್ರಾಸ್ಥಳವಾಗಿದೆ. ಈ ಸ್ಥಳಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲ 
ಪವಾಸಿಗರು ಬರುತ್ತಿದ್ದಾರೆ. ಸರ್ಕಾರ ಈ ಕ್ಷೇತ್ರಕ್ಕೆ ಹಲವಾರು ರೀತಿಯಲ್ಲ ಸಹಾಯ ಹಸ್ತವನ್ನು 
ನೀಡಿದೆ. 


ಮಹಾಶಿವರಾತ್ರಿ ಜಾತ್ರೆ ಪ್ರಯುಕ್ತ ಈ ದೇವಾಲಯಕ್ಕೆ ವಿದ್ಯುತ್‌ ದೀಪಾಲಂಕಾರ 
ಮಾಡಲಾಗುತ್ತದೆ. ಮಹಾನವಮಿ. ಆಯುಧಪೂಜೆ, ಮಣ್ಣಿತ್ತಿ್ನ ಅಮಾವಾಸ್ಯೆ. ಮಹಾಲಯ 
ಅಮಾವಾಸ್ಯೆಗಳಲ್ಲ 1 ಲಕ್ಷಕ್ಸೂ ಹೆಚ್ಚನ ಪ್ರವಾಸಿಗರು ಭಾಗವಹಿಸುತ್ತಾರೆ. ಉದ ದಿನಗಳು 
ಸಾಧಾರಣ ಪ್ರಮಾಣದಲ್ಲ ಪ್ರವಾಸಿಗರು ಆಗಮಿಸುತ್ತಾರೆ. ಉಚಿತ ಸಾಮೂಹಿಕ ವಿವಾಹಗಳನ್ನು 


ನಡೆಸಲಾಗುತ್ತದೆ, ಅಂತರಜಾತಿ ವಿವಾಹವು ಸಹ ನಡೆಯುತ್ತದೆ.” 
ಮಲೆಮಹದೇಶ್ವರ ದೇವಾಲಯದ ಆದಾಯ ವರ್ಷವಾರು 
2೦13-14 39೨ ಕೋಟ ರೂ.ಗಳು ಸಂಗ್ರಹವಾಗಿದೆ. 
2೦14-15 42 ಕೋಟ ರೂ.ಗಳು ಸಂಗ್ರಹವಾಗಿದೆ. 
೨೦15-16 55ರ ಕೋಟ ರೂ.ಗಳು ಸಂಗ್ರಹವಾಗಿದೆ. 


2೦16-17 6೦ ಕೋಟ ರೂ.ಗಳು ಸಂಗ್ರಹವಾಗಿದೆ. 


76 


ಮಹದೇಶ್ವರ ದೇವಾಲಯು 195೦ ರಲ್ಲ ಮುಜರಾಲು ಇಲಾಖೆಗೆ ಸೇರಿದೆ. ಕರ್ನಾಟಕ 
ಸರ್ಕಾರವೂ ಈ ದೇವಾಲಯದ ಅಭವೃಧ್ಧಿಗೆ ಹೆಚ್ಚಿನ ಅನುದಾನವನ್ನು ನೀಡುತ್ತಿದೆ. 


ಈ ಕ್ಷೇತ್ರದ ಸುತ್ತಲೂ ಪವಿತ್ರವಾದ ಪೂಜನೀಯ ಸ್ಥಳಗಳೆಂದು ಪ್ರಖ್ಯಾತಿಯಾಗಿರುವ 
ನಾಗಮಲೆ, ಈರೇಶ್ವರ ಗುಡ್ಡ (ಎದುರು ಬೋಳ) ಗುಡ್ಡದ ಹತ್ತಿರವಿರುವ ಹಿಂಡಿ ಬಸವೇಶ್ವರ. 
ಶಂಕರಮ್ಮನ ಗುಡ್ಡದ ಪಕ್ಷದಲ್ಲರುವ ಪಾದದರೆ. ಕೊಕ್ಕಬರೆ ಗ್ರಾಮದ ಪಕ್ಷದಲ್ಲರುವ ತಬಸರೆ. 
ಸಾಲೂರು ಮಠದ ಉತ್ತರಕ್ಕಿರುವ ಬಳಪದ ಕಲ್ಲನಲ್ಲ ಬಸಪ್ಪ. ಆದಿಮಾದಪ್ಪನ ಬೆಟ್ಟ. ಗೌಜಲಕ್ಕಿ 
ಬಸವೇಶ್ವರರ ಸಮಾಧಿಯ ಗುಡ್ಡ. ಕಾರಯ್ಯನ ಬೋಳ. ಆನೆತಲೆದಿಂಬದ ಪಕ್ಷದಲ್ಲರುವ ಕಣಿವೆ. 
ಬಸವೇಶ್ವರ (ಬಂಡಳ್ಳಿ ಬಸವ).77 ನಡುಮಲೆ ಮೊದಲಾದವುಗಳು ಈ ಕ್ಷೇತ್ರದ ಸುತ್ತಲೂ ಇವೆ. 


ವಸತಿ ಸೌಲಭ್ಯಗಳು: ಪ್ರವಾಸಿಗರಿಗೆ ಉಳದುಕೊಳ್ಳುವುದಕ್ಕೆ ದೇವಾಲಯದ ಅತಿಥಿ ಗೃಹ. 
ಸರ್ಕಾರಿ ಅತಿಥಿ ಗೃಹ. ಮತ್ತು ಖಾಸಗಿ ಅತಿಥಿ ಗೃಹಗಳನ್ನು ಕಲ್ಪಸಲಾಗಿದೆ. ಮತ್ತು ಶೌಚಾಲಯ 
ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಸಲಾಗಿದೆ. 


ಸಾರಿಗೆ ಸಂರ್ಪಕ ವ್ಯವಸ್ಥೆ: ಚಾಮರಾಜನಗರದಿಂದ 120 ಕೀಮೀ. ಕೊಳ್ಳೇಗಾಲದಿಂದ 
4೦ ಕೀ.ಮೀ. ಮೈಸೂರಿನಿಂದ 15೦ ಕಿ.ಮೀ. ಬೆಂಗಳೂರಿನಿಂದ 21೦ ಕೀ.ಮಿಗಳಷ್ಟು 
ದೂರವಿದೆ. ದೇವಸ್ಥಾನದ ಪ್ರಾಧಿಕಾರದಿಂದ ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು ಮತ್ತು 
ಬೆಂಗಳೂರು ಕಡೆಯುಂದ ಪ್ರತಿನಿತ್ಯ ಬಸ್‌ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. ತಮಿಳುನಾಡಿನಿಂದ 
ಸಹ ಪ್ರತಿ ನಿತ್ಯ ಬಸ್‌ ಸೌಲಭ್ಯವನ್ನು ಕಲ್ತಸಲಾಗಿದೆ. ಪ್ರಂತ ವಾಹನಗಳ ಮೂಲಕವು ಸಹ 
ಹೋಗಬಹುದು. ಈ ಬೆಟ್ಟಕ್ಕೆ ಹೋಗಲು ಕೊಳ್ಳೇಗಾಲ ಮಾರ್ಗ ಸೂಕ್ತವಾಗಿದೆ." 


ಮಲ್ಯೆಮಹದೇಶ್ವರಬೆಟ್ಟದಲ್ಲ 8೦ ಅಡಿ ಎತ್ತರದ ಮಾದಪ್ಪನ ಪ್ರತಿಮೆ ಸ್ಥಾಪಿಸಲು 
ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧರಿಸಿದೆ.” ಪ್ಲಾಸ್ಟಿಕ್‌ ಬಳಕೆಯನ್ನು ಸಂಪೂರ್ಣವಾಗಿ 


ನಿಷೇಧಿಸಲಾಗಿದೆ. ಇಲ್ಲ ನಡೆಯುವ ಜಾತ್ರೆಗಳನ್ನು ಅಧ್ಯಾಯ 5 ರಲ್ತ ಚರ್ಚಿಸಲಾಗುವುದು. 


ಸಾಲೂರು ಮಠ: ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದಲ್ಲ ಅದರಲ್ಲೂ ಕರ್ನಾಟಕ ರಾಜ್ಯದ 
ತೆಂಕಣ ದಿಕ್ಕಿನಲ್ಪರುವ ಮೂಡಲ ಮಲೆಯ ಶ್ರೀ ಮಾದೇಶ್ವರ ಕ್ಷೇತ್ರವು ಶರಣರ ತಪೋಭೂಮಿ 
ಸಾಧಕರ ಆಶ್ರಯಸ್ಸ್ಥಾನ, ಭಕ್ತಿ ಪ್ರೇರಿತವಾದ ಪ್ರವಾಸಿ ಯಾತ್ರಿಕರ ತೀರ್ಥಕ್ಷೇತ್ರ ವಿದ್ಯಾರ್ಜನೆಗಾಗಿ 
ಬರುವ ನಿರ್ಗತಿಕರ ನಿರಾಶ್ರಿತರ ವಿದ್ಯಾರ್ಥಿಗಳ ಪ್ರಸಾದ ನಿಲಯ. ಸಾಲೂರು ಮಠದಲ್ಲ ಶ್ರೀ 
ಮಾದೇಶ್ವರರ ಅಂಗ ರೂಪದಲ್ಲದ್ದು, ಪವಿತ್ರವಾಗಿದೆ. ಶ್ರೀ ಸಾಲೂರು ಮಠ ಶ್ರೀಕ್ಷೇತ್ರ ಬಹಳ 


77 


ಹಿಂದಿನ ಕಾಲದಿಂದಲೂ ರಾಜ-ಮಹಾರಾಜರು ತಪಸ್ತಿಗಳು ಜಂಗಮರು ಹಾಗೂ ಭಕ್ತರು ಸಹ 
ಯಾತ್ರೆಗೊಂಡು ಪುನೀತರಾಗಿದ್ದಾರೆಂಬುದು ತಿಆದುಬರುತ್ತದೆ. 


ಶ್ರೀಸಾಲೂರು ಮಠವು ಸುಮಾರು ಒಂದು ಎಕರೆ ಜಮೀನಿನಲ್ಲ ಆವೃತವಾಗಿದೆ. 
ಸುತ್ತಲೂ ಕೋಲೆಕಾರದ ಗೋಡೆ ಇದೆ. ಮಠದ ಪೂರ್ವದಿಕ್ತನಲ್ಲ 15 ಮಂದಿ ಹಿಂದಿನ 
ಮಠಾಧಿಪತಿಗಳ ಗದ್ದುಗೆಗಳವೆ. ಶ್ರೀಮಾದೇಶ್ವರ ದೇವಸ್ಥಾನವು ಸರ್ಕಾರದ ವಶಕ್ಷೆ 
ಬರುವವರೆಗೂ ಅಂದರೆ 195೦ ರವರೆಗೂ ಶ್ರೀ ಸಾಲೂರು ಮಠದವರ ಅಧಿಕಾರದಲ್ಲಯೇ 
ಇತ್ತು. ಈ ಮಠದ ಗುರು ಪರಂಪರೆಯಲ್ಲ ದೇವಸ್ಥಾನ ಹಾಗೂ ಮಠ ಎರಡೂ ಒಂದೇ ಎಂಬ 
ಭಾವನೆ ಬೆಳೆದುಕೊಂಡು ಬಂದಿದೆ. ಈ ಮಠದ ಕೆಲಸ ಕಾರ್ಯಗಳೆಲ್ಲಾ ಮಾದೇಶ್ವರನ ಪೂಜೆಗೆ 
ಮೀಸಲು ಎನ್ನಬಹುದು. ಇಂದಿಗೂ ಗುರುಅಂಗ ಜಂಗಮ ಒಂದೇ ಎಂಬ ಸಮರಸ 
ಭಾವನೆಯ ತತ್ತ ಇದೆ. 


1೨95೦ ರವರೆವಿಗೂ ಮಹದೇಶ್ವರ ಬೆಟ್ಟ ತಮಿಳುನಾಡಿಗೆ ಸೇರಿತ್ತು. ಸಾಲೂರು ಮಠದಲ್ಲ 
ಶ್ರೀಶಾಂತ ಮಲ್ಪಕಾರ್ಜುನ ಸ್ತಾಮಿಗಳು (12ನೇ ಶತಮಾನ), ಶ್ರೀಕರಿ ಬಸವಸ್ತಾಮಿಗಳು (13ನೇ 
ಶತಮಾನ). ಶಾಂತಅಂಗಸ್ವಾಮಿಗಳು (13-14ನೇ ಶತಮಾನ), ಶ್ರೀಸಾಲೂರುಸ್ವಾಮಿಗಳು 
(14ನೇ ಶತಮಾನ) ಶ್ರೀಮುದ್ದುವೀರಸ್ವಾಮಿಗಳು (15ನೇ ಶತಮಾನ) ಶ್ರೀಕೆಂಪನಂ೦ಜಸ್ವಾಮಿಗಳು 
(15-16ನೇ ಶತಮಾನ) ಶ್ರೀಶಾ೦ಂತಅಂಗಸ್ವಾಮಿಗಳು (16-17ನೇ ಶತಮಾನ) ಶ್ರೀಸಿದ್ಧವೀರ 
ಸ್ತಾಮಿಗಳು (17ನೇ ಶತಮಾನ) ಶ್ರೀಗುಂಡೇಗಾಲದಸ್ವಾಮಿಗಳು (17ನೇ ಶತಮಾನ) 
ಶ್ರೀಚೆನ್ನೂರಿನ ಸ್ವಾಮಿಗಳು (17ನೇ ಶತಮಾನ) ಶ್ರೀದೇವರಹಳ್ಳ ಸ್ವಾಮಿಗಳು (ಕ್ರಿ.ಶ.18ನೇ 
ಶತಮಾನ (80೦5) ಶ್ರೀಸಿದ್ದವೀರ ಸ್ವಾಮಿಗಳು (18ನೇ ಶತಮಾನ) ಶ್ರೀಕೆಂಪನಂ೦ಜಸ್ವಾಮಿಗಳು 
(೨ನೇ ಶತಮಾನ) ಶ್ರೀಶಾ೦ಂತಅಂಗಸ್ವಾಮಿಗಳು (1914) ಶ್ರೀಮುದ್ದುವೀರಸ್ವಾಮಿಗಳು (1೨5೦) 
ಶ್ರೀಮಹದೇವಸ್ತಾಮಿ. ಈ ಮಠದಲ್ಲ ಅನೇಕ ಪೂಜಾವಿಧಾನಗಳವೆ. ಆಯುಧ ಪೂಜೆ, ಕೊನೆಯ 
ಕಾರ್ತಿಕದ ದಿನ ಮಾರ್ಗಶಿರದ ಕೊನೆಯ ಏಳು ದಿನ ಗೌರಿಹಬ್ಬದ ಪೂಜೆಯ ದಿನ, 
ಗೌರಮ್ಮನನ್ನೂ ಬಡುವ ದಿನ, ಶ್ರೀ ಮಹಾಶಿವರಾತ್ರಿ ಆದ 3-4 ದಿನಗಳಲ್ಲ ಕುಂಭಾಭಷೇಕ. 
ಹೀಗೆ ಸಾಲೂರು ಮಠದವರು ಪೂಜೆ ಪುನಸ್ಥಾರಗಳನ್ನು ಈ ಮೇಅನ ದಿನಗಳಲ್ಲ ವಿಶೇಷವಾಗಿ 


ಆಚರಿಸುತ್ತಾರೆ. 


ಶ್ರೀ ನಾಗಮಲೆ: ಶ್ರೀಮಾದೇಶ್ವರ ಬೆಟ್ಟದಿಂದ ಪೂರ್ವದಿಕ್ಕಿನಲ್ಲ ಕಾಲುದಾರಿಯಲ್ಲ ಸುಮಾರು 1 
ಮ್ಯೈಅಗಳ ದೂರದಲ್ಲ ಶ್ರೀನಾಗಮಲೆ ಇದೆ. ಕ್ರೀಮಾದೇಶ್ವರರು ತಪಸ್ಸು ಮಾಡಿದ ಸ್ಥಳವೆಂದು 
ಪ್ರಸಿದ್ಧಿ ಪಡೆದಿದೆ. ಇಲ್ಲ ಅಂಗಾಕಾರದ ಮತ್ತು ಸರ್ಪನ ಮಾದರಿಯಲ್ಲ ಎರಡು ಬೃಹತ್‌ 


78 


ಬಂಡೆಗಳವೆ. ಸರ್ಪದ ಮಾದರಿಯ ಬಂಡೆ ಅಂ೦ಗಕ್ಕಿಂತಲೂ ಸ್ಪಲ್ಪ ಎತ್ತರಕ್ಕೆ ಇವೆ. ಪ್ರತಿದಿನವೂ 
ಪೂಜೆ ನಡೆಯುತ್ತದೆ. ನಾಗಮಲೆಯಲ್ಲರುವ ಪುಟ್ಠತಂಬಡಿ ಸಂತತಿಯವರು ಪೂಜಸುತ್ತಾ 
ಬರುತ್ತಿದ್ದಾರೆ. ವಿಶೇಷ ಪೂಜೆಗಳಲ್ಲ ಶ್ರೀಸಾಲೂರು ಮಠದ ಶ್ರೀಗಳು ಹೋಗುತ್ತಾರೆ. ಇದು 
ಅತ್ಯಂತ ಮಹತ್ವದ ಕ್ಷೇತ್ರ ಹಾಗೂ ಪ್ರವಾಸಿಗರ ಒಂದು ಸುಂದರ ಧಾರ್ಮಿಕ ತಾಣವಾಗಿದೆ. 


ಆಲಂಬಾಡಿ ಮತ್ತು ನಾಗಮಲೈಗಕು ಮಾದಪ್ಪನ ಗದ್ದುಗೆ ಎಂಬುದು ಎಲ್ಲರಿಗೂ 
ತಿಆದಿರುವ ವಿಚಾರ. ಅಲ್ಲದೆ ಪ್ರಾಚೀನ ಪರಂಪರೆಯ ತಾಣಗಳು ಸಹ ಹೌದು. ಆಲಂಬಾಡಿಯ 
ವೈಭವವನ್ನು ದೇವರಗುಡ್ಡರು ಹಾಡುವ ಕಥೆಯಲ್ಲ ಗಮನಿಸಬಹುದು. ಆಲಂಬಾಡಿ ಮತ್ತು 
ನಾಗಮಲೆ ಎರಡು ಜನಪದ ದೃಷ್ಟಿಯಲ್ಲ ಐತಿಹಾಸಿಕ ತಾಣಗಳಾಗಿವೆ. ಈ ಎಲ್ಲಾ 
ಬೆಳವಣಿಗೆಯಿಂದ ಮಹದೇಶ್ವರನ ಭಕ್ತರು ಅಪಾರ ಸಂಖ್ಯೇಯಲ್ಲ ಮಲ್ಕೆಮಹದೇಶ್ವರಬೆಟ್ಟಕ್ಕೆ 
ಧಾರ್ಮಿಕ ಹಿನ್ನೆಲೆ ಅದರ ಜೊತೆಗೆ ಪ್ರವಾಸಿಗರಾಗಿ ಬರುತ್ತಿರುವುದನ್ನು ದಾಖಅಸಲಾಗಿದೆ. ನಿನ್ನು 
ಪೂಜೆಗೆ ಬಂದೆ ಮಲೆ ಮಹದೇಶ್ವರ ಎಂದು ಹಾಡುವ ಮೂಲಕ ರಘು ದೀಕ್ಷಿತ್‌ 
ಜನಪ್ರಿಯರಾದರು. ಮಹದೇಶ್ವರನ ಬಣ್ಣಿ ನೂರಾರು ಜಾನಪದ ಪ್ರಸಂಗಗಳವೆ.” ಹುಲಯ 
ಬೆನ್ನೇರಿ ಸವಾರಿ ಮಾಡುತ್ತಿದ್ದ ಮಹದೇಶ್ವರರು ಒಬ್ಬ ಮಹಿಮಾ ಪುರುಷನಾಗಿ ಪವಾಡ 
ಪುರುಷನಾಗಿ ಕಾವ್ಯಗಳಲ್ಲ ಕಾಣಿಸಿಕೊಳ್ಳುತ್ತಾನೆ. ದಕ್ಷಿಣ ಕರ್ನಾಟಕದ ಬೇವಿನ ಕೊಲ್ಲಯಲ್ಲ 
ಮಹದೇಶ್ವರ ಜನ್ಯ ತಳೆದರೆಂಬ ಪ್ರತೀತಿ ಇದೆ. ಕ್ರಿ.ಶ.1761ರ ಹೈದರಾಅಯ ಕಾಲದ 
ಶಾಸನದಿಂದ ಮಹದೇಶ್ವರ ಬಣ್ಣೆ ತಿಆದುಬರುತ್ತದೆ. 


ಸಾರಿಗೆ ಸಂರ್ಪಕ ವ್ಯವಸ್ಥೆ ಇಲ್ಲ ಮಹದೇಶ್ವರ ಬೆಟ್ಟದಿಂದ 6 ಕೀ.ಮೀ ದೂರದಲ್ಪ್ಲ ಈ 
ಪ್ರದೇಶವಿದೆ. ಇಲ್ಲಗೆ ಹೋಗಲು ಖಾಸಗಿ ವಾಹನಗಳ ಸೌಲಭ್ಯವಿದೆ. ಆದರೆ ಈ 
ಸೌಲಭ್ಯವಿರುವುದು ಕೇವಲ 3ಕೀ.ಮೀಗಳವರಗೆ ಮಾತ್ರ ನಂತರ ಕಾಲ್ಲುಡಿಗೆಯಲ್ಲ 
ಹೋಗಬೇಕು. ಪ್ರವಾಸಿಗರು ಉಳದುಕೊಳ್ಳುವುದಕ್ಷೆ ವಸತಿಗೃಹದ ಸೌಲಭ್ಯವಿರುವುದಿಲ್ಲ."” 


8.2. ಚಿಕ್ಕಲ್ಲೂರು 


ಚಿಕ್ಕಲ್ಲೂರು ಚಾಮರಾಜನಗರ ಜಲ್ಲಾ ಕೇಂದ್ರದಿಂದ 67 ಕಿಲೋ ಮೀಟರ್‌ 
ದೂರದಲ್ಪದೆ. ಕೊಳ್ಳೇಗಾಲದಿಂದ ಪೂರ್ವದಿಕ್ಕಗೆ 27 ಕಿಲೋಮೀಟರ್‌ ದೂರದಲ್ಲಿದೆ. 
ಶ್ರೀಚಿಕ್ಕಲ್ಲೂರು ಒಂದು ಶೈವ ಧಾರ್ಮಿಕ ಪುಣ್ಯಕ್ಷೇತ್ರ. ಚಿಕ್ಕಲ್ಲೂರು ಹಿಂದೆ ಚಿಕ್ಕಯ್ಯನವರ 
ಊರಾಗಿತ್ತು. ಪಾಂ೦ಚಾಳರ ಚಿಕ್ಕ ಅಯ್ಯನವರು ಇಲ್ಪ್ಲನ ಪಾಳೇಗಾರರಾಗಿದ್ದರು. ಧರೆಗೆ ದೊಡ್ಡವರೆ 
ಮಂಟೇಸ್ವಾಮಿಯವರ ಶಿಷ್ಯರಾದ ಸಿದ್ದಪ್ತಾಜಿಯವರು ಐಕ್ಯರಾದ ಸ್ಥಳವಾಗಿದೆ. ಪವಾಡ ಪುರುಷ 


79 


(Ws 


€ ಸಿದ್ದಪ್ತಾಜಯವರು ನಿಡುಗಟ್ಟ ಗ್ರಾಮದ ಮುದ್ದೋಜ ಅಂಗವಂತ ಪಾಂಚಾಳದವರು ಆತನ 
ಕಿರಿಯ ಮಗ ಕೆಂಪಣ್ಣ ಮಂಟೇಸ್ಥಾಮಿಯ ಶಿಷ್ಯರಾಗಿ ಅನೇಕ ಪವಾಡಗಳನ್ನು ಮಾಡಿ 
ಕೊನೆಯಲ್ಲ ಚಿಕ್ಕಲ್ಲೂರು ಕ್ಷೇತ್ರಕ್ಕೆ ಬಂದು ಐಕ್ಯರಾಗುತ್ತಾರೆ. ಈ ಕ್ಷೇತ್ರದಲ್ಲ ಪ್ರತೀವರ್ಷ ಜನವರಿ 
ತಿಂಗಳಲ್ಲ ಬರುವ ಪೌರ್ಣಿಮ ದಿನ ಸಂಕ್ರಾಂತಿ ಸಮಯದಲ್ಲ ಚಂದ್ರಮಂಡಲ ಆರಂಭದಿಂದ 
ಪಂತಿ ಸೇವೆಯಲ್ಲ ಮುಕ್ತಾಯವಾಗುವ 5 ದಿನಗಳ ಜಾತ್ರೆ ನಡೆಯುತ್ತದೆ. ಪ್ರತೀ ಸೋಮವಾರ, 
ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ.” ಕಾವೇರಿ ನದಿಯು ದೇವಾಲಯದ 
ಸಮೀಪದಲ್ಲಿಯೇ ಹರಿಯುತ್ತದೆ. ಇದರ ಸಮೀಪದಲ್ಲಯೇ ಮುತ್ತತ್ತಿರಾಯನ ಕ್ಷೇತ್ರ ಇದೆ. 
ಒಲ್ದಾರೆ ಚಿಕ್ಕಲ್ಲೂರು ಒಂದು ಶೈವ ಧಾರ್ಮಿಕ ಕೇಂದ್ರವಾಗಿ ಹಾಗೆಯೇ ಪ್ರವಾಸಿ ತಾಣವೂ ಸಹ 
ಆಗಿದೆ.” ಸಿದ್ದಪ್ತಾಜಯನ್ನು ದಳವಾಯ ಸಿದ್ದಪ್ತಾಜ ಎಂದು ಕರೆಯಲಾಗುತ್ತದೆ. ಕಪ್ಪಡಿ 
ಕೈಲಾಸವಾದರೆ, ಚಿಕ್ಕಲ್ಲೂರು ಗುರುಮಠವಾಗುತ್ತದೆ. ಪ್ರಸ್ತುತ ಚಿಕ್ಕಲ್ಲೂರಿನಲ್ಲ ಪ್ರಾಚೀನ ಕಾಲಕ್ಕೆ 
ಸೇರಿದ ಮಠವಿದೆ.” ಮಂಟೇಸ್ವಾಮಿ ಭಕ್ತರಾದ ನೀಲಗಾರರು ದಕ್ಷಿಣ ಕರ್ನಾಟಕದ ಐದು 
ಪ್ರಮುಖ ಜಲ್ಲೆಗಳ್ಲ ಕಂಡು ಬರುತ್ತಾರೆ. ಇವರನ್ನು ಮಂಟೇದಯ್ಯ, ಮಂಟೇೀದವರು, 
ಮಂಟೇಸ್ವಾಮಿಗಳು ಎಂದು ಕರೆಯುತ್ತಾರೆ. ಚಾಮರಾಜನಗರ ಜಲ್ಲೆಗೆ ಸೇರಿದ ಚಿಕ್ಕಲ್ಲೂರು 


ಪ್ರಮುಖ ಶೈವ ಧಾರ್ಮಿಕ ತಾಣಗಳಾಗಿವೆ. 
3.3 ಕುರುಬನಕಟ್ಟೆ 


ಕೊಳ್ಳೇಗಾಲ ತಾಲೂಕಿನಿಂದ ಆ ಕಿಲೋಮೀಟರ್‌ ದೂರದಲ್ಲರುವ ಕುರುಬನಕಲ್ಲೆಯು. 
ಶ್ರೀಮಂಟೇೀಸ್ತಾಮಿಯವರು ತಪಗ್ಯೆದ ಶೈವ ಧರ್ಮೀಯರ ಧಾರ್ಮಿಕ ಕೇಂದ್ರ. ಇಲ್ಲ 
ಸೋಮವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆಗಳು ನಡೆಯುತ್ತವೆ. "ಪರಮ ಪರಂಜ್ಯೋತಿ 
ನೀವೇ ಬನ್ನಿ ಮಂಟೀದ ಅಂಗಯ್ಯ ನೀವೇ ಬನ್ನಿ' ಎಂದು ಹಾಡುವ ನೀಲಗಾರರ ಮೇಳ ಈ 


ಅಂ: 


ಸ್ಲಕದಲ್ಲ ಕಾಣಬಹುದಾಗಿದೆ. ಶಂ ಸ್ಥಳದ ಪಕ್ಷದಲ್ಲ ಕರಳಕಟ್ಟೆ ಎಂಬ ಗ್ರಾಮವಿದೆ. ಇಲ್ಲ 
ಸೋಲಗರು ವಾಸವಾಗಿದ್ದಾರೆ. ಅಂಗಯ್ಯ-ಚನ್ನಯ್ಯ ಎಂಬುವವರು ಮಂಟೇಸ್ವಾಮಿ 
ಪರಿವಾರದಲ್ಲ ಪ್ರಮುಖ ಶಿಷ್ಯರಾಗಿ ಗುರುತಿಸಿಕೊಳ್ಳುತ್ತಾರೆ. 15ನೇ ಶತಮಾನದಲ್ಲ ಅಂಗಯ್ಯ 
ಚನ್ನಯ್ಯರು ಅಸ್ಪ ಂಶ್ವರು. 


ಮಂಟೇಸ್ವಾಮಿ ಪಂಥವನ್ನು ಪ್ರತಿನಿಧಿಸುವ ದೇವರುಗಳೆಂದರೆ ಕುರುಬನಕಟ್ಟೆ 
ಅಂಗಯ್ಲ, ಚನ್ನಯರ ಹೆಸರಿನ ಎರಡು ಕಂಡಾಯಗಳು. ಕುರುಬನಕಟೆ ಅ೦ಂಗಯ ಚನ್ನಯ 
ಬ್ರ ೩“ ಟಿ FY ಎ 
ಎಂದರೆ ಮಂಟೀಅಂಗಯ್ಯ ಎಂತಲೂ ಮಂಟೀಅಂಗಯ್ಯನೇ ಕುರುಬನಕಲ್ಲೆ ಅಂಗಯ್ಯ 
ಎಂತಲೂ ನಂಬಕೆ ಇದೆ. ಕುರುಬನಕಟ್ಟೆ ಕ್ಷೇತ್ರ ಮಂಟೇಸ್ವಾಮಿ ಪರಂಪರೆಯ ಹಾಗೂ ಹಿಂದಿನ 


80 


ಖಿ 


ಧ್ದರ ಶರಣರ ನೆಲೆಯಾಗಿದ್ದಿರುವಂತೆ ಕಾಣುತ್ತದೆ. ಇಂದಿಗೂ ಅಲ್ಲರುವ ಪ್ರಥಾನ ಒಂಟ 
ಗದ್ದಿಗೆಗೆ ಅಂಗಯ್ಯ ಚನ್ನಯ್ಯ ಗದ್ದಿಗೆ ಎಂದು ಕರೆಯಲಾಗುತ್ತದೆ. ಎಡಭಾಗದಲ್ಲ ಮೂರು 
ನಾಲ್ಲು ಗದ್ದಿಗೆಗಳವೆ. ಪಕ್ಷದ ಚಂದ್ರಶಾಲೆಯಲ್ಲೊಂದು ಗದ್ದಿಗೆ ಇದೆ. ಪ್ರಸ್ತುತ ಈಗ ಕುರುಬನಕಲ್ಟೆ 
ಅಂಗಯ್ಯ, ಚನ್ನಯ್ಯೂರ ಕಂಡಾಯಗಳವೆ. ಇದೊಂದು ಶೈವ ಧರ್ಮದ ಪ್ರಾಚೀನ ನೆಲೆ ಹಾಗೂ 
ಪಕ್ಷದಲ್ಲ ದಟ್ಟವಾದ ಬೆಟ್ಟಗುಡ್ಡಗಳ ಸಾಲಅನಿಂದ ಕೂಡಿವೆ. ಆದಕಾರಣ ಇದು ಪ್ರಕೃತಿಯ 
ಪ್ರವಾಸಿಗರ ತಾಣವಾಗಿದೆ. ಇದನ್ನು ಇನ್ನೂ ಅಭವೃದ್ಧಿ ಪಡಿಸಿದರೆ ಇಲ್ಲಯ ಆರ್ಥಿಕತೆಯನ್ನು 


ಬಲಪಡಿಸಬಹುದಾಗಿದೆ.್‌ 


ಕುರುಬನಕಲ್ಲೆಯ ಮಂಟೇಸ್ತಾಮಿಯನ್ನು ಧರೆಗೆದೊಡ್ಡವರು ಎಂದು ಕರೆಯಲಾಗುತ್ತದೆ. 
ಇವರು ಉತ್ತರದೇಶದಿಂದ ದಕ್ಷಿಣದೇಶಕ್ಷೆ ಬಂದರು ಎಂಬ ಮಾತು ಕೂಡ hen 
ಮಂಟೇಸ್ವಾಮಿ ಶಿಷ್ಯರೊಡನೆ ದಕ್ಷಿಣಾಭಿಮುಖವಾಗಿ ಬಂದ ವಿಚಾರವನ್ನು ನೀಲಗಾರರು 
ರೋಮಾಂಚನಕಾರಿಯಾಗಿ ವರ್ಣಿಸುತ್ತಾರೆ. ಮಂಟೇಸ್ತಾಮಿಯನ್ನು ಪೌರಾಣಿಕ, ಚಾರಿತ್ರಿಕ. 
ಸಾಮಾಜಕ ಹಾಗೂ ಧಾರ್ಮಿಕ ಹಿನ್ನೆಲೆಯಲ್ಲಯೂ ಕಾಣಬಹುದಾಗಿದೆ. ಚಾಮರಾಜನಗರ 
ಜಲ್ಲೆಯ ಬಹುತೇಕ ಊರಿನಲ್ಲ ಮಂಟೇಸ್ವಾಮಿ ಒಕ್ಕಅನವರನ್ನು ಕಾಣಬಹುದು. ಆದರೆ 
ಮಂಟೇಸ್ವಾಮಿಯ ಪ್ರಮುಖ ಕೇಂದ್ರ ಕುರುಬನ ಕಟ್ಟೆಯಾಗಿದೆ.” 


3.4 ಪ್ರೀ ಸಿದ್ದೇಶರ ಕ್ಷೇತ್ರ 


ಐ ವ A 


ಮಧುವನಹಳ್ಳ ಹೊಂಡರಬಾಳು ಪಕ್ಷದಲ್ಲಿ ಶ್ರೀಸಿದ್ದೇಶ್ವರ ಕ್ಷೇತ್ರವಿದೆ. ಇದು ಶೈವ 
ಪರಂಪರೆಯ ಪುರಾಣ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ. ಹಾಗೂ ಗಿರಿಯಲ್ಲ ಗುಹೆಗಳು ಹೆಚ್ಚನ 
ಸಂಖ್ಯೆಯಲ್ಲವೆ. ಅತ್ಯಂತ ಎತ್ತರದ ತುದಿಯಲ್ಲರುವ ಮೊದಲ ಗುಹೆ ವಿಶಾಲವಾದುದು. ಪೂಜಾ 
ಬಾಗಿಲು. ದರ್ಶನ ಬಾಗಿಲು, ಪ್ರರ್ಗದ ಬಾಗಿಲು ಈ ರೀತಿ 3 ಬಾಗಿಲುಗಳವೆ. ಪೂಜೆಯನ್ನು 


ಭಕ್ತರು ದರ್ಶನದ ಬಾಗಿಲ ಹತ್ತಿರ ಬಂದು ಮಾಡಿಸುತ್ತಾರೆ. 


ಪ್ರರ್ಗದ ಬಾಗಿಲ ಬಗ್ಗೆ ಒಂದು ದಂತಕಥೆ ಇದೆ. ಒಮ್ಮೆ ಮಕ್ಕಳಲ್ಲದ ದಂಪತಿಗಳು 
ಮಗುವಾದರೆ ಅದನ್ನು ಅವರ ಆಭರಣ ಉಡುಪಿನ ಜೊತೆ ನಿನಗರ್ಪಿಸುತ್ತೇನೆಂದು ವಿಚಿತ್ರ ಹರಕೆ 
ಹೊತ್ತರು. ಆಗ ಮಗುವಾಲುತು. ಬಹಳ ದಿನಗಕ ನಂತರ ಮಗುವನ್ನು ಸಿಂಗರಿಸಿ ದೇವರ 
ದರ್ಶನಕ್ಕೆ ಹೋದರು. ಮಗು ಪ್ರರ್ಗದ ಬಾಗಿಲಲ್ಲ ಹೋಗಿ ಮತ್ತೆ ಹಿಂತಿರುಗಅಲ್ಲ. ಈಗಲೂ ಈ 
ಗುಹೆಯಲ್ಲ ಮಗುವಿನ ಗೆಜ್ಜೆಯ ಸದ್ದು ಕೇಆಸುವುದೆಂದು ಪ್ರತೀತಿ ಇದೆ. ಇದೊಂದು ಧಾರ್ಮಿಕ 
ನೆಲೆಯಾಗಿದೆ. 


81 


3.5 ಚಿಲಕವಾಡಿ ಶಂಭುಅಂಗೇಶ್ವರ ಕ್ಷೇತ್ರ: 


ps 


ಕೊಳ್ಳೇಗಾಲ ತಾಲೂಕಿನಿಂದ ಪಶ್ಚಿಮ ದಿಕ್ಕಿಗೆ ಸುಮಾರು 12 ಕಿಲೋಮೀಟರ್‌ ದೂರದಲ್ಪದೆ. 
ಇದೊಂದು ಶೈವ ಧಾರ್ಮಿಕ ಕೇಂದ್ರ. ಅಲ್ಲದೆ ಕವಿಗಳು ನೆಲೆಸಿರುವ ಒಂದು ಪ್ರಾಚೀನ ನಲೆ. 
ಇಲ್ಲಿ ಶ್ರೀಶಂಭುಅಂ೦ಗೇಶ್ವರರ ಬೆಟ್ಟವಿದ್ದು. ದುರ್ಗಾಂಭ ದೇವಿಯ ದೇವಾಲಯ ಸಹ ಇದೆ. 
ದೀಪಾವಳ ಸಮಯದಲ್ಲ ವರ್ಷಕ್ಕೆ ಒಂದು ಸಾರಿ ಸ್ವಾಮಿಯ ಉತ್ಸವ ನಡೆಯುತ್ತದೆ ಹಾಗೂ 
ಜಾತ್ರೆಯು ಸಹ ನಡೆಯುತ್ತದೆ. ದೇವಾಲಯದ ಸಮೀಪದಲ್ಲಯೇ ಅನುಭವ ಮಂಟಪ ಇದೆ. 
ಕುಮಾರ ನಿಜಗುಣ ಸ್ವಾಮಿಗಳವರು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಇವರು 
ಬರೆದ ಬೋಳು ಬಸವನ ಬೊಂತೆ' ಒಂದು ಅಮರ ಕೃತಿಯಾಗಿದೆ. ಇವರು ತಮ್ಮ ಸಾಂಸಾರಿಕ 
ಜೀವನವನ್ನು ತೊರೆದು ಶ್ರೀಸಿದ್ಧಗಂಗೆಯ ಡಾ.ಶಿವಕುಮಾರಸ್ತಾಮಿಗಳರವರಿಂದ ದೀಕ್ಷೆಯನ್ನು 
ಪಡೆದು ವಿರಕ್ಷಮಾರ್ಗದೆಡೆಗೆ ನಡೆದಿದ್ದಾರೆ. ಈ ಸ್ಥಕದಲ್ಲ ಶ್ರೀನಿಜಗುಣ ಶಿವಯೋಗಿಗಳ 
ಅಂಗಕ್ಕರಾದ ಗುಹೆಯು ಸಹ ಇದೆ. 


ನಿಜಗುಣಪಶಿವಯೋಗಿ ಕ್ಷೇತ್ರ ಅಥವಾ ಜಚಿಲಕವಾಡಿ ಬೆಟ್ಟವು ಒಂದು ವೀರಶೈವ ದೊರೆ 
ಆಳ್ವಿಕೆ ನಡೆಸಿದ ಪ್ರಮುಖ ನೆಲೆಯೆಂದು ಅನೇಕ ವೀರಶೈವ ಗ್ರಂಥಗಳಂದ ದೃಢಪಡುತ್ತದೆ. ಶಂ 
ಕ್ಷೇತದ ಅನುಭವಸಾರ, ಕೈವಲ್ಯ ಪದ್ಧತಿ, ಪರಮಾರ್ಥಗೀತೆ, ಪರಮಾನುಭವ ಬೋಧೆ, 
ರಮಾರ್ಥಪ್ರಕಾಶಿಕೆ, ವಿವೇಕಚಿಂತಾಮಣಿ ಎಂಬ ಗ್ರಂಥಗಳನ್ನು ಶಿವಯೋಗಿಗಳು ಪ್ರಚಾರ 


ಪ 
ಪಡಿಸಿದ್ದಾರೆ.*” ಈ ನೆಲೆಯಲ್ಲ ಪ್ರಾಚೀನ ಕಾಲಕ್ಕೆ ಸೇರಿದ ಅನೇಕ ಶಾಸನ ಮತ್ತು 
ವೀರಗಲ್ಲುಗಳನ್ನು ಪತ್ತೆ ಮಾಡಲಾಗಿದೆ. ಆದಕಾರಣ ಇದೊಂದು ವೀರಶೈವರ ಪ್ರಮುಖ 
ಧಾರ್ಮಿಕ ಕೇಂದವಾಗಿದೆ. ಇತ್ತೀಚಿನ ವರ್ಷಗಳಲ್ಲ ಉತ್ತರ ಕರ್ನಾಟಕದಿಂದ ಪ್ರವಾಸಿಗರು ಈ 


ಯಾತ್ರಾ ಸ್ಥಳಕ್ಕೆ ಆಗಮಿಸುತ್ತಾರೆ. ಆದಕಾರಣ ಇದೊಂದು ಧಾರ್ಮಿಕ ಪ್ರವಾಸಿ ತಾಣವಾಗಿದೆ.” 
3.6 ಕುಂತೂರು ಶ್ರೀ ಪ್ರಭುದೇವಸ್ವಾಮಿ ಕ್ಷೇತ್ರ 


ಕೊಳ್ಳೇಗಾಲ ತಾಲೂಕಿನಿಂದ ಪಶ್ಚಿಮ ದಿಕ್ಷಗೆ 10 ಕಿಲೋಮೀಟರ್‌ ದೂರದಲ್ಪದೆ. ಈ 
ಊರಿನ ಪಕ್ಷದಲ್ಲಿ ಶ್ರೀ ಪಭುದೇವಸ್ತಾಮಿ ಬೆಟ್ಟ ಇದ್ದು. ವರ್ಷಕ್ಕೊಮ್ಮೆ ಸ್ತಾಮಿಗೆ ಹಾಲರವೆ ಉತ್ಸವ 
ಹಾಗೂ ಜಾತ್ರೆ ನಡೆಯುತ್ತದೆ. ಊರಿನ ಕೇಂದ್ರ ಸ್ಥಳದಲ್ಲ ದಾಸೋಹ ಮಠವಿದೆ. ಈ ಮಠದಲ್ಲ 
ಹಿಂದೆ ಪುರುಷ ಶ್ರೀ ಮಾದೇಶ್ಯರರವರು ಬಂದು ಹೋಗಿದ್ದ ಐತಿಹ್ಯವಿದೆ. ಶ್ರೀ ಮಠದಲ್ಲ 
ಅನ್ನದಾಸೋಹ ನಡೆಯುತ್ತಿದೆ. 


82 


ಶ್ರೀಸಿದ್ದನಂಜ ದೇಕೀಕೇಂದ್ರರವರ ನಿರ್ದೇಶನದಂತೆ ಯೋಗದಲ್ಲ ಸಿದ್ದಿಯನ್ನು 
ಪಡೆದಂತಹ ಶ್ರೀಪ್ರಭುಸ್ವಾಮಿಗಳು (ಪ್ರಭುದೇವರು) ಇದ್ದಂತಹ ಶಂಭುಲಂಗನ ಕ್ಷೇತ್ರಕ್ಕೆ 
ಹೋಗುತ್ತಾರೆ. ಕುಂತೂರು ಬೆಟ್ಟದ ಬುಡದಲ್ಲ ಮಾದೇಶ್ವರರು ಮಂಡಿಯೂರಿದ ಸ್ಥಳವಿದೆ." 


ಪ್ರಭುದೇವರು ಅಂಗ್ಯೆಕ್ಕರಾದ ನಂತರ ಮಾದೇಶ್ವರರು ಪುರ್ವಾಭಮುಖವಾಗಿ 
ಹೊರಡಲು ಸಿದ್ದರಾದಾಗ ತಮ್ಮ ಸೇವಾಕಾಂಕ್ಷಿಗಳಾದ ಸರ್ಪ ಬಸವಗಳನ್ನು ಸಂತೈಸಿ ಮೂಡಲ 
ಮಲೆಯ ಅಭಿಮುಖವಾಗಿ ಮಂಡಿಯೂರಿ ತಮಗೆ ಆಶ್ರಯ ನೀಡಿದ್ದ ಶ್ರೀ ಶಾಂತಮಲ್ಲಕಾರ್ಜುನ 
ಸ್ತಾಮಿಗಳ೦ದ ಅನುರ್ರಹ ಪಡೆದು ಮುಂದೆ ಸಾಗಿದರು. ಆದಕಾರಣ ಈ ಕುಂತೂರು ಒಂದು 
ಶೈವ ಧಾರ್ಮಿಕ ಕೇಂದ್ರವಾಗಿ ಶೈವ ಆರಾಧಕರ ತಾಣವೂ ಸಹ ಆಗಿದೆ.3 


3.7 ಶಿವನ ಸಮುದ್ರ ದೇವಾಲಯಗಳ ಸಮೂಹ 


ಕೊಳ್ಳೇಗಾಲ ತಾಲ್ಲೂಕಿನಿಂದ ಸುಮಾರು 18 ಕಿಲೋಮೀಟರ್‌ ದೂರದಲ್ಲಿದೆ. 
ಇದೊಂದು ಪ್ರಮುಖ ಪ್ರೇಕ್ಷಣೀಯ ಸ್ಥಳ. ಇದು ವಿಶ್ವದಲ್ಲಯೇ ಹೆಸರು ಪಡೆದಿದೆ. ಆದರೆ ಇಲ್ಲ 
ಧಾರ್ಮಿಕ ಹಿನ್ನೆಲೆಯಾಗಿ ಪ್ರವಾಸಿ ತಾಣದ ವೈಪಿಷ್ಟತ್ಯೆ ಏನು ಎಂಬುದು ಇಲ್ಲ ಮುಖ್ಯವಾಗಿದೆ. 


ಶಿವನಸಮುದವು ಸತ್ತೇಗಾಲಕ್ಷೆ ಸುಮಾರು ಮೂರುವರೆ ಕಿಲೋಮೀಟರ್‌ ದೂರದಲ್ಲಿದೆ. 
ಇಲ್ಲ ಕಾವೇರಿ ಎರಡು ಕವಲಾಗಿ ಒಡೆದು ದೀಪವನ್ನು ನಿರ್ಮಿಸಿ ಮುಂದೆ ಹೋಗುತ್ತದೆ. ಈ 
ದೀಪವೇ ಶಿವನ ಸಮುದವೆಂದು ಪ್ರಸಿದ್ಧಿಯಾಗಿದೆ. ಇಲ್ಲ ವೈಷ್ಣವ, ಶೈವ ಹಾಗೂ ಶಕ್ತಿ 
ದೇವತೆಗಳಗಾಗಿ ದೇವಾಲಯಗಳವೆ. ಸೋಮೇಶ್ವರ ದೇವಾಲಯ ಬಹಳ ಪ್ರಾಚೀನವಾದ 
ದೇವಾಲಯ. ಇದರ ಸಮೀಪ ಶಕ್ತಿದೇವತೆ ಶಿವನ ಸಮುದ್ರ ಆದಿಶಕ್ತಿ ಮಾರಮ್ಮನೆಂದೇ ಬಹಳ 
ಪ್ರಸಿದ್ಧವಾಗಿದೆ. ಭಯ ಭಛಕ್ತಿಬುಂದ ಜನರು ಇಲ್ಲಗೆ ಬಂದು ಹೊತ್ತ ಹರಕೆಯನ್ನು ತೀರಿಸುವ 
ವಾಡಿಕೆಐದೆ. ವೈಷ್ಣವ ದೇವಾಲಯದ ವೆಂಕಟರಮಣಸ್ವಾಮಿ (ರಂಗನಾಥ) ಜಗನ್ಮೋಹನ 
ರಂಗನಾಥನೆಂದು ಕರೆಯುವರು. ಸ್ಥಕಪುರಾಣದ ಪ್ರಕಾರ ಇದರ ಪ್ರಾಚೀನ ಹೆಸರು ಶಿಲಾಭೇದಿ 
ಕ್ಷೇತ್ರ ಬಹ್ಕಾಂಡ ಪುರಾಣದಲ್ಲ ಶಿಲಾಬೇದಿ ಕ್ಷೇತ್ರದ ರಂಗನಾಥ ಮಹಿಮಾನು ವರ್ಣನೆ ಇದೆ. ಈ 
ದೇವಾಲಯವು ತುಂಬಾ ವಿಶಾಲವಾಗಿದ್ದು. ಶಯನ ಭಂಗಿಯಲ್ಪರುವ ವಿಷ್ಣುವಿನ ಮೂರ್ತಿ 
ಇದೆ. ಇದಕೆ ಮಧ್ಯರಂಗ ಎಂಬ ಹೆಸರಿನಲ್ಲ ಪ್ರಸಿದ್ಧಿ ಹೊಂದಿದೆ. ಶ್ರೀರಂಗಪಟ್ಟಣ ಆದಿರಂಗ, 
ಶಿವನಸಮುದ್ರದ ಮಧ್ಯರಂಗ. ತಮಿಳುನಾಡಿನ ಅಂತರಂಗವನ್ನು ಸೂರ್ಯೋದಯದಿಂದ 
ಸೂರ್ಯಾಸ್ಪದವರೆಗೆ ನೋಡಿದವರಿಗೆ ಪುಣ್ಯ ಬರುತ್ತದೆಂಬ ಪ್ರತೀತಿ ಇದೆ. ಪ್ರತಿವರ್ಷ ಜಾತ್ರೆ 
ನಡೆಯುತ್ತದೆ. ಸೋಮೇಶ್ವರ ದೇವಸ್ಥಾನದಲ್ಲ ಕ್ರೀಚಕ್ರವಿದೆ. ಇದೊಂದು ಧಾರ್ಮಿಕ ಪ್ರವಾಸಿ 


83 


ತಾಣವಾಗಿದೆ.” ಈ ದೇವಾಲಯವು ಮುಜರಾ ಇಲಾಖೆಗೆ ಸೇರಿದೆ. ಪ್ರತಿನಿತ್ಯ ಮಧ್ಯಾಹ್ನ 
1-೦೦ ಗಂಟೆಯಿಂದ 2-3೦ರವರಗೆ ಅನ್ನದಾಸೋಹ ಇರುತ್ತದೆ. ಠ ಪ್ರದೇಶದಲ್ಲಿ ಪ್ಲಾಪ್ಲಿಕ್‌ನ್ನು 
ನಿಷೇಧಿಸಲಾಗಿದೆ. ಪ್ರಸ್ತುತ ಈ ದೇವಾಲಯದ ಗೋಪುರವನ್ನು ಜೀರ್ಣೋದ್ದಾರ 
ಮಾಡಲಾಗುತ್ತಿದೆ.*' ಈ ಸ್ಥಳಕ್ಸೆ ಪ್ಪಂತ ವಾಹನದಲ್ಲ ಹೋಗುವುದು ಸೂಕ್ತವಾಗಿದೆ. 


3.8 ದೊಡಢ್ತಿಂದುವಾಡಿಯಲ್ಲ ಅನೇಕ ನೆಲೆಗಳು 


ಕೊಳ್ಳೇಗಾಲ ತಾಲ್ಲೂಕು ದೊಡ್ಡಿಂದುವಾಡಿಯಲ್ಲ ಪ್ರಾಚೀನ ಕಾಲದ ಹಲವಾರು 
ದೇವಾಲಯಗಳವೆ. ಠೇ ಊರು ಶೈವ, ವೈಷ್ಣವ ಹಾಗೂ ಜೈನರ ಪ್ರಮುಖ ನೆಲೆಯಾಗಿದೆ. 
ಆದಕಾರಣ ಮೂರು ಧರ್ಮೀಯರು ಸಹ ಧಾರ್ಮಿಕ ಹಿನ್ನೆಲೆಬುಂದ ಶೇ ಲಾರಿಗೆ 
ಪವಾಸಿಗರಾಗಿ ಬರುತ್ತಿದ್ದಾರೆ. ಈ ಊರಿನ ಬದ್ಗೆ ಡಾ.ಜ.ಬಸವರಾಜು ತಗರಪುರರವರು ಸಾಕಷ್ಟು 
ವಿಚಾರಗಳನ್ನು ಬೆಕಕಗೆ ತಂದಿದ್ದಾರೆ.”” ಲಕ್ಷೀನರಸಿಂಹಸ್ತಾಮಿ ದೇವಾಲಯ ಊರಿನ ಸರ್ಕಾರಿ 
ಶಾಲೆಯ ಅಆವರಣದಲ್ಪದೆ. ಇದು ವಿಜಯನಗರ ಅರಸರ ಕಾಲಕ್ಕೆ ಸೇರಿದೆ. ಶೇಗ 
ದಃಸ್ಥಿತಿಯಾಗಿದೆ. ನರಸಿಂಹನು ಕುಅತಿದ್ದ. ಆತನ ತೊಡೆಯ ಮೇಲೆ ಲಕ್ಷೀ ಕುಳಆತಿರುವುದು 
ಕಂಡುಬರುತ್ತದೆ. ಈ ಹಿನ್ನೆಲೆಬುಂದ ಇದು ಲಕ್ಷೀನರಸಿಂಹಸ್ವಾಮಿ ದೇವಾಲಯವಾಗಿದೆ. 
ಊರಿನಿಂದ ಹೊರಗೆ ವಾಯುವ್ಯ ದಿಕ್ಷಗೆ ಸಿದ್ದಪ್ಪಾಜಿ ದೇವಾಲಯ ಇದೆ. ಈ ದೇವಾಲಯ 
ಇರುವ ಸ್ಥಳಕ್ಕೆ ಕೆರೆ ತೋಟ ಎಂದು ಕರೆಯುವ ವಾಡಿಕೆ ಇದೆ. 


ಈ ಸ್ಥಳದಲ್ಲ ಕೆಲವು ಪ್ರಾಚೀನ ಕಾಲದ ಬಾವಿಗಳವೆ. ಈ ಹಿನ್ನೆಲೆಯಿಂದ ಪ್ರಾಚೀನ 
ಕಾಲದಲ್ಲ ಇಲ್ಲ ಜನರು ವಾಸಿಸುತ್ತಿದ್ದರು ಎಂಬುದು ತಿಆದುಬರುತ್ತದೆ. ಅಲ್ಲದೆ ಸಿದ್ದಪ್ತಾಜ 
ದೇವಾಲಯದ ಪರಿಸರದಲ್ಲ ಪ್ರಾಚೀನ ಕಾಲದ ಶಿಲ್ಪ್ಲಗಳವೆ. ಅವುಗಳ್ಲ ಮಹಿಷಮರ್ದಿನಿ ಶಿಲ್ಪ, 
ಎರಡು ಕೈಗಳರುವ ಗಣಪತಿ, ಕೆಲವು ವೀರಗಲ್ಲುಗಳವೆ. ಅದೇ ಸ್ಥಳದಲ್ಲ ಮಹಾಸತಿ ಕಲ್ಲುಗಳು 
ಸಹ ಕಂಡುಬಂದಿವೆ. ವಿಜಯನಗರ ಅರಸರ ಕಾಲಕ್ಷೆ ಸೇರಿದ ಒಂದು ವೀರಗಲ್ಲನಲ್ಲ ಆರತಿ 
ಬೆಳಗುತ್ತಿರುವ ದೀಪವನ್ನು ಸುಂದರವಾಗಿ ಕೆತ್ತಲಾಗಿದೆ. ಈ ವೀರಗಲ್ಲು 8 ಅಡಿ ಉದ್ದ 3 ಅಡಿ 
ಅಗಲ ಇದೆ. ಒಂದೇ ಕಡೆ 6 ವೀರಗಲ್ಲುಗಳ ದೊಡ್ಡ ದೊಡ್ಡ ಚಪ್ಪಡಿ, ೭2 ಮಹಾಸತಿ ಕಲ್ಲು ಅಲ್ಲದೆ 
ಹತ್ತು ತಲೆಯ ರಾವಣೇಶ್ವರ (ರಾವಕೇಶ್ವರ) ಶಿಲ್ಪ ಇದೆ. ಆದಕಾರಣ ಒಂದಾನೊಂದು ಕಾಲದಲ್ಲ 
ಇದೊಂದು ಯಾತ್ರಾ ಸ್ಥಳವಾಗಿತ್ತೆಂದು ಹೇಳಬಹುದಾಗಿದೆ. ಅಲ್ಲದೆ ಊರಿನಿಂದ ಹೊರಗೆ ದಕ್ಷಿಣ 
ದಿಕ್ಷಗೆ ಒಂದು ಕನಕಗಿರಿ ಕ್ಷೇತ್ರ ಇದೆ. ಇಲ್ಲ ಈಶ್ವರ ದೇವಾಲಯ ಮತ್ತು ಸ್ಥಳೀಯ ಶಕ್ತಿ 
ಪ್ರಧಾನವಾದ ಮಾರಮ್ಯರವರ ದೇವಾಲಯ ಇದೆ. ವಾಸ್ತುಶಿಲ್ಪ ಶೈಅಯುಂದ ಗಮನಿಸಿದರೆ 
ಪ್ರಾಚೀನ ಕಾಲಕ್ಷೆ ಸೇರಿಸಬಹುದಾಗಿದೆ. ಇಲ್ಲರುವ ಸಾಕಷ್ಟು ಅವಶೇಷಗಳನ್ನು ಗಮನಿಸಿದರೆ 


84 


ಇದೊಂದು ಜೈನ ನೆಲೆಯಾಗಿರಬೇಕು. ಆದರೆ ಈಗ ಜೈನರ ಬದ್ದೆ ಅವಶೇಷಗಳಲ್ಲ. ಇನ್ನೊಂದು 
ಮುಖ್ಯವಾದ ಅಂಶವೇನೆಂದರೆ, ಪ್ರಾಚೀನ ಕಾಲದಿಂದಲೂ ಕನಕಗಿರಿ ಎಂಬ ಹೆಸರು 
ಪ್ರಚಲಅತವಾಗಿರುವುದರಿಂದ ಇದು ಜೈನರ ನೆಲೆಯೇ ಹೌದು ಎನ್ನಬಹುದಾಗಿದೆ. ಈ ಎಲ್ಲಾ 
ಬೆಳವಣಿಗೆಯಿಂದ ಇದು ಸಹ ಒಂದು ಪ್ರವಾಸಿಗರ ಧಾರ್ಮಿಕ ನೆಲೆ ಎನ್ನಬಹುದಾಗಿದೆ. 


3.೨ ಗಂಗಾಧರನ ಕಟ್ಟಿ ಕ್ಷೇತ್ರ 


[RS 


ಗಂಗಾಧರನಕಟ್ಟೆ ಹನೂರು ಪ್ರಾಂತ್ಯದ ದಕ್ಷಿಣ ದಿಕ್ಷಗೆ ಸುಮಾರು 10೦ ಕಿಲೋಮೀಟರ್‌ 
ದೂರದಲ್ಲಿದೆ. ಶ್ರೀಮಹದೇಶ್ವರ ಚರಿತ್ರೆಯಲ್ಲ ಬರುವ ಗಂಗಾಧರ ಜನಮುನಿಯ ಕಥೆ ಈ ಕ್ಷೇತ್ರಕ್ಕೆ 
ಸಂಬಂಧಪಟ್ಟದೆ. ಗಂಗಾಧರನ ಕಟ್ಟೆ ಹೊಸೂರು ಮತ್ತು ಉದ್ದನೂರು ಗ್ರಾಮಗಳ ನಡುವೆ 
ಇರುವ ಮುನೇಶ್ವರ ಗುಡ್ಡದ ಮೇಲೆ ಗಂಗಾಧರ ಮುನಿಯ ಗುಹೆ ಇದೆ. ಎರಡು ಕಡಿದಾದ 
ಬಂಡೆಗಳ ಮಧ್ಯ ನೀರಿನ ಸೋನೆ (ಹೊಂಡ) ಇದೆ. ದೇವರನ್ನು ಭಕ್ತಿಬುಂದ ಪೂಜಸಿದರೆ 
ನೀರಿಲ್ಲದಿದ್ದರೂ. ಈ ಸೋನೆಯಲ್ಲ ನೀರು ಬರುವುದು. ಅಶಪುದ್ಧವಾಗಿ ಹೋದರೆ ಜೇನು 
ಕಡಿಯುವುದು ಎಂಬ ಪ್ರತೀತಿ ಇದೆ. ಇಲ್ಲ ಧಾರ್ಮಿಕ ಆಚರಣೆಯೇ ಮುಖ್ಯವಾಗಿದೆ. 


3.10 ಮಿಣ್ಯದ ಕ್ಷೇತ್ರ: ಮಿಣ್ಯದಲ್ಲ ಪ್ರಾಚೀನ ಕಾಲದ ಬಸವೇಶ್ವರ ಶಿವಾಲಯ ಇದೆ. ಮಿಣ್ಯದ 


ಗುರುಸಿದ್ದ ಕವಿ ತನ್ನ ಸಾಂಗತ್ಯದಲ್ಲ ಪೊನ್ನಾಚ ಮಲೆಯ ಮಹಿಮೆಯನ್ನು ತಿಆಸಲಾಗಿದೆ. 


3.1 ಬಂಡಹಳ್ಳ ಕ್ಷೇತ್ರ: ಬಂಡಹಳ್ಳಯಲ್ಲ ಜೋಳ ನಿರ್ಮಿತ ಉಮಾಮಹೇಶ್ವರ ಮತ್ತು 
ವೀರಭದ್ರ ದೇವಾಲಯಗಳವೆ. ಈ ಊರಿನಲ್ಲ ಜೋಳರ ಕಾಲಕ್ಷೆ ಸೇರಿದ ಶಾಸನಗಳವೆ.3 
ಇದೊಂದು ಧಾಮರ್ಮೀಕ ಹಿನ್ನೆಲೆಯನ್ನು ಹೊಂದಿರುವ ಪ್ರಮುಖ ಉರಾಗಿದೆ. ಇಲ್ಲ ಹಿಂದೂ 
ಮುಸ್ಲಿಂರು ಇರುವ ಊರಾಗಿದ್ದು, ಬಂಡಹಳ್ಳ ಬೆಟ್ಟದ ಮೇಲೆ ಕೊಳಕ ಇದೆ ಹಾಗೂ ಮುಸ್ಲಿಂರ 
ಧಾರ್ಮಿಕ ನೆಲೆಯೂ ಸಹ ಆಗಿದೆ. 


3.12 ದರ್ಗಾ: ಕೊಳ್ಳೇಗಾಲ ತಾಲ್ಲೂಕಿನಿಂದ ಸುಮಾರು 1೨ ಕಿಲೋಮೀಟರ್‌ ದೂರದಲ್ಪದೆ. 
ಇದು ಮುಸ್ಲಿಂರ ಪವಿತ್ರ ಸ್ಥಳವಾಗಿದೆ. ಸೂಫಿ ಸಂತ ಹಣ್ಣರತ್‌ಸ್ಕೈಯದಿನ್‌ ಮರ್ದಾನ್‌ಫ್ಯಲೆರವರ 
ಸಮಾಧಿಯಾಗಿದೆ. ಇದು ಕೊಳ್ಳೇಗಾಲ ತಾಲ್ಲೂಕಿಗೂ ಮತ್ತು ಮಳವಳ್ಣ ತಾಲ್ಲೂಕಿಗೂ 
ಸೇರಿರುವ ದರ್ಗಾ ಒಂದು ಮುಸ್ಲಿಂರ ಧಾರ್ಮಿಕ ಕೇಂದ್ರ ಹಾಗೂ ಪ್ರವಾಸಿಗರ ತಾಣವೆಂದರೆ 
ತಪ್ಪಾಗಲಾರದು. ಮುಸ್ಲಿಂರು ಅಧಿಕ ಸಂಖ್ಯೆಯಲ್ಲ ಆಗಮಿಸುತ್ತಾರೆ. ಮಾತ್ರವಲ್ಲದೆ ಎಲ್ಲಾ 
ವರ್ಗದ ಜನರು ಬರುತ್ತಾರೆ. ಏಕೆಂದರೆ ದರ್ಗಾಬೋರ್ಗರೆಂದು ಧುಮ್ಮಿಕ್ಲುವ ಕಾವೇರಿ ನದಿಯ 


85 


ದಡದಲ್ಪದ್ದು, ಈ ಸ್ಥಕದಲ್ಲ ಗಗನಚುಕ್ಕಿ ಜಲಪಾತವನ್ನು ಉಂಟುಮಾಡುವ ತಾಣವಾಗಿದೆ. ಈ 
ಜಲಪಾತ ಉಕ್ಕಿ ಹರಿಯುವ ನೀರಿನಿಂದ ರಮ್ಯ ಮನೋಹರವಾಗಿದೆ. ಒಂದು ಕಡೆಯಿಂದ 
ನಿಂತು ನೋಡಿದರೆ ವಿಶ್ವವಿಖ್ಯಾತ ಏಷ್ಟಾ ಬಂಡದ ಪ್ರಪ್ರಥಮ ಜಲವಿದ್ಯುತ್‌ ಸ್ಥಾವರವಾದ 
ಬ್ಲಫ್‌ನ ಸುಂದರ ನೋಟ ಕಾಣುತ್ತದೆ. ಈ ದರ್ಗಾ ಹಿಂದೂ ಮುಸಲ್ಮಾನರ ಒಂದು 
ಸಮ್ಮಿಲನವನ್ನು ಐಕ್ಯತೆಯನ್ನು ಉಂಟುಮಾಡುವ ಸಂಕೇತವನ್ನು ಸೂಚಿಸುತ್ತದೆ. ಒಟ್ಬಾರೆ 
ಇದೊಂದು ಪ್ರವಾಸಿಗರ ಧಾರ್ಮಿಕ ಕೇಂದ್ರವಾಗಿದೆ.5” ಸಾರಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲ. ಪ್ರಂತ 
ವಾಹನದಲ್ಲ ಹೋಗುವುದು ಸೂಕ್ತ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆ ಇಡೆ. 


3.13 ಧಾರ್ಮಿಕ ನೆಲೆಯಲ್ಲ ಬೌದ್ಧ ನೆಲೆ 


ಕೊಳ್ಳೇಗಾಲ ತಾಲ್ಲೂಕಿನ ಒಡೆಯರ್‌ ಪಾಳ್ಯದ ಹತ್ತಿರ ಟಬೆಬ್‌ ಜನರು ಬೌದ್ಧ 
ಕೇಂದ್ರವನ್ನು ಸ್ಥಾಪಿಸಿದ್ದಾರೆ. ಕರ್ನಾಟಕಕ್ಕೆ ಬೌದ್ಧಧರ್ಮದ ಆಗಮನವನ್ನು ಕುರಿತು ವಿಚಾರ 
ಮಾಡುವುದಾದರೆ, ಬೌದ್ಧಧರ್ಮದ ಆಗಮನವನ್ನು ಕುರಿತು ಅತ್ಯಂತ ಪ್ರಾಚೀನ 
ಉಲ್ಲೇಖವಿರುವುದು ಸಿಲೋನಿನ (ಶ್ರೀಲಂಕಾ)ದ ಇತಿಹಾಸ ಗ್ರಂಥಗಳಾದ ಮಹಾವಂಶದಲ್ಲ 
ಸಿಗುತ್ತದೆ. ಕ್ರಿ.ಪೂ. 3ನೇ ಶತಮಾನದಲ್ಲ ತನ್ನ ಮಗ ಮಹೇಂದ್ರನನ್ನು ಸಿಲೋನಿಗೆ ಮತ 
ಪಚಾರಕ್ಷೆ ಕಳುಹಿಸಿದ. ಅಲ್ಲದೆ ಭಕ್ನುಮಹಾದೇವನನ್ನು ಮಹಿಷಮಂಡಲ ಮತ್ತು ಬನವಾಸಿ 
ಕಳುಹಿಸಿದ್ದಾರೆ. ಚಿತ್ರದುರ್ಗ. ಬಳ್ಳಾರಿ. ಕೊಪ್ಪಕ ಮೊದಲಾದ ಜಲ್ಲೆಗಕಲ್ಲ ಅಶೋಕನ ಶಾಸನಗಳು 
ದೊರೆತಿವೆ. ಅಲ್ಲದೆ ಬೆಂಗಳೂರು ಜಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕು ರಾಜಫಟ್ಟದಲ್ಲ 2೦೦1 
ರಲ್ತ್ಪ ನಡೆದ ಉತ್ಸನನದಿಂದ ಬೌದ್ಧ ಚೈತ್ಯಾಲಯದಲ್ಲ ಬುದ್ಧನ ಶಿಲ್ಪಗಳು ದೊರೆತಿವೆ. ಹಾಗೆಯೇ 
ಮಣ್ಣಿನ ಸ್ತೂಪಗಳು ದೊರೆತಿವೆ. ಇದರಲ್ಲಿ ಬುದ್ಧನ ಶ್ಲೋಕಗಳು ಬ್ರಾಹ್ಮಿ ಅಪಿಯಲ್ಪದೆ. ಇತ್ತೀಚಿನ 
ವರ್ಷಗಳಲ್ಲ ಒಡೆಯರ್‌ ಪಾಳ್ಯದ ಟಬೆಟ್‌ ಕಾಲೋನಿಯಲ್ಲ ಖೌಧ್ಧ ದೇವಾಲಯಗಳನ್ನು 
ಸ್ಥಾಪಿಸಿರುವುದರಿಂದ ಪ್ರಸಿದ್ಧಿಯಾಗಿ ದೇಶ ಹಾಗೂ ವಿದೇಶಗಳಂದ ಪ್ರವಾಸಿಗರು ಬರುತ್ತಿದ್ದಾರೆ. 
ಇಲ್ಲ ಒಂದು ಅಥವಾ ಎರಡು ದಿನದವರಗೆ ಪ್ರವಾಸಿಗರು ಉಳದುಕೊಳ್ಳಬಹುದಾಗಿದೆ. 


ಒಡೆಯರ್‌ ಪಾಳ್ಯ — ಬೈಲೂರು ಅಬೆಟ್‌ ಕಾಲೋನಿಗಳು 


ಖ್ಯೈಲೂರಿನ ಬೆಟ್‌ ಕಾಲೋನಿಗಳು ಪ್ರಸ್ತುತ ಬೌದ್ಧರ ಒಂದು ಪ್ರವಾಸಿ ತಾಣವೆಂದರೆ 
ತಪ್ಪಾಗಲಾರದು. ಇವರು ನೆಲೆಸಿರುವ ತಾಣ ಪೂರ್ವಫಟ್ಟದ ಪರ್ವತ ಶ್ರೇಣಿಗಳ೦ದ ಸುತ್ತಲೂ 
ಸುತ್ತುವರೆದಿದ್ದು, ದಟ್ಟವಾದ ಕಾಡುಗಳದ್ದು. ವನ್ಯಜೀವಿಗಳ ಆಶ್ರಯ ಪಡೆದ ತಾಣವೂ ಸಹಾ 
ಅಗಿದೆ. ಅದು ಅಲ್ಲದೆ ಈ ಪರ್ವತ ಶ್ರೇಣಿಯುಂದಾಗಿ ಕಾಲಕಾಲಕ್ಕೆ ಮಳೆಯನ್ನು ತಂದು ಇಲ್ಪ್ಲನ 


86 


ಶ್ರೀಮಂತ ಪರಿಸರಕ್ಕೆ ಕಾರಣೀಭೂತವಾಗಿದೆ. ಸ್ಥಳೀಯರೇ ಹೇಳುವಂತೆ ಟಬೆಟಯನ್ನರಿಗೆ 
ನೀಡಲಾಗಿರುವ ಭೂಮಿ ಉತ್ಕೃಷ್ಟವಾಗಿದ್ದು. ಅರೆಮಲೆನಾಡು ಎಂದು ಕರೆಸಿಕೊಳ್ಳುವಷ್ಟು 
ಫಲವತ್ತಾದ ಕೃಷಿಯೋಗ್ಯ ಭೂಮಿಯನ್ನು ಹೊಂದಿದೆ. ಮೊದಲ ನೋಟಕ್ಕೆ ಇಡೀ ಪ್ರದೇಶ 
ನೀಲಗಿರಿ (ಊಟ) ಬೆಟ್ಟದ ಸಾಲುಗಳನ್ನು ನೆನಪಿಗೆ ತರುತ್ತದೆ. ಅಲ್ಲದೆ ಇಲ್ಲ ದೊರೆಯುವ 
ಶ್ರೀಗಂಧ, ಜೀಟಿ, ತೇಗ, ಬದಿರು ಇನ್ನಿತರ ಮರ ಗಿಡ ಸಸ್ಯವರ್ಗಗಳಂದ ಆವೃತವಾಗಿ 
ನೋಡುಗರ ಮನಸ್ಸನ್ನು ಆಕರ್ಷಿಸುತ್ತದೆ. ಇಂತಹ ಬಯಲಲ್ಲಿ ಟಬೆಟಯನ್ನರು ಪುಟ್ಟ ಪುಟ್ಟ 
ಕಾಲೋನಿಗಳು, ಅಲ್ಲಲ್ಲ ಗುಂಪು ಗುಂಪಾಗಿ ನಿರ್ಮಾಣಗೊಂಡಿರುವುದನ್ನು ಕಾಣಬಹುದು. 
ಒಡೆಯರ್‌ ಪಾಳ್ಯದಿಂದ ಹಾಗೂ ಪಿ.ಜ.ಪಾಳ್ಯದಿಂದ ಎರಡು ಕಡೆಯಿಂದ ಪ್ರಯಾಣಿಸಿದರೆ 
ಎದುರಾಗುವ ನೆಲೆಯೇ, ತಾಣವೇ ಅಬೆಟಯನ್‌ ಕ್ಯಾಂಪ್‌ ಅಥವಾ ಕಾಲೋನಿಗಳು. 


ಈ ಪ್ರದೇಶವನ್ನು ಬಾರತ ಸರ್ಕಾರ 1973 ರಲ್ಲ ಟಬೇಟಯನ್‌ ನಿರಾಶ್ರಿತರಿಗೆ ನೀಡಿತು. 
ನಮ್ಮ ಭಾರತದ ಪ್ರಧಾನಮಂತ್ರಿ ಜವಾಹರ್‌ಲಾಲ್‌ ನೆಹರು ಮತ್ತು ಅಂದಿನ ಕರ್ನಾಟಕದ 
ಮುಖ್ಯಮಂತ್ರಿ ಎಸ್‌.ನಿಜಅಂ೦ಗಪ್ಪ್ತ ರವರು ಈ ಪ್ರದೇಶವನ್ನು ನೀಡಿದರು. 1973-74ರಲ್ಲ 
ಕರ್ನಾಟಕದಲ್ಲ ನಾಲ್ದು ಮುಖ್ಯ ದೊಡ್ಡ ಕ್ಯಾಂಪ್‌ಗಳು ತಲೆ ಎತ್ತಿದವು. ಅವುಗಳೆಂದರೆ, 


1  ಬೈಲುಕುಪ್ಪೆ ಹಳೆಯದು 

2. ಬೈಲುಕುಪ್ಪೆ ಹೊಸದು (ಮೈಸೂರು ಜಲ್ಲೆ ಪಿರಿಯಾಪಟ್ಟಣ ತಾಲ್ಲೂಕು) 

3. ಮುಂಡಗೋಡು (ದಕ್ಷಿಣ ಕನ್ನಡ ಜಲ್ಲೆ) 

4. ಒಡೆಯರ್‌ ಪಾಳ್ಯ (ಈಗಿನ ಚಾಮರಾಜನಗರ ಜಲ್ಲೆ ಕೊಳ್ಳೇಗಾಲ ತಾಲ್ಲೂಕು) 


ಚಾಮರಾಜನಗರ ಜಲ್ಲೆ ಕೊಳ್ಳೇಗಾಲ ತಾಲ್ಲೂಕು ಒಡೆಯರ ಪಾಳ್ಯ ಟಬೆಟಯನ್‌ 
ಕ್ಯಾಂಪ್‌ಗೆ ಮಾತ್ರ ಸೀಮಿತಗೊಳಸಿ ಮಾಹಿತಿಯನ್ನು ನೀಡಲಾಗಿದೆ. 1973ರಲ್ಲ ಮೊಟ್ಟ 
ಮೊದಲ ಬಾರಿಗೆ ಇಲ್ಪಗೆ 10೦೦ ರಿಂದ 15೦೦ ಜನ ಬಂದು ನೆಲೆಸಿದರು. ಹಿಂದೆ ನೇರವಾಗಿ 
ಇಲ್ಲಗೆ ಅಬೆಟ್‌ನಿಂದ ಬಂದಾಗ ದಟ್ಟವಾದ ಕಾಡು ಯಾವುದೇ ತರಹದ ಸೌಕರ್ಯಗಳು 
ಇರಲ್ಲ. ಒಡೆಯರ ಪಾಳ್ಯದ ಟಬೆಟಯನ್‌ ಕ್ಯಾಂಪ್‌ ೭ರ ಗ್ರಾಮಗಳ ಪುಟ್ಟ ಪುಟ್ಟ ನಿರಾಶ್ರಿತರ 
ತಾಣ. ಇಲ್ಲ ಪ್ರತಿಯೊಂದು ಗ್ರಾಮಕ್ಲೂ ಎ.ಜ.ಸಿ.ಡಿ ಹೀಗೆ ಹೆಸರು ಕೊಟ್ಟದ್ದಾರೆ. ಯಾವ 
ನಿರ್ದಿಷ್ಟವಾದ ಹೆಸರನ್ನು ಕೊಡದೆ ಎ.ಬ ಗ್ರಾಮ ಎಂದು ಹೆಸರು ಇಟ್ಟುಕೊಂಡಿದ್ದಾರೆ ಎಂಬುದು 
ಕುತೂಹಲಕಾರಿಯಾದ ಸಂಗತಿಯಾಗಿದೆ. ಒಂದೊಂದು ಗ್ರಾಮದಲ್ಲೂ 25 ರಿಂದ ಇಂ 
ಕುಟುಂಬಗಳು ವಾಸಿಸುತ್ತಿದ್ದಾರೆ. ಒಂದೊಂದು ಗ್ರಾಮಕ್ಕೆ ಒಬೂಬ್ಲ ಗ್ರಾಮ ಮುಖಂಡನಿರುತ್ತಾನೆ. 


ಇವರು ವಾರಕ್ಕೆ ಒಂದು ಸಾರಿ ಸಭೆ ಸೇರಿ ತಮ್ಮ ಕುಂದುಕೊರತೆಗಳನ್ನು ಮುಕ್ತವಾಗಿ ಚರ್ಚಿಸಿ 


87 


ಬಗೆಹರಿಸಿಕೊಳ್ಳುತ್ತಾರೆ. ಇಲ್ಲನ ಮನೆಗಳು ಕ್ರಿಟ್ಟರ್‌ಲ್ಯಾ೦ಡ್‌ ಮಾದರಿಯಲ್ಲ ರಜಿತವಾಗಿದೆ. 
ಮನೆಯ ಸುತ್ತಲೂ ಬೌದ್ಧಧರ್ಮದ ಮಂತ್ರಗಳನ್ನೊಳಗೊಂಡ ಓಂ ಮಣಿಪದ್ಯ್ಧಹೂಂ ಓಂ 
ಮನಿಪೆಮನಿ ಹೂಂ ಎಂಬ ಅಕ್ಷರದ ಬಂಟಂಗ್‌ ಇರುತ್ತದೆ. ಅಲ್ಲದೆ ಪ್ರತಿ ಗ್ರಾಮಕ್ಕೂ 
ಒಂದೊಂದು ಬೌದ್ಧ ದೇವಾಲಯ ಇರುತ್ತದೆ. ಇಲ್ಲನ 2೭ ಗ್ರಾಮಗಳು ಮತ್ತು ಕುಟುಂಬಗಳು 
ಸ್ವಚ್ಛತೆಗೆ ಆದ್ಯತೆ ನೀಡಿರುವುದು ಕಾಣಬರುತ್ತದೆ. 


1೨5೨ರಲ್ಲ ಟಅಬೆಟ್‌ನಿಂದ ಹ್ರಯಂ ಗಡಿಪಾರು ಮಾಡಿಕೊಂಡು ಬಂದು ದಲ್ಕೆಲಾಮ 
ಇವರ ಪರಮೋಚ್ಚಗುರು, ಇವರು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲ ಗಡಿಪಾರಾದ 
ಅಬೆಟಯನ್‌ ಸರ್ಕಾರವನ್ನು ಸ್ಥಾಪಿಸಿದ್ದಾರೆ. ಚೆನ್ತಿಸಿಗ್‌ ಇವರ ಪರಮದೈ್ಯೆವ. ಇವರ ಅವತಾರವೇ 
ದಲ್ಕೆಲಾಮ ಎಂಬ ನಂಬಕೆ ಇದೆ. ಸಾಮಾಜಕವಾಗಿ ಇವರು ಶಠಗಲೂ ಟಅಬೆಬ್‌ನ ಕಟ್ಟಾ 
ಅನುಯಾಯುಗಳು, ತಮ್ಮದೇ ವಿಶಿಷ್ಠ ರೀತಿಯ ಸಂಪ್ರದಾಯ. ಆಚರಣಿಯನ್ನು 
ರೂಢಿಸಿಕೊಂಡು ತಮ್ಮ ಜೀವನ ನಡೆಸುತ್ತಿದ್ದಾರೆ. 


ಟಬೆಟಯನ್ನರು ಮೊದಲಗೆ ಆಧುನಿಕ ಶಿಕ್ಷಣ ಕಅಯಲು ಉತ್ಪುಕರಾಗಿರಲಲ್ಲ. 
ಕಾರಣವೇನೆಂದರೆ. ತಮ್ಮ ಮೂಲ ಸಂಸ್ಕೃತಿಗೆ. ಪರಂಪರೆಗೆ ಧಕ್ಕೆ ಆಗುತ್ತದೆ ಎಂದು ತಿಆದಿದ್ದರು. 
ಆದರೆ ಆಧುನಿಕ ಕಾಲಘಟ್ಟದಲ್ಲಿ ಹೊಸ ರೀತಿಯ ಶಿಕ್ಷಣ ಪಡೆಯುತ್ತಿದ್ದಾರೆ. ಇವರ ಧಾರ್ಮಿಕ 
ವಿಧಿವಿಧಾನಗಳನ್ನೊಳಗೊಂಡಂತೆ ಒಂದನೇ ತರಗತಿಬುಂದ ಐದನೇ ತರಗತಿಯವರೆಗೆ 
ಕಡ್ಡಾಯವಾಗಿ ಟಬೆಟಯನ್‌ ಭಾಷೆ ಕಲಸುತ್ತಾರೆ. ಆರನೇ ತರಗತಿಯುಂದ ಉನ್ನತ 
ವ್ಯಾಸಂಗದವರೆಗೂ ಅಬೆಟಯನ್‌ ಅನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಬಹುದು. 
ಒಡೆಯರ ಪಾಳ್ಯದ ಬೈಲೂರಿನಲ್ಲ ಕೇಂದ್ರೀಯ ವಿಶ್ವವಿದ್ಯಾನಿಲಯ ಸುಮಾರು 10೦೦೦ 
ವಿದ್ಯಾರ್ಥಿಗಳಗೆ ಶಿಕ್ಷಣ ನೀಡುತ್ತದೆ. 4೦ ಜನ ಬೋದಕ, ಬೋಧಕೇತರ ಸಿಬ್ಬಂದಿಯುದ್ದು. 
ಉತ್ತಮ ದರ್ಜೆಯ ವಿಜ್ಞಾನ ಪ್ರಯೋಗಾಲಯ, ವಿಶಾಲವಾದ ಮೈದಾನ, ಕ್ರೀಡಾ ಸಾಮಾರ್ರಿ. 
ಮಧ್ಯಾಹ್ನದ ಬಪಿಯೂಟ, ಡ್ಯಾನ್ಸ್‌ರೂಂ, ಟೈಲರಿಂಗ್‌ ಇತ್ಯಾದಿ ಎಲ್ಲಾ ಸವಲತ್ತುಗಳನ್ನು 
ಒಳಗೊಂಡಿದೆ. 


ಅಖೆಟಯನ್ನರ ಧಾರ್ಮಿಕ ಆಚರಣೆ: 


ಇವರು ಕ್ರಿ. ಶ.7ನೇ ಶತಮಾನದ ನಂತರ ಸಂಪೂರ್ಣ ಬೌದ್ಧ ಧಮೀೀಯರಾಗಿ 
ಮಾರ್ಪಾಟು ಹೊಂದಿದ್ದಾರೆ. ಧಾರ್ಮಿಕ ಗ್ರಂಥ ಬುದ್ಧಿಸ್ಟ್‌. ಒಂದೊಂದು ಓಲೆಗರಿ ರ್ರಂಥವಾಗಿದ್ದು. 
ಇಲ್ಲ ಉಲ್ಲೇಖವಾದ ಧಾರ್ಮಿಕ ವಿಧಿವಿಧಾನಗಳನ್ನು ಗಹಗತಿಗಳೊಂದಿಗೆ ಹೋಲಆಸಿ ಲಾಮಗಳು 


88 


ಪ್ರವಚನ ನೀಡುತ್ತಾರೆ. ಅಲ್ಲದೆ ಹಬ್ಬಗಳು. ಮದುವೆ ದಿನಾಂಕ ನಿಗದಿ. ಪ್ರತಿದಿನ ಪ್ರಾರ್ಥನೆ. 
ಮಣಿಜಪ ಮೊದಲಾದವುಗಳನ್ನು ಅನುಸರಿಸುತ್ತಾರೆ. ಶಾಂತಿ, ಸಹನೆ. ಅಹಿಂಸೆ, ಸೌಹಾರ್ದ 
ಮನೋಭಾವನೆ ಈ ಮುಂತಾದ ವಿಚಾರಗಳಗೆ ಹೆಚ್ಚು ಒತ್ತು ನೀಡುತ್ತಾರೆ. 


ದೇವಾಲಯವನ್ನು ಟಬೆಟಯನ್ನರು 'ಗೊಂಪಾ' ಎಂದು ಕರೆಯುತ್ತಾರೆ. ಬುದ್ಧ ಇವರ 
ಅರಾಧ್ಯ ದೈವ. ಭನ್ನವಾದ ಖೌಧ್ಧ ದೇವಾಲಯಗಳನ್ನು ಕಟ್ಟಸಿ ಅಲಲ್ಲಿ ಖೌಧ್ಧ ಪರಂಪರೆಯನ್ನು 
ಸಾರುವ ಸಂದೇಶ ಒಳಗೊಂಡಿರುತ್ತದೆ. ದೇವಾಲಯದ ಗೋಡೆಗಳಲ್ಲ ಸಾಮಾನ್ಯವಾಗಿ ಶಾಂತಿ, 
ಚಕ್ರ, ಪದ್ಯ, ಮೀನು ಇರುತ್ತದೆ. ಅಹಿಂಸಾ ಪರಮೋಧರ್ಮ ಎಂಬ ಧ್ಯೇಯ 
ವಾಕ್ಕವನ್ನೊಳಗೊಂಡಿರುತ್ತದೆ. ಇದನ್ನು ಟಬೆಟಯನ್‌ ಭಾಷೆಯಲ್ಲ ಸಿದೆ ಎನ್ನುತ್ತಾರೆ. 
ಸಾಮಾನ್ಯವಾಗಿ ಟಬೆಟಯನ್ನರು Omane Pameni Hoo (ಹಿಂಮನಿಪೆಮಾನಿ) ಹ್ಹೂಂ ಎಂಬ 
ಮಂತ್ರವನ್ನು ಉಚ್ಚಾರ ಮಾಡುತ್ತಾರೆ. ಓಂ ಎಂದರೆ ಆರಂಭಕ ಭೀಜಾಕ್ಷರ ಮಂತ್ರ ಅಥವಾ 
ಟೆಕ್ನಿಕಲ್‌ ಸೌಂಡ್‌ ಎಂಬರ್ಥದಲ್ಲೂ, ಮನಿ ಎಂದರೆ ಇದೊಂದು ಮಣಿ ಅಥವಾ ಹರಳು 
ಸಂಜೀವಿನಿ ಮಣಿ, ಇದನ್ನು ಜೆಮ್‌ ಎನ್ನುವರು. ಪೆಮಾನಿ ಎಂದರೆ ತಾವರೆ ಹೂ ಎಂದರೆ ನಿನ್ನು 


ಪಾದಕ್ಕೆ ಶರಣು ಅಥವಾ ಸರ್ವಸಮಪರ್ಪಣಾಭಾವ ಎಂದು ತಿಆದುಬರುತ್ತದೆ. 


ಗೊಂಪಾ: 


ಇವರ ಗೊಂಪಾ ಹಾಗೂ ಹಳ್ಳಗಳ ಸುತ್ತ ಸಾಮಾನ್ಯವಾಗಿ ಐದು ಬಗೆಯ ಬಣ್ಣಗಳನ್ನು 
ಒಳಗೊಂಡ ವಿವಿಧ ಬಗೆಯ ಬಂಟಂಗ್‌ ಕಂಡುಬರುತ್ತದೆ. ಅಲ್ಲದೆ ಗೊಂಪಾಗಳ ಮುಂಭಾಗ 
ಐದು ಬಣ್ಣಗಳ ಬಟ್ಟೆ ಮತ್ತು ಕಕಸಗಕಲ್ಲ ಈ ಬಲ್ಲೆಗಳಂದ ಅಲಂಕರಿಸಿರುತ್ತಾರೆ. ಅವು ನೀಲ 
ಬಣ್ಣ ಆಕಾಶವನ್ನು ಅಳುಪು ಮೋಡವನ್ನು ಕೆಂಪು, ಬೆಳಕು, ಹಸಿರು ಸಮೃದ್ಧಿಯನ್ನು ಅಥವಾ 
ಹಸಿರೀಕರಣ. ಹಳದಿ ಮಣ್ಣನ್ನು ತಿಆಸುತ್ತದೆ. 


ಗೊಂಪಾಗಳಗೆ ಒಬ್ಬೊಬ್ಬ ಲಾಮ ಮುಖ್ಯಸ್ಥರು, ಇವರು ಬಹ್ಯಚಾರಿಗಳು ಟಬೆಟಯನ್ನರ 
ಎಲ್ಲಾ ರೀತಿಯ ಹಬ್ಬ ಮದುವೆ, ಶುಭಕಾರ್ಯಕ್ಷೆ ಇವರನ್ನು ಕರೆಯುತ್ತಾರೆ. ಇದಕ್ಕೆ ತಮಗೆ 
ಹತ್ತಿರ ಇರುವ ಗೊಂಪಾ ಮುಖ್ಯಸ್ಥರನ್ನು ಕರೆಯುವುದು ವಾಡಿಕೆ. 


ಬೌದ್ದದೇವಾಲಯಗಳು: 


ಬೈಲೂರಿನಲ್ಲ ಬೌದ್ಧ ದೇವಾಲಯಕ್ಕೆ ಸ್ಥೂಪ ಎನ್ನುವರು. ಈ ಬೌಧ್ಧಸ್ಥೂಪದ ಮಾದರಿ 
ವಿಶಿಷ್ಟತೆಬುಂದ ಕೂಡಿರುತ್ತದೆ. ಚೌಕಕಾರದ ದಪ್ಪ ಮೈೈಯುಂದ ಕೂಡಿದ ಆ ರಿಂದ 10೦ ಅಡಿ 


89 


ಎತ್ತರದ ಕಟ್ಟಡ ಹಂತಹಂತವಾಗಿ ಸಿರ್ಮಿತವಾಗಿರುತ್ತದೆ. ಇವರ ಮೇಲೆ ಬುದ್ಧನಮೂರ್ತಿ 
ಇರುತ್ತದೆ. ಇದು ಧ್ಯಾನಸ್ಟ ಸ್ಥಿತಿಯಲ್ಲಿ ಕುಳತಿರುವಂತೆ ಇರುತ್ತದೆ. ಅದರ ಮೇಲೆ ಕೊಳವೆ 
ಆಕಾರದ ಕಂಬವಿರುತ್ತದೆ. ಈ ಕಂಬದ ಮೇಲೆ ವಿಶಾಲವಾದ ಛಾವಣಿ ಇದ್ದು. ನಾಲ್ಲು 
ಮೂಲೆಗಳಲ್ಲ ವಿಶಿಷ್ಟ ರಚನೆಯ ಪ್ರಾಣಿಮುಖದ ಸಂಕೀರ್ಣ ರಚನೆ ಇರುತ್ತದೆ. ಆನೆಯ 
ಸೊಂಡಿಲು, ನವಿಲು ಕಣು. ಮೊಸಳೆ ಹಲ್ಲು, ಇತ್ಯಾದಿ ಕಂಬದ ಮಧ್ಯದಲ್ಲ ವೃತ್ತಕಾರದ 
ಅಬೆಟಯನ್‌ ಭಾಷೆಯ ಮಂತ್ರಾಕ್ಷರ ಇರುತ್ತದೆ. ಸ್ಥೂಪದ ಮುಂಭಾಗದಲ್ಲ ಸ್ಥೂಪ ಕ೦ಬವಿದ್ದು, 
ಈ ಕಂಬಕ್ಕೆ ಹಸಿರು ಬಣ್ಣದ ಧ್ವಜ ಅಲಂಕರಿಸಿದ್ದಾರೆ. ಮೇಲೆ ಐದು ಬಣ್ಣದ ಬಟ್ಟೆಯ ಅಲಂಕಾರ 
ಅದರ ಮೇಲೆ ಕಳಸ, ಬೌದ್ಧ ಸ್ಥೂಪದ ಕೊನೆ ಮೂಲೆಯಲ್ಲ ಧೂಪಸ್ತಂಭವಿರುತ್ತದೆ. ಅಲ್ಲದೆ ಇಲ್ಲ 
ಭಕ್ತಿಧ್ಯಾನ ಹಾಗೂ ಪ್ರವೇಶಿಸುವ ಪ್ರತಿಯೊಬ್ಬರಿಗೂ ಸದ್ಧಾವನೆಯ ಭಾವ ಮೂಡುವಂತಿರುತ್ತದೆ. 
ತಮ್ಮ ಹೊಲಗಕಲ್ಲಯೂ ಕೂಡ ಕಲ್ಪನಿಂದಲೇ ಸ್ಥೂಪ ನಿರ್ಮಿಸಿಕೊಂಡಿರುತ್ತಾರೆ. ಇದಕ್ಕೆ ಅವರು 
ಚೂತಿನ್‌ ಎಂಬ ಹೆಸರಿನಿಂದ ಕರೆಯುತ್ತಾರೆ.” 


ಬೈಲೂರು ತಾಣದಲ್ಲರುವ ದೊಡ್ಡ ದೇವಾಲಯವನ್ನು 10 ಜನವರಿ 19೨೦2ರಲ್ಲ 
ದಲ್ಕೆಲಾಮರವರು ಉದ್ದಾಟಸಿದ್ದಾರೆ. ದಲ್ಕೆಲಾಮರವರು ಇಲ್ಲ 4 ರಿಂದ 5 ಬಾರಿ 
ಬಂದಿರುವುದಾಗಿ ತಿಆದುಬರುತ್ತದೆ.*” ಟಬೆಟಯನ್ನರಿಗೆ ಆರೋಗ್ಯ ಕೇಂದ್ರ. ಕೇಂದ್ರ ವಿದ್ಯಾಲಯ 
ಇವರಿಗೆ ಪ್ರಧಾನ ಕಛೇರಿ ಇದೆ. ಅಲ್ಲದೆ ನವದೆಹಲಆಲುಂದ ಇವರಿಗೆ ಕೂಡು ಕೊರತೆ ಬದ್ದ 
ಮಾಹಿತಿ ಇದೆ. ಇದೊಂದು ಬೌದ್ಧರ ಒಂದು ನೆಲೆ ಎಂದರೆ ತಪ್ಪಾಗಲಾರದು. ಇಲ್ಲಯ 
ಸ್ಥಳೀಯರೊಂದಿಗೆ ಪ್ರೀತಿಪೂರ್ವಕವಾಗಿ ನೆಲೆಸಿದ್ದಾರೆ. 


3.14 ಚನ್ನಅಂಗನಹಳ್ವ: 
ಅ 


ಇದೇ ತಾಲ್ಲೂಕಿನ ಚೆನ್ನಾಅ೦ಗನ ಹಳ್ಳಿಯ ಹತ್ತಿರ  ಜೀತವನ ಖೌಧ್ಧವಿಹಾರ 
ಸ್ಥಾಪನೆಗೊಂಡಿದೆ. ಬೌದ್ಧಧರ್ಮ ವಿಶ್ವವ್ಯಾಪಿಯಾಗಬೇಕು ಎಂಬ ಗೌತಮ ಬುದ್ಧನ ಕನಸು 
ನನಸಾಗಿಸುವ ಕೆಲಸ ನಡೆದಿದೆ. ಕೊಳ್ಳೇಗಾಲ ತಾಲ್ಲೂಕಿನ ಸತ್ಯಮಂಗಲ ರಸ್ತೆಯಲ್ಲ ಸುಮಾರು 
14 ಕಿಲೋಮೀಟರ್‌ ದೂರದಲ್ಲ ಜೀತಾವನ ಬೌದ್ಧ ವಿಹಾರ ಪ್ರಸಿದ್ಧಿಯಾಗಿದೆ. ಮೊದಲಗೆ 
ತಿ.ನರಸೀಪುರ ತಾಲ್ಲೂಕಿನ ಕೊಳತ್ತೂರು ಗ್ರಾಮದ ಮರಿಸ್ವಾಮಿ ಎಂಬ ವ್ಯಕ್ತಿ ಸರ್ಕಾರಿ 
ನೌಕರಿಯಲ್ಲದ್ದು. ನಂತರ ಕೆಲಸಕ್ಕೆ ರಾಜೀನಾಮೆ ನೀಡಿ ನಾಗಪುರದಲ್ಲ ಬೌದ್ಧಧರ್ಮವನ್ನು 
ಪ್ಟೀಕರಿಸಿ ನಂತರ ಚನ್ನಅಂ೦ಗನಹಳ್ಣ ಖೌದ್ಧವಿಹಾರಕ್ಕೆ ಕಾರಣಕರ್ತರಾಗಿದ್ದಾರೆ. 2೦೦4ರಲ್ಲ 
ಅವರು ನಿಧನ ಹೊಂದಿದ ಮೇಲೆ ಈ ಬೌದ್ಧ ನೆಲೆಯ ಜವಾಬ್ದಾರಿಯನ್ನು ಪೂಜ್ಯ ಮನೋಜ್ಞತ 


ಬಂತೇಜಯವರ ಹೆಗಲಗೆ ಬರುತ್ತದೆ. 


90 


ಇವರು ಸಹ ಜೀತಾವನ ಕಟ್ಟ ಬೆಕೆಸುವ ನಿಟ್ಟನಲ್ಲ ತಲ್ಲೀನರಾಗಿದ್ದಾರೆ. ಬೌದ್ಧಧರ್ಮದ 
ಜೊತೆಗೆ ಬಡ ಹಿಂದುಳದ ಹಾಗೂ ದಲತ ಮಕ್ಷಳಗೆ ಶಿಕ್ಷಣ ನೀಡುವ ಸಲುವಾಗಿ ಸರ್ಕಾರಿ 
ನೌಕರರು, ಸರ್ಕಾರೇತರ ನೌಕರರು. ಉದ್ಯಮಿಗಳು, ಭೂಮಾಲೀಕರು ಹಾಗೂ ಹಲವಾರು 
ಸಂಘಸಂಸ್ಥೆಗಳು ಮೊದಲಾದ ಸಮಾಜ ಸೇವಕರನ್ನೊಕಳಗೊಂಡ ಪ್ರಬುದ್ಧ ಎಜುಕೇಷನ್‌ 


ಚಾರಿಟೆಬಲ್‌ ಟ್ರಸ್ಟ್‌ ವಿದ್ಯಾಸಂಸ್ಲೆಯನ್ನು 
ಟ ® 


ಿ ಸ್ಥಾಪಿಸುವುದರ ಮೂಲಕ ಸಮಾಜಕ್ಕೆ ಅಪಾರವಾದ 


ಕೊಡುಗೆಯನ್ನು ನೀಡಿದ್ದಾರೆ. 


ಬುದ್ಧನ ವೈಚಾರಿಕತೆ ಪ್ರಜ್ಞೆಯನ್ನು ಸುತ್ತಮುತ್ತಲ ಹಳ್ಳಯ ಜನರಿಗೆ ತಲುಪಿಸುವ 
ಕಾರಣದಿಂದ ಸ್ಥಾಪಿತವಾದ ಈ ಜೀತಾವನ ಖೌಧ್ಧವಿಹಾರವು ಇಂದು ಹಳ್ಳಿಯ ಜನರ ಆಚಾರ 
ವಿಚಾರಗಕಲ್ಲ ಬದಲಾವಣಿಯನ್ನು ತರುವ ಕೆಲಸವನ್ನು ಮಾಡುತ್ತಿದೆ ಎಂಬುದರಲ್ಲ ಎರಡು 
ಮಾತಿಲ್ಲ. ಈ ಹಿನ್ನೆಲೆ ಇರುವ ಈ ನೆಲೆಗೆ ಸಾಕಷ್ಟು ಪ್ರವಾಸಿಗರು ಬರುತ್ತಿದ್ದಾರೆ. ಅಲ್ಲದೆ 
ವಿದೇಶಿಯ ಪ್ರವಾಸಿಗರು ಬರುತ್ತಿದ್ದಾರೆ ಎಂಬ ಹೇಳಕೆಗಳವೆ. ಧಾರ್ಮಿಕ ಹಿನ್ನೆಲೆಯಲ್ಲ 
ಇದೊಂದು ಪ್ರಮುಖ ಬೌದ್ಧ ಧಾರ್ಮಿಕ, ಶೈಕ್ಷಣಿಕ ಅಲ್ಲದೆ ಸಾಂಸ್ಕೃತಿಕ ಕ್ಷೇತ್ರವಾಗಿ 
ಬೆಳೆಯುತ್ತಿದೆ. ಇದಕ್ಕೆಲ್ಲ ಇತಿಹಾಸ ಚಿಂತಕರು ಆದ ಪ್ರೊ. ಮನೋಜ್ಞತ್‌ ಬಂತೇಜಯವರ 
ಪರಿಶ್ರಮವೇ ಕಾರಣವಾಗಿದೆ. 


ಜೀತಾವನ ಬುದ್ಧವಿಹಾರ ಮೋಡಳ್ಳ ಚನ್ನಲಂಗನಹಳ್ಳಯಲ್ಲ ಪ್ರಬುದ್ಧ ಎಜುಕೇಷನ್‌ 
ಮತ್ತು ಚಾರಿಟಿಬಲ್‌ ಸೊಸ್ಯೈಟ (ರಿೌಿಯು ಒಂದು ವಿದ್ಯಾರ್ಥಿ ನಿಲಯಕ್ಕೆ ಸಹಕಾರಿಯಾಗಿದ್ದು. 
ಲೋಕಸಭಾ ಸದಸ್ಯರಾಗಿದ್ದ ಶ್ರೀಯುತ ಎಂ.ಶಿವಣ್ಣರವರು ಶಂ ಸಂಸ್ಥೆಗೆ ಐದು ಲಕ 
ರೂಪಾಯುಗಳನ್ನು ಅನುದಾನವಾಗಿ ನೀಡಿದ್ದಾರೆ. ದಿವಂಗತ ಹೆಚ್‌.ನಾಗಪ್ಪರವರು 
(ಮಂತ್ರಿಗಳು) ರವರ ಸೃರಣಾರ್ಥವಾಗಿ ಒಂದು ಧ್ಯಾನಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. 
ಶಂ ಧ್ಯಾನಮಂದಿರದಲ್ಲ ಬುದ್ಧನಶಿಲ್ಲವನ್ನು ಇರಿಸಲಾಗಿದೆ. ಮೊಟ್ಟಮೊದಲಗೆ ಶೇ ನೆಲೆಗೆ ಬಂದು 
ಬೌದ್ಧ ನೆಲೆಯನ್ನಾಗಿ ಮಾಡಿದ ಕೀರ್ತಿ ಶ್ರೀಎಂ.ಮರಿಸ್ವಾಮಿರವರಿಗೆ ಸಲ್ಲುತ್ತದೆ. ಅವರು ಇಲ್ಲಯೇ 
ನೆಲೆಸಿ ಇಲ್ಲಯೇ ಅನರಾದರು. ಆದಕಾರಣ ಅವರ ನೆನಪಿಗಾಗಿ ಒಂದು ಸ್ಥೂಪವನ್ನು 
ಮಾಡಲಾಗುತ್ತಿದೆ. ಆತನ ಜನನ 3.121೨3೦ ಮರಣ 4.12.೭2೦೦6 ಎಂಬುದು 
ತಿಆದುಬರುತ್ತದೆ. ಪ್ರಸ್ತುತ ದಿನಗಳಲ್ಲಿಯೂ ಇದೊಂದು ಬೌದ್ಧ ಧಾರ್ಮಿಕ ತಾಣವಾಗಿ 
ಹೆಸರುಗಳಸುತ್ತಿದೆ.”" ಈ ಸ್ಥಕಗಳಗೆ ಸಾರಿಗೆ ಸಂಪರ್ಕ ವ್ಯವನ್ಥೆ ಇಲ್ಲ ಪ್ರಂತ ವಾಹನದಲ್ಪ 


ಹೋಗುವುದು ಸೂಕ್ಷ. 


91 


ಯಳಂದೂರು ತಾಲೂಕಿನ ಧಾರ್ಮಿಕ ಕ್ಷೇತ್ರಗಳು 
3.15 ಬಳೆಮಂಟಪ ಯಳಂದೂರು 


ಯಳಕಂದೂರಿಗೆ ಎಳಕೆಯಂದೂರು, ಎಳೆಯ ಚಂದನ ಊರು, ಬಾಲಚಂದ್ರನ ಊರು 
ಎಂಬೆಲ್ಲಾ ಹೆಸರುಗಳಂದ ಕರೆಯಲಾಗಿದೆ. ತಂಜಾವೂರಿನ ಚೋಳರ ಕಾಲದಲ್ಲ 
ಚೋಕೇಂದ್ರಸಿಂಹ ಚತುರ್ಮೇದಿ ಮಂಗಲ ಎಂದು ಕರೆಯಲಾಗಿದೆ. ” ಹಿಂದೆ ಚೋಳರ ಮತ್ತು 
ಹೊಯ್ದಳರ ಆಡಳತ ಕಾಲದಲ್ಲ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿತ್ತು. ಹದಿನಾಡು ರಾಜವಂಶದ 
ದೊರೆ ಸಿಂಗದೀಪ ಇಲ್ಲ ಕಟ್ಟನಿದ ಗೌರೀಶ್ವರ ದೇವಾಲಯ ಕಲೆಯ ದೃಷ್ಟಿಬುಂದ ಬಹಳ 


ವೈಶಿಷ್ಟ ಪೂರ್ಣವಾಗಿದೆ. 


ಗೌರೀಶ್ವರ ದೇವಾಲಯದ ಎದುರಿನಲ್ಲ ಬಳೆಮಂಟಪ ಇದೆ. ಈ ಮಹಾದ್ವಾರದ ಶ್ರೇಷ್ಠ 
ಶಿಲ್ಪಕಲೆಯಿಂದ ಪಣ್ಬಅಸುತ್ತಿದೆ. ಈ ಕರಿಕಲ್ಲು ಕಟ್ಟಡದ ಹೊರಗೋಡೆ ಹಾಗೂ ಮಧ್ಯದ ನಾಲ್ಲು 
ಕಂಬಗಳು ನರಸಿಂಹ, ದಕ್ಷಿಣಮೂರ್ತಿ, ಶರಭ, ವಾಲಅ, ಸುದ್ರೀವ, ಕೃಷ್ಣಲೀಲೆ. ಮೊದಲಾದ 
ದೇವತಾ ಮೂರ್ತಿಗಳವೆ. ಬಹ್ಯ. ವಿಷ್ಣು. ಮಹೇಶ್ವರರ ಆರಾಧನೆಗೆ ಸಂಬಂಧಿಸಿದ ಕೆತ್ತನೆಗಳವೆ. 
ಈ ಮಂಟಪದ ಪ್ರಮುಖ ಆಕರ್ಷಣೆ ಅದರ ಕಲ್ಲನ ಬಳೆಗಳು, ಕಟ್ಟಡದ ನಾಲ್ಲು ಮೂಲೆಗಳು 
ಹಾಗೂ ಉಭಯ ದ್ಹಾರಗಳ ಇಕ್ಕೆಲಗಳಲ್ಲ ಒಟ್ಟು ಎಂಟು ಕಲ್ಪನ ಸರಪಳಗಳನ್ನು ತೂಗು 
ಹಾಕಲಾಗಿದೆ. ಪ್ರತಿಯೊಂದು ಸರಪಳಯಲ್ಲೂ 2೦ ಸೆಂ.ಮೀ. ವ್ಯಾಸದ ತಲಾ ನಾಲ್ಲು 
ಬಳೆಗಳವೆ. ಈ ಕಾರಣಕ್ಷಾಗಿ ಇದಕೆ ಬಳೆಮಂಟಪವೆಂದು ಕರೆಯುತ್ತಾರೆ. ಅಲ್ಲದೆ ದಿವಾನ್‌ 
ಪೂರ್ಣಯ್ಯರವರ ಬಂಗಲೆ ಇದೆ. ಆದಕಾರಣ ಇದೊಂದು ಪ್ರಮುಖ ಪ್ರವಾಸಿಗರ 


ತಾಣವಾಗಿದೆ.3 
3.16. ಅಳಗಿರಿರಂಗನ ಬೆಟ್ಟ — ಅಳಗಿರಿರಂಗನಾಥಸ್ತಾಮಿ ದೇವಾಲಯ 


ಅಳಗಿರಿರಂಗನ ಬೆಟ್ಟವು ಯಳಂದೂರು ತಾಲ್ಲೂಕಿನಲ್ಪದೆ. ಇದೊಂದು ಪಸಿದ್ಧ ವೈಷ್ಣವ 
ಧಾರ್ಮಿಕ ತಾಣವಾಗಿದೆ. ಅಅಗಿರಿರಂಗನ ಬೆಟ್ಟವು ಯಳಂದೂರಿಗೆ ಪೂರ್ವಾಭಿಮುಬವಾಗಿದೆ. 
ಶೇ ಬೆಟ್ಟವನ್ನು ಅಳಗಿರಿರಂಗನ ಬೆಟ, ಅಆಕಲು ಬೆಟ, ಶೇತಾದಿ ಬೆಟ. ರಂಗನಾಥ ಬೆಟ 
[3 [XX [ae [3 ವ J [3 [3 
ಮೊದಲಾದ ಹೆಸರುಗಳಂದ ಕರೆಯುವ ವಾಡಿಕೆ ಇದೆ. 5' ಈ ಬೆಟ್ಟವು ಸಮುದ್ರಮಟ್ಟದಿಂದ 
447೦ ಅಡಿಗಳ ಎತ್ತರದಲ್ಪದೆ. ಬೆಟ್ಟದ ಮೇಲೆ ಜಳಗಿರಿರಂಗನಾಥ ಸ್ವಾಮಿ ದೇವಾಲಯವಿದೆ. 


92 


ಶಿಲಾಯುಗದ ಕಾಲಕ್ಕೆ ಸೇರಿದ ಮಾನವರು ಬಳಸುತ್ತಿದ್ದ ಆಯುಧಗಳು, ಮಡಿಕೆಗಳು 
ಮತ್ತು ಅದರ ಸಮಾಧಿಗಳು ಈ ಭಾಗದಲ್ಲ ಕಂಡು ಬಂದಿವೆ. ಜಳಗಿರಿರಂಗನಾಥಸ್ತಾಮಿ 
ದೇವಾಲಯವು ಹೊಯ್ದಳರ ಕಾಲದಲ್ಲ ನಿರ್ಮಾಣವಾಗಿದೆ. ಜಳಗಿರಿರಂಗನಾಥ ಸ್ತಾಮಿ 
ದೇವಾಲಯವು ಪೂರ್ವಾಭಿಮುಬವಾಗಿದೆ. ಗರ್ಭಗೃಹ. ಶುಕನಾಸ, ನವರಂಗ, 
ಮುಖಮಂಟಪವನ್ನು ಹೊಂದಿದೆ. ಮೂಲಗರ್ಭಗುಡಿಯಲ್ಲ, ರಂಗನಾಥನ ಶಿಲ್ಪವಿದೆ. 
ನವರಂಗದ ಬಲಭಾಗಕ್ಕೆ ಕೋಷ್ಟಗುಡಿಗಕಲ್ಲ ಪಂಚಲೋಹದಿಂದ ಮಾಡಿದ ಬಳಗಿರಿರಂಗ. 
ಹನುಮಂತನ ಇನ್ನಿತರ ಮುನಿಗಳ ಮೂರ್ತಿಶಿಲ್ಲಗಳವೆ. ಅಲರ್‌ಮೇಲ್‌ ಮಂಗ್ಯೆ ಎಂದು 
ಕರೆಯಲ್ಲಡುವ ಅಮ್ಮನವರ ಗುಡಿ ಇದೆ. ನವರಂಗದ ಎಡಭಾಗದಲ್ಲ ಕೋಷ್ಠಗುಡಿಗಳಲ್ಲ 
ನಮ್ಮಾಳರ್‌. ಶಠಕೋಪ ಮತ್ತು ರಾಮಾನುಜಾಚಾರ್ಯರ ಕಂಚುಪಿಲ್ಪ್ಲಗಳನ್ನು ಇರಿಸಲಾಗಿದೆ. 
ದ್ವಾರದ ಬಲಗಡೆಯ ಮತ್ತೊಂದು ಕೋಷ್ಟ ಗುಡಿಯಲ್ಲ ವೇದಾಂತಚಾರ್ಯರ ಶಿಲ್ಪಗಳವೆ. 
ರಂಗನಾಥಸ್ವಾಮಿಗೆ ಪೂರಕವಾಗಿ ವೈಷ್ಣವ ಧರ್ಮೀಯರು ಈ ಭಾಗದ ಸಾಕಷ್ಟು ಸಂಖ್ಯೆಯಲ್ಲ 
ಆರಾಧಕರಿದ್ದಾರೆ. ದಿವಾನ್‌ ಪೂರ್ಣಯ್ಯರವರು ಅಳಗಿರಿರಂಗನ ಬೆಟ್ಟದ ಸ್ವಾಮಿಯ ಸೇವೆಗಾಗಿ 
ಎರಡು ಗ್ರಾಮಗಳನ್ನು ದತ್ತಿಯಾಗಿ ಜಟ್ಟರುವುದಾಗಿ ತಿಆದುಬರುತ್ತದೆ. 


ಜಳಗಿರಿರಂಗನ ಬೆಟ್ಟದಲ್ಲ ಸೋಲಅಗ ಬುಡಕಟ್ಟು ಕಾಡು ಜನರೇ ಹೆಚ್ಚನ 
ಸಂಖ್ಯೆಯಲ್ಲದ್ದಾರೆ. ಸ್ಥಳೀಯರ ಪ್ರಕಾರ ಜಳಗಿರಿರಂಗನಾಥಸ್ತಾಮಿ ಇಲ್ಪ್ಲರುವ ಜನರ ಪ್ರೀತಿಗೆ 
ಪೂರಕವಾಗಿ ಇಲ್ಲಯೇ ನೆಲೆಸಿದ್ದಾನೆ. ಅಲ್ಲದೆ ಸೋಲಅಗರ ಹೆಣ್ಣುಮಗಳು ಸುಂದರಿಯಾಗಿದ್ದ 
ಕಾರಣ ಸೋಅಗರ ಮಗಳಾದ ಕುಸುಮಾಲೆ ಎಂಬ ಕನ್ಯೈೇಯನ್ನು ಮದುವೆಯಾದ ಕಾರಣ 
ಅಳಗಿರಿರಂಗ ನಮ್ಮ ಭಾವ ಎಂದು ಕರೆಯುವ ವಾಡಿಕೆ ಇದೆ. ಅದಕ್ಕೆ ಪೂರಕವಾಗಿ 
ಜಳಗಿರಿರಂಗನ ಬೆಟ್ಟಕ್ಕೆ ಹತ್ತಿರದಲ್ಪರುವ ಬೂದಿತಿಟ್ಟು ಎಂಬ ಗ್ರಾಮದ ಮಾದಿಗ 
ಸಮುದಾಯದಿಂದ ಅತ್ಯಂತ ಭಕ್ತಿಪೂರ್ವಕವಾಗಿ ಮಾಡಿದ ಒಂದು ಬಾರ್‌ ಮೂರ್‌ ನಾಲ್ಲು 
ಅಡಿ ಉತ್ಸ್ತವಾದ ಒಂದು ಜೊತೆ ದೊಡ್ಡದಾದ ಪಾದರಕ್ಷೆಯನ್ನು ಮೂರು ವರ್ಷಕ್ಕೊಮ್ಮೆ ನೀಡುವ 
ಪರಿಪಾಠ ಸಂಪ್ರದಾಯವಿದೆ. ಈ ಪಾದರಕ್ಷೇಯನ್ನು ದೇವಸ್ಥಾನದ ಒಳಗೆ ಇರಿಸಲಾಗಿದೆ. 
ದೇವರಿಗೆ ಪ್ರೀತಿ ಪೂರ್ವಕವಾಗಿ ಹರಕೆ ಹೊತ್ತು ಠ ಪಾದರಕ್ಷೆಯನ್ನು ತಮ್ಮ ತಮ್ಮ ತಲೆಯ 
ಮೇಲೆ ಒಡೆದುಕೊಳ್ಳುತ್ತಾರೆ ಇವು ವೈಷ್ಣವ ಧಾರ್ಮಿಕ ವಿಧಿ ವಿಧಾನವಾದರೆ, ಮತ್ತೊಂದು ಶಕ್ತಿ 
ಪ್ರಧಾನವಾದ ಅಲಮೇಲಮ್ಮ ದೇವಾಲಯ ಸಹ ಇದೆ. ಈ ಪ್ರಾಂತ್ಯದ ಭಕ್ತ ಸಮುದಾಯಕ್ಕೆ 


ಆರಾಧ್ಯ ದೈವರಾಗಿದ್ದಾಳೆ. 


93 


ಅಲ್ಲದೆ ಬೆಟ್ಟದ ಮೇಲೆ ಮತ್ತೊಂದು ಶಿವ ದೇವಾಲಯವಿದೆ. ಈ ದೇವಾಲಯಕ್ಕೆ 
ಗಂಗಾಧರೇಶ್ವರ ದೇವಾಲಯವೆಂದು ಕರೆಯುತ್ತಾರೆ. ಸ್ಥಳೀಯ ಹೇಳಕೆ ಪ್ರಕಾರ ಭಸ್ಕಾಸುರನಿಗೆ 
ವರದಾನ ಮಾಡಿ ಅವನಿಂದಲೇ ಮೋಸಹೋಗಿ ನಂತರ ರುದ್ರದೇವನ ಆಶ್ರಯ ಪಡೆದು 
ಪರ್ವತದ ಬೆಳವಣಿಗೆಯನ್ನು ನಿಲ್ಲಸಿ ದಕ್ಷಿಣಕ್ಕೆ ಬಂದು ಈ ಸ್ಥಳದಲ್ಲ ತಪಸ್ಸು ಮಾಡಿದಾಗ 
ಗೋಪಾಲಸ್ವಾಮಿ ಪ್ರತ್ಯಕ್ಷನಾಗಿ ಅವರ ಪ್ರಾರ್ಥನೆಯಿಂದ ರುಕ್ಕೀಣಿ. ಸತ್ಯಭಾಮೆಯೊಡನೆ ಇಲ್ಲ 
ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದೆ. ಬಳಗಿರಿರಂಗನ ಬೆಟ್ಟ ಧಾರ್ಮಿಕ ಹಿನ್ನೆಲೆಬುಂದ ಮಹತ್ವವಾದ 
ಹೆಸರು ಪಡೆದಿದೆ. ಇದಕ್ಕೆ ಪ್ರೇರಣೆ ಇಲ್ಪರುವ ದಟ್ಟವಾದ ಕಾಡು-ಮೇಡುಗಳೇ ಕಾರಣವಾಗಿದೆ. 
ಇತ್ತೀಚೆಗೆ ಬಳಗಿರಿರಂಗನ ಬೆಟ್ಟ ವಿಶ್ವದಲ್ಲೇ ಹೆಸರು ಮಾಡಿದೆ. ಅದನ್ನು ಮುಂದೆ 
ತಿಆಸಲಾಗುತ್ತದೆ. ಒಲ್ದಾರೆ ದೇವಾಲಯಗಳ ಹಿನ್ನೆಲೆ ಹಾಗೂ ಇಲ್ಲಯ ತಂಪಾದ ಹವಾಗುಣ 
ಪ್ರಕೃತಿ ಸೌಂದರ್ಯ ಎಲ್ಲವುಗಳಂ೦ದಲೂ ಪ್ರಸ್ತುತ ದಿನದಲ್ಲ ಒಂದು ಸುಂದರವಾದ ಧಾರ್ಮಿಕ 


ಹಿನ್ನೆಲೆಬಂದಲೂ ಪ್ರವಾಸಿತಾಣವಾಗಿದೆ.”” 


ಬಳಗಿರಿರಂಗನಾಥ ಸ್ಹಾಮಿ ದೇವಾಲಯದ ಸೇವಾ ವಿವರಗಳು 


ಕ್ರಮ ಸಂ |ಸೇವೆಗಳು ದರ ರೂ ಗಳಲ್ಲ 
01 ದೊಡ್ಡ ಬಣ್ಣದ ಗರುಡೋತ್ಸವ 250-0೦೦ 
೦೨2 ದೊಡ್ಡ ಬೆಳ್ಳ ಗರುಡೋತ್ಸವ 100-00 
[ec ಕೈ ಗರುಡೋತ್ಸವ 50-00 
04 ತುಳಸಿ ಕುಂಕಮ ಸಹಸ್ರನಾಮ 50-00 
೦5 ತುಳಸಿ ಕುಂಕಮ ಅಷ್ಟೋತ್ತರ 20-00೦ 
06 ಗಜಲಕ್ಷ್ಮಿ ಅಮ್ಮನವರ ಉತ್ಸವ 20-00೦ 
07 ಆನೆ ವಾಹನ 40-00 
08 ರಂಗ ಮಂಟಪೋತ್ಸವ 30-00 
0೨ ರಾಸ ಕ್ರೀಡೋತ್ತವ 20-00 
10 ಬೃಂದಾವನೋತ್ಸವ 20-00೦ 
1 ನಿ೦ಹ ವಾಹನೋತ್ಸವ 20-0೦0೦ 
12 ಹಂಸ ವಾಹನ 20-00೦ 
13 ಕುದುರೆ ವಾಹನ 20-00 


94 


14 ಶೇಷ ವಾಹನ 40-00 
15 ಸೂರ್ಯ ಮಂಟಹೋತ್ಸವ 40-00೦ 
16 ಕನಕ ಪಲ್ಲಕಿ ಉತ್ಸವ 20-00೦ 
17 ಹನುಮಂತ ವಾಹನ ಉತ್ಸವ 40-00 
1s ಕಲ್ಮಾಣೋತ್ಸವ 2750-00೦ 
19 ಜಾತ್ರಾ ಕಾಲದಲ್ಲ ಸಾಮೂಹಿಕ ಕಲ್ಮಾಣೋತ್ಸವ | 2೦೦-೦೦ 
2೦ ಶಯನೋತ್ಸವ 50-00 
21 ಪಂಚಾಮೃತ ಅಭಿಷೇಕ 800-00 
2೨ ಮಂಟಪೋತ್ವ್ಸವ 500-00 
23 ತೆಪ್ಲೋತ್ಸವ 100-00 
24 ಮೋಹಿನಿ ಅಲಂಕಾರ 30-00 
೦೮ ಒಡವೆ ಮತ್ತು ವಸ್ತ್ರ ಸಮಪರ್ಪಣಿ 5೦ ರೂ ವರಗೆ | ೦೨-೦೦ 
26 ಅಖಂಡ ನಂದಾದೀಪ 25-00 
27 ಬೆಳ್ಳ ಪರಿಣಯ ಪೀಠೋತ್ಸವ 15-00೦ 


ಶ್ರೀ ಜಳಗಿರಿರಂಗನಾಥಸ್ತಾಮಿ ದೇವಾಲಯದ ಪೂಜಾ ಸಮಯ 
ಪ್ರತಿನಿತ್ಯ ಬೆಳಗ್ಗೆ 7-೦೦ ರಿಂದ ಮಧ್ಯಾಹ್ನ 2-೦೦ ಗಂಟಿಯವರಗೆ 
(೨-45 ರಿಂದ 10-30 ರವರಗೆ ವಿರಾಮ) 
ಮಧ್ಯಾಹ್ನ 4-೦೦ ರಿಂದ ರಾತ್ರಿ 8-೦೦ ಗಂಟಿಯವರಗೆ ತೆರೆದಿರುತ್ತದೆ. 
(6-೦೦ ರಿಂದ 6-30೦ ರವರಗೆ ವಿರಾಮ)" 


ಪ್ರಸುತ್ತ ರಾಜ್ಯ ಪ್ರಾಚ್ಛವಸ್ತು ಇಲಾಖೆ ವತಿಯುಂದ 2.4 ಕೋಟ ರೂ ಅನುದಾನದಿಂದ 
ಜಳಗಿರಿರಂಗನಾಥಸ್ತಾಮಿ ದೇವಾಲಯವನ್ನು ಜೀರ್ಣೋದ್ದಾರ ಮಾಡಲಾಗುತ್ತಿದೆ. ಆದಕಾರಣ 
ದೇವಾಲಯದಲ್ಲ 15-೦3-2೦17 ರಿಂದ 17-೦3-2೦17 ರವರಗೆ ಪ್ರಾಣ ಪ್ರತಿಷ್ಠೆ 
ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆನಂತರ 2೭೦ ತಿಂಗಳ ಕಾಲ ದೇವರ ದರ್ಶನಕ್ಕೆ 
ಅವಕಾಶ ಇರುವುದಿಲ್ಲ."' 


95 


ವಸತಿ ಸೌಲಭ್ಯಗಳು: ಪ್ರವಾಸಿಗರಿಗೆ ಉಳದುಕೊಳ್ಳುವುದಕ್ಕೆ ದೇವಾಲಯದ ಅತಿಥಿ ಗೃಹ. 
ಸರ್ಕಾರಿ ಅತಿಥಿ ಗೃಹ, ಮತ್ತು ಖಾಸಗಿ ಅತಿಥಿ ಗೃಹ ಸೌಲಭ್ಯಗಳುಂಟು. ಶೌಚಾಲಯ ವ್ಯವಸ್ಥೆ 
ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ತಸಲಾಗಿದೆ. ಸಫ 


ಸಾರಿಗೆ ಸಂರ್ಪಕ ವ್ಯವಸ್ಥೆ: ಚಾಮರಾಜನಗರದಿಂದ 48 ಕೀಮೀ, ಕೊಳ್ಳೇಗಾಲದಿಂದ 
44 ಕೀ.ಮೀ, ಯಳಂದೂರು ತಾಲೂಕಿನಿಂದ 24 ಕೀ.ಮಿ ಮತ್ತು ಮೈಸೂರು ಜಲ್ಲೆಯಿಂದ ೨2 
ಕಿ.ಮೀ ಮತ್ತು ಬೆಂಗಳೂರುನಿಂದ 2೦೦ ಕೀ.ಮಿಗಳಷ್ಟು ದೂರವಿದೆ. ಚಾಮರಾಜನಗರ. 
ಕೊಳ್ಳೇಗಾಲ, ಮೈಸೂರು ಮತ್ತು ಬೆಂಗಳೂರನಿಂದ ಪ್ರತಿನಿತ್ಯ ಬಸ್‌ ವ್ಯವಸ್ಥೆಯನ್ನು 
ಕಲ್ತಸಲಾಗಿದೆ. ಪ್ರಂತ ವಾಹನಗಳ ಮೂಲಕವು ಸಹ ಹೋಗಬಹುದು. ಈ ದೇವಾಲಯದ 
ಪ್ರದೇಶವನ್ನು ಹುಅ ಯೋಜನೆಯಲ್ಲ ಗುರುತಿಸಿದೆ. ಆದುದ್ದರಿಂದ ಈ ದೇವಾಲಯಕ್ಕೆ ಬರುವ 
ವಾಹನ ಸಂಚಾರವನ್ನು ಸಂಜೆ 6 ಗಂಟೆಯುಂದ ಬೆಳದ್ದೆ 6 ಗಂಟೆಯವರೆಗೆ ನಿಷೇಧಿಸಲಾಗಿದೆ. 
ಈ ದೇವಾಲಯಕ್ಕೆ ಹೋಗಲು ಯಳಂದೂರು ಮಾರ್ಗ ಸೂಕ್ತವಾಗಿದೆ." ಪ್ಲಾಪ್ಲಿಕ್‌ 
ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇಲ್ಲ ನಡೆಯುವ ಜಾತ್ರೆಗಳನ್ನು ಅಧ್ಯಾಯ 


e) ರಲ್ಪ ಚರ್ಚಿಪಲಾಗುದು. 


ಚಾಮರಾಜನಗರ ತಾಲೂಕಿನ ಧಾರ್ಮಿಕ ಕ್ಷೇತ್ರಗಳು 


3.17. ಚಾಮರಾಜನಗರ - ಚಾಮರಾಜೇಶ್ವರ ದೇವಾಲಯ 


ಚಾಮರಾಜನಗರ ತಾಲ್ಲೂಕು ಮತ್ತು ಜಲ್ಲಾ ಕೇಂದ್ರವಾಗಿದೆ. ಚಾಮರಾಜನಗರದ 
ಪುರಾತನ ಹೆಸರು ಅರಿಕೊಠಾರ. ಮೈಸೂರು ಮಹಾರಾಜ ಚಾಮರಾಜೇಂದ್ರ ಒಡೆಯರ್‌ರವರು 
ಇಲ್ಲ ಜನಿಸಿದ್ದರಿಂದ ಅವರ ಪುತ್ರ ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ರವರು ಚಾಮರಾಜನಗರ 
ಎಂದು ನಾಮಕರಣ ಮಾಡಿದರು. ಇದರ ಸೃರಣಾರ್ಥ ಶುದ್ಧ ಶೈವಾಗಮ ಶಾಸ್ತ್ರ ರೀತಿಯಲ್ಲ 
ದ್ರಾವಿಡ ಶೈೇಅಯ ಚಾಮರಾಜೇಶ್ವರ ದೇವಾಲಯ ನಿರ್ಮಾಣ ಮಾಡಿದರು. ವಿಶಾಲ 
ಹೊರಾಂಗಣ ಸುಂದರ ಪ್ರಾಂಗಣ. ನಯನ ಮನೋಹರ 75 ಅಡಿಗಳ ಪಂಚಸ್ಟರ್ಣಯುಕ್ತ 
ರಾಜಗೋಪುರ ವೈವಿಧ್ಯಮಯ ಕಲಾಕುಸರಿಗಳು, ಆಂತರಿಕ ಗರ್ಭಗುಡಿಗಕಳ ಈ 
ದೇವಾಲಯದ ವೈಪಿಷ್ಠವಾಗಿದೆ.“” ದೇವಾಲಯದ ಮಹಾದ್ವಾರದ ಪೂರ್ವ ದಿಕ್ಕಿಗಿದ್ದುು 5 
ಅಂತಸ್ತಿನ ಗೋಪುರವಿದೆ. ತುದಿಯಲ್ಲ 5 ಸುಂದರ ಚಿನ್ನದ ರಂಗಿನ ಕಲಶಗಳದ್ದು ಮುಂದೆ 
ಗರುಡಗಂಭವಿದೆ. ದೇವಾಲಯವನ್ನು ಪ್ರವೇಶ ಮಾಡಿದಾಗ ಕೇಶ್ವರನಿಗೆ ಮುಖ ಮಾಡಿರುವ 
ಬೃಹತ್‌ ನಂದಿ ಇದೆ. ದೇವಾಲಯದ ಪ್ರಕಾರದಲ್ಲ ಸುಮಾರು 64 ಪುರಾತನ ಶಿಲ್ಪ್ಲಗಳವೆ. 


96 


ಉತ್ತರದಲ್ಲಿ ಈಶ್ವರ ಶಿಲ್ಪ್ಲಗಳವೆ. ಈಶಾನ್ಯಕ್ಕೆ ಯೋಗಶಾಲೆ, ಆಗ್ದೇಯಕ್ಕೆ ಪಾಕಶಾಲೆ ಇಲ್ಲ 
ಹೋೊಯ್ದಳರ ಕಲೆಯನ್ನು ನೆನಪಿಸುತ್ತದೆ. 


ದೇವಾಲಯದಲ್ಲ ಪ್ರತಿ ನಿತ್ಯ ಪೂಜಾ ಕಾರ್ಯಗಳು ನಡೆಯುತ್ತವೆ. ದೇವಾಲಯದಲ್ಲ 
ಉಚಿತ ವಿವಾಹ ಕಾರ್ಯಗಳನ್ನು ಮಾಡಲಾಗುತ್ತದೆ. ದೇವಾಲಯದ ಮುಂಭಾಗ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರಿ ಹಬ್ಬಗಳಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದಸರಾ ಸಾಂಸ್ಕೃತಿಕ 
ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ವಿಜಯದಶಮಿ ದಿನ ದೇವಾಲಯಕ್ಕೆ ವಿದ್ಯುತ್‌ 
ಅಲಂಕಾರ ಮಾಡಲಾಗುತ್ತದೆ. ಈ ದೇವಾಲಯದ ಮುಂಭಾಗ ಉದ್ಯಾನವನ್ನು ನಿರ್ಮಾಣ 
ಮಾಡಿರುವುದರಿಂದ ಪ್ರವಾಸಿಗರು ಪ್ರತಿ ದಿನ ಬರುತ್ತಾರೆ. 


sk 


ಪ್ರಸ್ತುತ ದೇವಾಲಯದ ಜೀರ್ಣೋದ್ದಾರಕ್ಕೆ 2.10 ಕೋಟ ರೂ ಅನುದಾನವನ್ನು 
ಬಳಸಿಕೊಂಡು ಪ್ರಾಚ್ಛವಸ್ತು ಇಲಾಖೆಯ ಮುಖಾಂತರ ಕಾಮಗಾರಿ ನಡೆಯುತ್ತಿದೆ. ನೂತನ 
ಬಹ್ಕರಥವನ್ನು ನಿರ್ಮಾಣ ಮಾಡಲು 1೭2೦ ಕೋಟ ರೂ ಅನುದಾನ ಬಡುಗಡೆ 


ಮಾಡಲಾಗಿದೆ.* 


ವೀರಭದ್ರಸ್ತಾಮಿ ದೇವಾಲಯ: ವೀರಭದ್ರಸ್ವಾಮಿ ದೇವಾಲಯವು ಚಾಮರಾಜನಗರದಲ್ತದೆ. 


ಈ ದೇವಾಲಯಕ್ಕೆ ಕ್ರಿ.ಶ.16೦5 ಏಪ್ರಿಲ್‌ 1 ರ ಗುರುವಾರ ಬರೆಸಲಾಗಿರುವ ಶಾಸನವಿದೆ. ಇದು 
ಸಹ ಶೈವ ಪರಂಪರೆಯ ದೇವಾಲಯ ಭುಜಂಗೇಶ್ವರ ದೇವಾಲಯವಿದೆ. ಇದನ್ನು ಹೊಯ್ದಳ 
ಕಾಲದಲ್ಲ ವೀರನರಸಿಂಹನ ಕಾಲದಲ್ಲ ಅಂದರೆ ಕ್ರಿ.ಶ.12೦1 ರಲ್ಲ ನಿರ್ಮಿಸಲಾಗಿದೆ. ಸಿದ್ದೇಶ್ವರ 
ದೇವಾಲಯವಿದೆ. ಕ್ರಿ.ಶ.1281 ರ ಕಾಲಕ್ಕೆ ಸೇರಿದ ಶ್ರೀಲಕ್ಷೀಕಾಂತ ಸ್ವಾಮಿ ದೇವಾಲಯವಿದೆ. 
ಅಲ್ಲದೆ ಕ್ರಿ.ಶ.116ರ ಕಾಲಕ್ಕೆ ಸೇರಿದೆ. ಪಾರ್ತ್ರನಾಥಸ್ತಾಮಿ ಬಸದಿ ಇದೆ. ಎಲ್ಲಾ ಬೆಳವಣಿಗೆಯಿಂದ 
ಚಾಮರಾಜನಗರ ಶೈವ, ವೈಷ್ಣವ. ಜೈನಧರ್ಮಕ್ಕೆ ಪೂರಕವಾಗಿ ಅಲ್ಲದೆ ಇನ್ನಿತರ ಧಮ್ಮೀ ಯರು 
ಚಾಮರಾಜನಗರದಲ್ಲ ಇರುವುದು ಕಂಡು ಬರುತ್ತಾರೆ. ಇಲ್ಪ್ಲರುವ ಎಲ್ಲಾ ದೇವಾಲಯಗಳು 
ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇವಾಲಯಗಳಾಗಿವೆ. ಆದಕಾರಣ 
ಇದೊಂದು ಪ್ರವಾಸಿ ಕೇಂದ್ರ ಎನ್ನುವುದರ ಮೂಲಕ ಧಾರ್ಮಿಕ ನೆಲೆಯೂ ಸಹ ಆಗಿದೆ. 


3.18 ನರಸಮಂಗಲ - ರಾಮಅಂಗೇಶ್ವರ ದೇವಾಲಯ 


ಚಾಮರಾಜನಗರ ತಾಲ್ಲೂಕಿನಲ್ಲರುವ ಪ್ರಾಚೀನ ಶೈವ ಧಾರ್ಮಿಕ ಕ್ಷೇತ್ರ. ಇಲ್ಲ ಕ್ರಿ.ಶ.7- 


8ನೇ ಶತಮಾನಕ್ಕೆ ಸೇರಿದ ರಾಮೇಶ್ವರ ದೇವಾಲಯವಿದೆ. ವಾಸ್ತುವಿನ್ಯಾಸ ಗಂಗರ 
ಶಿಲ್ಪಕಲೆಯನ್ನು ಪ್ರತಿಬಂಜಸುತ್ತದೆ. ಈ ಕ್ಷೇತ್ರ ಚಾಮರಾಜನಗರದಿಂದ ಸುಮಾರು 24 


97 


ಕಿಲೋಮೀಟರ್‌ ದೂರದಲ್ತದೆ. ಕಪ್ಪುಶಿಲೆಯಿಂದ ನಿರ್ಮೀಸಲಾಗಿರುವ 6 ಅಡಿಗಳಷ್ಟು ಇದೆ. 12 
ಅಡಿಗಳಷ್ಟು ಸುತ್ತಕತೆಯಿಂದ ಕೂಡಿದೆ. ಕಿರಿದಾದ ಗರ್ಭಗುಡಿಯಲ್ಲ ಶಿವಅಂಗವಿದೆ. ವಿಮಾನ 
ಗೋಪುರವು ತಮಿಳುನಾಡಿನ ಮಹಾಬಲಅಪುರಂ ಶಿಲ್ಪವನ್ನು ಹೋಲುವುದು ಗಮನಾರ್ಹ 
ವಿಚಾರವಾಗಿದೆ. ಬೃಹದಾಕಾರದ ಗಣಪತಿ ಶಿಲ್ಪವು ಈ ಭಾಗದಲ್ರ ಅಪರೂಪವಾಗಿದೆ. 
ಸಪ್ತಮಾತೃಕೆಯರು ಕಾಣಬರುತ್ತಾರೆ. ಹೊೋಯ್ದಕ ವೀರಬಲ್ಲಾಕನು ಈ ದೇವಾಲಯಕ್ಕೆ ದತ್ತಿ 
ಜಟ್ಟರುವುದನ್ನು ಶಾಸನಗಳು ತಿಆಸುತ್ತದೆ."' ಈ ದೇವಾಲಯವನ್ನು ಭಾರತ ಸರ್ಕಾರವು 
1೨೦58ರಲ್ತ ರಾಷ್ಟ್ರೀಯ ಸ್ಮಾರಕವೆಂದು ಘೋಷಿಸಲಾಗಿದ್ದು. ಪ್ರಾಚ್ಛ ವಸ್ಸು ಇಲಾಖೆಯ ಅಧೀನಕ್ಕೆ 
ಒಳಪ್ಪಟ್ಟದೆ. ಸುಮಾರು 3 ಎಕರೆಗಳಷ್ಟು ಪದೇಶ ಠ ದೇವಾಲಯಕ್ಕೆ ಸೇರಿದೆ. ಈ ಪ್ರದೇಶದಲ್ಲಿ 
ಯಾವುದೇ ರೀತಿಯ ಅಭವೃದ್ಧಿ ಕಾರ್ಯಗಳು ಇದುವರೆಗೂ ಸಹ ನಡೆದಿಲ್ಲ ಈ 
ದೇವಾಲಯದಲ್ಲ ಮೂರು ಜನರು ಕೆಲಸ ನಿರ್ವಹಒಸುತ್ತಿದ್ದಾರೆ."” 


3.19 ಉಮ್ಮತ್ತೂರು: ರಂಗನಾಥಸ್ವಾಮಿ ದೇವಾಲಯ 


ಚಾಮರಾಜನಗರ ತಾಲ್ಲೂಕಿನ ಉಮ್ಮತ್ತೂರು ಅದೇ ಊರಿನ ಪಾಳೇಗಾರರ 
ರಾಜಧಾನಿಯಾಗಿತ್ತು. ಇದೊಂದು ಧಾರ್ಮಿಕ ತಾಣ. ಈ ಊರಿನ ರಂಗನಾಥ ದೇವಾಲಯ, 
ಭುಜಂಗೇಶ್ವರ ದೇವಾಲಯ, ಉಮ್ಮತ್ತೂರಿನ ಪಾಳೇಗಾರರ ಕಾಲದಲ್ಲ ಅಭವೃಧ್ಧಿ ಹೊಂದಿದೆ. 
ಈ ಊರಿನಲ್ಲ ಉಪ್ಪರಿಗೆಯ ಸಿಂಹಾಸನ ಮಠ, ಸಪ್ತಮಾತೃಕೆಯರ ವೀರಭದ್ರ 
ದೇವಾಲಯಗಳವೆ. ವಿಜಯನಗರ ಪ್ರಸಿದ್ಧ ದೊರೆ ಶ್ರೀಕೃಷ್ಣದೇವರಾಯನು ಕ್ರಿ.ಶ.1509೨- 
1512ರಲ್ಪ ಉಮ್ಯತ್ತೂರಿನ ಪಾಳೇಗಾರರನ್ನು ಸೋಪಸಿದನು. ಇಲ್ಲ 13ನೇ ಶತಮಾನಕ್ಕೆ ಸೇರಿದ 
ಜೈನ ಬಸದಿ ಇದೆ. ಕ್ರಿ.ಶ.15-16ನೇ ಶತಮಾನಕ್ಕೆ ಸೇರಿದ ಕೋಟಿ ಅವಶೇಷಗಳವೆ. ಇದೊಂದು 
ಶೈವ, ವೈಷ್ಣವ ಹಾಗೂ ಜೈನರ ಪಮುಖ ಧಾರ್ಮಿಕ ಕ್ಷೇತ್ರವಾಗಿದೆ ಹಾಗೂ ಇತ್ತೀಚಿನ ದಿನಗಳಲ್ಲ 


ಹೆಚ್ಚಿನ ಸಂಖ್ಯೆಯಲ್ಲ ಪ್ರವಾಸಿಗರು ಬರುತ್ತಿದ್ದಾರೆ. "* 
3.2೦ ಹರಳುಕೋಟೆಯ ಐತಿಹ್ಯ 


ಹರಕಳುಕೋಟಿಯ ಒಳಗೂ ಹೊರಗೂ ಸುತ್ತಮುತ್ತಲೂ ಕಟ್ಟಡಗಳದ್ದು ಕುರುಹುಗಳನ್ನು 
ಹೇರಳವಾಗಿ ಹರಡಿರುವ ಕಪ್ಪುಬಣ್ಣದ ರಾಶಿಯ ಚೂರುಗಳನ್ನು ನೊಡಿದರೆ ಇಲ್ಲ 
ಒಂದಾನೊಂದು ಕಾಲದಲ್ಲ ದೊಡ್ಡದಾದ ದೇವಾಲಯ ಇತ್ತೆಂದು ತಿಆದು ಬರುತ್ತದೆ. ಸ್ಥಳ 
ಪುರಾಣದಂತೆ ಇದು ಮಹಾಭಾರತದ ಬಭ್ರವಾಹನನ ರಾಜಧಾನಿ ಮಣಿಪುರವಾಗಿತ್ತೆಂದು 
ಪ್ರತೀತಿ. ಚಿತ್ರಾಂಗದೆ ಮಗ ಬಭ್ರುವಾಹನನಿಗೂ ಅರ್ಜುನನಿಗೂ ಇಲ್ಲ ಕಾಕಗ ನಡೆಯುತೆಂದು 


98 


ಹೇಳಲಾಗುತ್ತದೆ. ಕಾಳಗ ನಡೆಯುತ್ತಿದ್ದಾಗ ಅರ್ಜುನನು ಅವನ ರಥಾಶ್ನದಿಂದ ಮೂರ್ಚೆಹೋಗಿ 
ಕೆಳಗೆ ಜಲಾಗಿ ಭೂಸ್ಪರ್ಶವಾದ ಕಾರಣ ಅರ್ಜುನನ ರಥದ ಧ್ವಜದಲ್ಲದ್ದ ಆಂಜನೇಯನು 
ಮಾಯವಾಗಿ ಬಟ್ಟನೆಂದು. ಆಂಜನೇಯನ ಕೃಪೆ ಇಲ್ಲದೆ ಯುಧದ್ಧದಲ್ಲ ಗೆಲುವು ಅಸಾಧ್ಯವೆಂದು 
ಅರಿತ ಶ್ರೀಕೃಷ್ಣ ಅರ್ಜುನನಿಗೆ ಪ್ರಜ್ಞೆಬಂದ ಮೇಲೆ ಯುಧ್ಧ ಆರಂಭಸುವ ಮುನ್ನು 
ಆಂಜನೇಯನನ್ನು ಪ್ರತಿಷ್ಠ ಮಾಡಿಸಿದನು. ಯುಧ್ಧ ಆರಂಭಸುವ ಮುನ್ನು ಅರ್ಜುನನ ಧ್ವಜ 
ಪತಾಕೆಗೆ ಆಂಜನೇಯನನ್ನು ಆಹ್ವಾನಿಸುವುದಕ್ಲಾಗಿ ಶ್ರೀಕೃಷ್ಣನು ಅರ್ಜುನನಿಂದ ಮೂರು 
ಮುಕ್ಗಾಲು ಗಂಟಿಯ ಒಳಗಾಗಿ ಈ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡಿಸಿದನೆಂದು 
ಪ್ರತೀತಿ. ಈ ಕಾರಣಕ್ಲಾಗಿಯೇ ಹರಕುಕೋಟಿಯ ಈ ಆಂಜನೇಯ ಮೂರ್ತಿಯನ್ನು 
ಅರ್ಜುನನ ಪ್ರತಿಷ್ಠೆ ಎಂದು ಕರೆಯಲಾಗುತ್ತದೆ”. 


ಬಭ್ರುವಾಹನ ಮಣಿಪುರವೇ ಈ ಹರಳುಕೋಟಿ ಎಂಬುದು ಎಷ್ಟರ ಮಟ್ಟಗೆ ನಿಜ ಎಂಬ 
ತರ್ಕ ಇಲ್ಲನವರ ಶ್ರದ್ದೆ. ನಂಬಕೆಗಳ ಮುಂದೆ ಮುಖ್ಯವಾಗುತ್ತದೆ. ಮಣಿ ಎಂದರೆ ಹರಳು ಎಂದು 
ಪದಶಹ ಅರ್ಥೈಸಿದರೆ ಮಣಿಪುರವೇ ಹರಳುಕೋಟಿ ಎಂದಾಗಿರಬಹುದಾದ ಸಾಧ್ಯತೆಯೂ 
ಇದೆ. ಆದರೆ ಇಲ್ಲನ ಶಾಸನಗಳಲ್ಪ ಈ ಊರನ್ನು ಹಣ್ಣಲಕೋಟಿ ಎಂದು ಉಲ್ಪೇಖಸಲಾಗಿದೆ”'. 
ಹರಕಕೋಟಿಯ ಪೂರ್ವದಿಕ್ಕಿನಲ್ಲ ದೊಳ್ಳಪುರದಲ್ಲ ಒಂದು ಆಂಜನೇಯ ದೇಗುಲ ಉತ್ತರಕ್ಕೆ 
ಕೋಟಂಬಳ್ಳಯಲ್ಲಯೂ ಒಂದು ದೇಗುಲ, ಪಶ್ಲಿಮಕ್ಕೆ ಕೊಳಗಪುರ ಶಿವಗಂಗೆಯಲ್ಲೊಂದು 
ಆಂಜನೇಯ ದೇಗುಲ ದಕ್ಷಿಣಕ್ಕೆ ಚೆನ್ನಪುನಪುರದಲ್ಲೊಂದು ಗುಡ್ಡದ ಮಠದ ವೀರಭದ್ರನ 
ಗುಡ್ಡವೂ ಇದ್ದು. ಶಂ ನಾಲ್ಲು ದೇಗುಲಗಳು ಹರಕಳುಕೋಟಿಗೆ ಸಮದೂರದಲ್ಲದ್ದು ಹಿಂದೆ 
ಇದೊಂದು ರಾಜಧಾನಿಯಾಗಿತ್ತು. ಪ್ರತೀತಿಗೆ ಸ್ರಲ್ಪ್ಲಮಲ್ಲಗೆ ಇಂಬುಕೊಡುತ್ತದೆ. ಹಿಂದೆ ಇಲ್ಲ 
ಅರಮನೆ ಇತ್ತೆಂಬುದಕ್ಕೆ ಇಲ್ಲರುವ ಜನಾರ್ಧನಸ್ವಾಮಿ ದೇವಾಲಯದ ಸುತ್ತಮುತ್ತಲನ ದಿಬ್ಬ 
ಸಾಕ್ಷಿಯಾಗಿದೆ. ಇಲ್ಪ್ಲನ ಅರಮನೆಯ ಕೋಟಿಯನ್ನು ಹರಳುಗಳಂ೦ದ ಕಟ್ಟಲಾಗಿತ್ತೆಂದು ಆ 
ಕಾರಣಕ್ಕಾಗಿ ಈ ಸ್ಥಳಕ್ಕೆ ಹರಳುಕೋಟಿ ಎಂಬ ಹೆಸರು ಬಂದಿತ್ತೆಂದು ಸಹ ಹಲವಾರು 
ಆಧಾರಗಳಂದ ತಿಆದುಬರುತ್ತದೆ. ಆದರೆ ಕನ್ನಡ ವಿಶ್ವಕೋಶದಲ್ಲ ಹರಳುಕೋಟಿ ಎಂಬುದು 
ಸಂಸ್ಥೃತದಲ್ಲ ಮಣಿಪುರ ಎಂಬುದಾಗಿ ವಿವರಿಸಿದೆ. ಇತ್ತೀಚಿನ ದಿನಗಕಲ್ಲ ಅಂದರೆ 8-04- 
2೦13ರಲ್ಲ ಹರಳುಕೋಟಿಯ ಶ್ರೀಜನಾರ್ಧನಸ್ವಾಮಿ ದೇಗುಲಕ್ಕೆ ಮಾಜ ರಾಷ್ಟ್ರಪತಿ ಪ್ರಣಬ್‌ 
ಮುಖರ್ಜರವರ ಪುತ್ತ ಅಭಿಷೇಕ ಮುಖರ್ಜ ಮತ್ತು ಕುಟುಂಬದವರು ಭೇಟ ನೀಡಿದ್ದರು.” 


99 


ಹರಳೆಕೋಟೆಯ ಪಂಚಮುಖ ವೀರಾಂಜನೇಯ ಹನುಮಂತ ದೇವಾಲಯ 


ಚಾಮರಾಜನಗರ ಜಲ್ಲಾ ಕೇಂದ್ರದಿಂದ ಸುಮಾರು 5 ಕಿ.ಮೀ. ದೂರದಲ್ಪದೆ. 
ರಾಮಸಮುದ್ರದ ಆಸುಪಾಸಿನಲ್ಲರುವ ಹಸಿರಾದ ಹೊಲಗದ್ದೆಗಳ ನಡುವೆ ಭಕ್ತ ವರ್ಗದವರನ್ನು 
ಕೈಬೀಸಿ ಕರೆಯುತ್ತ ಇರುವ ಐತಿಹಾಸಿಕ ದೇವಾಲಯವೇ ಹರಕಳುಕೋಟಿಯ ಪಂಚಮುಖ 
ವೀರಾಂಜನೇಯಸ್ವಾಮಿ ದೇವಾಲಯವಾಗಿದೆ. ಇದು ಇತಿಹಾಸ ಪ್ರಸಿದ್ಧವಾಗಿದ್ದು ೨ ಸುತ್ತು 
ಮಣ್ಣಿನಕೋಟೆ ಇದ್ದು. ಅವುಗಳ ಅವಶೇಷಗಳು ಮಾತ್ರ ಅಲ್ಲಲ್ಲ ಕಾಣಿಸುತ್ತದೆ. ಕೋಟಿಯ 
ಒಳಗೂ ಮತ್ತು ಸುತ್ತಮುತ್ತಲೂ ಇಟ್ಟಗೆಯ ಕಟ್ಟಡಗಳರುವುದು ಐತಿಹಾಸಿಕ ಹಿನ್ನೆಲೆಯನ್ನು 
ದೃಢಪಡಿಸುತ್ತದೆ. 


ಹರಳುಕೋಟೆಯ ಹನುಮಂತನೆಂದೂ ಹಾಗೂ ವೀರಾಂಜನೇಯನೆಂದೂ 
ಪ್ರಸಿದ್ಧವಾಗಿರುವ ಇಲ್ಲನ ಪ್ರಮುಖ ಆಂಜನೇಯನ ದೇವಸ್ಥಾನವು ಉತ್ತರಾಭಿಮುಬವಾಗಿದೆ. ಈ 
ದೇವಾಲಯದ ಮುಂದಿನ ಅಂಗಕದಲ್ಲ ಹೊರ ಗೊಡೆಯುದ್ದು. ಮಧ್ಯದಲ್ಲ ಪ್ರವೇಶ ದ್ವಾರವಿದೆ. 
ಮುಬದ್ದಾರದ ಒಳಹೊಕ್ಕು ದೇವಸ್ಥಾನದ ಮೇಟ್ಲಲೇರುತ್ತಿದಂತೆಯೇ ಗರ್ಭಗುಡಿಯಲ್ಪರುವ 
ಬೃಹದಾಕಾರದ ಆಂಜನೇಯಸ್ವಾಮಿಯ ಗಂಭೀರ ಮೂರ್ತಿ ದರ್ಶನವಾಗಿ ಭಕ್ತರ 
ಮೈೈಪುಳುಕಿತವಾಗುತ್ತದೆ. ಮುಮ್ಮಖವಾಗಿ ನಿಂತಿರುವ ಭವ್ಯ ಮೂರ್ತಿ. ಎಡಗೈಯನ್ನು 
ಸೊಂಟದ ಬಳ ಇಟ್ಟುಕೂಂಡು ಬಲಗ್ಯೆಯನ್ನು ಮೇಲೆತ್ತಿ "ಅಭಯ ನೀಡುತ್ತಿರುವ ಅಭಯ 
ಪದಾಯಕ ವೀರಾಂಜನೇಯ'ನ ನಿಲುವು ಎಂತಹ ನಾಸ್ತಿಕನನ್ನು ಆಸ್ತಿಕತೆಯತ್ತ 


ಪಚಜೋದಿಸುತ್ತದೆ. 


ದೇವಾಲಯದ ಗರ್ಭಗುಡಿಯ ಮೇಲ್ಭಾಗದಲ್ಲ ಗೋಪುರವಿದ್ದು ದೇವಾಲಯದ 
ಸುತ್ತಲೂ ಮಂಟಪಗಳವೆ. ಹಿಂದೆ ಇಲ್ಲ ವಿಶೇಷ ದಿನಗಳಲ್ಲ ಆಂಜನೇಯ ಉತ್ಸವಮೂತರ್ತಿಯ 
ಮಂಟಹೋತ್ಸವ ಜರುಗುತಿತ್ತು ಎಂಬುದನ್ನು ಇವುಗಳು ದೃಢಪಡಿಸುತ್ತವೆ. ದೇವಾಲಯದ ಎಡ 
ಮತ್ತು ಬಲಭಾಗದಲ್ಲ ನೀರಿನ ಕೊಳಗಳವೆ. 


ಈ ಆಂಜನೇಯ ಸ್ವಾಮಿಗೆ ಈಗ ಪ್ರತಿನಿತ್ಯ ಪೂಜೆ ನಡೆಯುತ್ತಿದ್ದು ವಿಶೇಷ ದಿನಗಳಾದ 
ಹನುಮ ಜಯಂತಿ, ವಿಷ್ಣುದೀಪ ಹಾಗೂ ಶ್ರಾವಣ ಮಾಸದ ಶನಿವಾರಗಳಲ್ಲ ವಿಶೇಷ ಪೂಜೆಗಳು 
ನಡೆಯುತ್ತವೆ. ಅದರಲ್ಲೂ ಶ್ರಾವಣ ಶನಿವಾರಗಳಲ್ಲ ಅಸಂಖ್ಯಾ ಭಕ್ತ ಸಮೂಹ ನೆರೆದಿರುತ್ತದೆ. ಈ 
ಸಂದರ್ಭದಲ್ಲ ಹನುಮನಿಗೆ ಪಂಚಮುಖ ಹನುಮನ ಮುಕವಾಡ ತೊಡಿಸಲಾಗುತ್ತದೆ. 1)ವರಾಹ 
2)ಗರುಡ 3) ಹನುಮಂತ 4)ನರಸಿಂಹ ರ)ಹಯದ್ರೀವ. ಇವಲ್ಲದೆ ಕಣ್ಣು. ಮೂಗು, 


100 


ಮೀಸೆಗಳಗೆ ಬೆಳ್ಳಿಯ ಆಭರಣಗಳು ದಂತಪಂಕ್ಷಿಗೆ ಚಿನ್ನದ ಆಭಛರಣವೂ ಕೀರಿಟಕ್ಷೆ ಮುಂತಾದ 
ಮಣಿಯೂ ಇದೆ. ಈ ಆಂಜನೇಯ ದೇವಾಲಯ ಪೌರಾಣಿಕ ಮತ್ತು ಜಾನಪದ ಮಹತ್ತನ್ನು 
ಪಡೆದಿದೆ. 


ಜನಾರ್ಧನ ದೇವಾಲಯ: ಇಲ್ಲನ ಜನಾರ್ಧನ ದೇವಾಲಯವು ಐತಿಹಾಸಿಕ ಹಿನ್ನೆಲೆಯ 
ಮಹತ್ವವನ್ನು ಪಡೆದಿದೆ. ಆಂಜನೇಯ ದೇವಾಲಯದಿಂದ ದಕ್ಷಿಣಕ್ಕೆ ಒಂದೆರಡು ಫರ್ಲಾಂಗ್‌ 
ದೂರದಲ್ಲ ಜನಾರ್ಧನ ದೇವಾಲಯವಿದೆ. ಇದನ್ನು ಕೇಶವದೇವಾಲಯವೆಂದೂ, ಶ್ರೀನಿವಾಸ 
ಮೂರ್ತಿ ಇಲ್ಲನ ಪ್ರತಿಷ್ಠಿತ ವಿಗ್ರಹವೆಂದು ತಿಆದುಬರುತ್ತದೆ. ದ್ರಾವಿಡ ಶೈಅಯಲ್ಲ ನಿರ್ಮಿಸಿರುವ 
ಈ ದೇವಾಲಯ ಈಗ ಪಾಳು ಬದ್ದಿದ್ದು ಈ ದೇವಾಲಯವು ಕ್ರಿ.ಶ 1167 ರಲ್ಲ ಹೊಯ್ದಳ ದೊರೆ 
ಒಂದನೇಯ ವೀರಸಿಂಹನ ಆಳ್ವಕೆಯಲ್ಲ ನಿರ್ಮಾಣ ಮಾಡಿದಂತೆ ಇಲ್ಲನ ಶಾಸನದಿಂದ 
ತಿಆದುಬರುತ್ತದೆ. 


ಗರುಡ ಕಂಬ: ಈ ದೇವಾಲಯದ ಮುಂದೆ ವಿಜಯ ನಗರ ಅರಸರ ಕಾಲದಲ್ಲ ನಿಲ್ಲಸಿರುವ 


[ae 


ಗರುಡ ಗಂಬವಿದೆ. ಸುಮಾರು 4೦ ಅಡಿಗಳಷ್ಟು ಎತ್ತರವಿರುವ ಈ ಕಂಬ ಒಂದೇ ಕಲ್ಲನಿಂದ 
ಮಾಡಲ್ಪಲ್ಪದೆ. ಇದರ ಪೂರ್ವಭಾಗದಲ್ಲ ಗರುಡ ಲಾಂಛನವಿದೆ. ವಿಶೇಷ ದಿನಗಳಲ್ಲ ಠ ಕಂಬದ 
ಮೇಲೆ ನಂದಾದೀಪ ಹಚ್ಚುವ ವ್ಯವನ್ಥೆ ಇತ್ತು. ಇದಕ್ಕೆ ಕುರುಹಾಗಿ ಕಬ್ಣಣದ ಸರಪಳ ರಾಟಿಯ 
ಅವಶೇಷಗಳು ಕಂಬದ ತುತ್ತತುದಿಯಲ್ಲ ಕಂಡು ಬರುತ್ತದೆ. 


ಈ ದೇವಾಲಯದ ಗರ್ಭಗುಡಿಯ ಉತ್ತರ ಭಾಗದಲ್ಲ ಒಂದು ಸುರಂಗ ಮಾರ್ಗವಿದೆ. 
ಇದು ಗರುಡ ಕಂಬದ ತಳಮಾರ್ಗದ ಮೂಲಕ ಕರಿವರದರಾಜ ಸ್ವಾಮಿ ಬೆಟ್ಟದವರಗೊ. 
ಹೋಗಿರುವುದಾಗಿ ಪ್ರತೀತಿ ಇದೆ. ಈ ದೇವಾಲಯದ ವಿಮಾನ ಮಾದರಿಯ ಗೋಪುರವು 
ಬಹು ಸುಂದರವಾಗಿದೆ. ದೇವಾಲಯದ ಬಲಭಾಗದಲ್ಲಿ ಅಮ್ಮನವರ ಗುಡಿಯ ಅವಶೇಷಗಳವೆ. 


ಸುತ್ತಮುತ್ತಲೂ ಶಾಸನ ಕಲ್ಲುಗಳವೆ. 


ವೀರಭದ್ರನ ಗುಡಿ; ಜನಾರ್ಧನ ಗುಡಿಯಿಂದ ಪಶ್ಚಿಮಕ್ಕೆ ಅರ್ಥ ಫರ್ಲಾಂಗ್‌ ದೂರದಲ್ಲಿ 
ವೀರಭದನ ಗುಡಿ ಇದೆ. ಇದು ಹೊರ ನೋಟಕ್ಕೆ ಸಾಮಾನ್ಯ ಕಟ್ಟಡದ ದೇವಾಲಯವಾದರೂ 
ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ ಇದು ವಿಜಯನಗರದ ಕೃಷ್ಣದೇವರಾಯನ ಕಾಲದಲ್ಲ 
ನಿರ್ಮಿತವಾಯತೆಂದು ತಿಆದುಬರುತ್ತದೆ. ಈ  ಗುಡಿಯಲ್ಲ ಪ್ರತಿನಿತ್ಯವೂ ವೀರಶೈವ 
ತಮ್ಮಡಿಗಳ೦ಂದ ಪೂಜೆ ನಡೆಯುತ್ತದೆ. ಈ ಗುಡಿಯ ಉತ್ತರಕ್ಕೆ ಒಂದು ಅಶ್ವತ್ಥಮರವಿದೆ. ಅದರ 


ಬಳ ಕೆಲವು ಮಾರಿಕಲ್ಲುಗಳದ್ದು ಇದರ ಇತಿಹಾಸವನ್ನು ತಿಆಯಲು ಸಹಾಯಕಾರಿಯಾಗಿದೆ. 


101 


ಗಣಪತಿ ವಿಗ್ರಹ ಹರಳು ಕೋಟಿಯಲ್ಲ ಆದಿ ಗಣಪತಿ ದೇವಾಲಯವನ್ನು ನಿರ್ಮಿಸಲಾಗಿದೆ. ಈ 
ದೇವಾಲಯವು ವಿಜಯನಗರ ಕಾಲಕ್ಕೆ ಸೇರಿದೆ. ಪ್ರಸ್ತುತ ಈ ದೇವಾಲಯವನ್ನು 
ಜೀರ್ಣೋದ್ಧಾರ ಮಾಡಲಾಗಿದೆ. ಕೆ.ಎಸ್‌.ಆರ್‌,ಟ.ಸಿ ವತಿಯಿಂದ ಬಸ್‌ ಸಂಪರ್ಕವನ್ನು 


ಕಲ್ತಸಿದೆ. ಪ್ರಂತ ವಾಹನದಲ್ಲ ಹೋಗುವುದು ಸೂಕ್ತವಾಗಿದೆ. 


3.21 ಹರದನಹಳ್ಳಿ — ದಿವ್ಯಅ೦ಗೇಶ್ವರ ದೇವಾಲಯ 


ಹರದನಹಳ್ಳ ಚಾಮರಾಜನಗರ ತಾಲ್ಲೂಕಿನ ಒಂದು ಪ್ರಮುಖ ಪ್ರಾಚೀನ ನೆಲೆಯಾಗಿದೆ. 
ಹರದನಹಳ್ಳಿ (ವಾಣಿಜ್ಯಪುರ) ಒಂದು ವ್ಯಾಪಾರ ಕೇಂದ್ರವಾಗಿತ್ತು. ಈ ಸತ್ಯಾಂಶವನ್ನು 
ಪುಷ್ಟೀಕರಿಸುತ್ತದೆ. ಇದು ಸಾಕಷ್ಟು ಸಮೃದ್ಧವಾದ ಪಜಟ್ಟಣವಾಗಿದ್ದಕ್ಕೆ ಆಧಾರಗಳವೆ.5” ಈ 
ಊರಿನಲ್ಲ ಸಾಕಷ್ಟು ಆಧಾರಗಳವೆ. ಇಟ್ಟಗೆ. ಕೆಂಪುಬಣ್ಣದ ಮೋರೆಯ ಚೂರುಗಳನ್ನು 
ನೋಡಿದರೆ ಕೋಟಿಯ ಒಳಗೂ ಸುತ್ತಮುತ್ತಲು ಕಟ್ಟಡದ ಕುರುಹುಗಳವೆ. ಈ ಹಿಂದೆ ಈ 
ಊರಿಗೆ ಮಣ್ಣೆಯ, ಮಾರ್ಗೆಯ. ವಾಣಿಜ್ಯಪುರಿ, ವಾಣಿಜ್ಯಪುರ ಇತ್ಯಾದಿ ಹೆಸರುಗಳಂದ 
ಕರೆದಿದ್ದಾರೆ. ವಾಣಿಜ್ಯಪುರಿ ಎ೦ಬ ಸಂಸ್ಕೃತ ಹೆಸರೇ ಅಚ್ಚ ಕನ್ನಡದಲ್ಲ ಹರದನಹಳ್ಳಿ ಎ೦ಬ 
ನಾಮಾಂಕಿತದಿಂದ ಕರೆಯಲಾಗಿದೆ. ಇದೊಂದು ಅಂದಿನ ಕಾಲಕ್ಕೆ ತಮಿಳು ರಾಜ್ಯದ ಕೊನೆಯ 
ಭಾಗವಾಗಿದ್ದುದರಿಂದ ಹಾಗೂ ಈ ಭಾಗದಲ್ಲ ಚೋಳರು ಸಹ ಆಳ್ವಕೆ ನಡೆಸಿರುವುದರಿಂದ 
ಸತ್ಯಮಂಗಲ, ಶೇರೋಡ್‌, ಮಧುರೈ ಇತ್ಯಾದಿ ಕಡೆಗಳಲ್ಲ ವ್ಯಾಪಾರ ನಡೆದಿದೆ ಎಂಬುದನ್ನು 
ತಿಅಸಲಾಗುತ್ತದೆ. 


ಹರದನಹಳ್ಳಯಲ್ಲ ಚೋಳರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರು 
ಒಡೆಯರ್‌ ಇನ್ನೂ ಮೊದಲಾದ ಸ್ಥಳೀಯರು ಆಳ್ವಕೆ ನಡೆಸಿದ್ದಾರೆ. ಅದು ಅಲ್ಲದೆ ಆಯಾ 
ರಾಜಮನೆತನಗಳ ಪಾಳೇಗಾರರನ್ನು ಮತ್ತು ದಂಡನಾಯಕರನ್ನು ನೇಮಿಸಿಕೊಂಡು ಅವರ 
ಮುಖಾಂತರ ಆಡಳತವನ್ನು ನಡೆಸಿರುವುದು ತಿಆದುಬರುತ್ತದೆ. ಹರದನಹಳ್ಳ ವ್ಯಾಪಾರ ಹಾಗೂ 
ಪ್ರಮುಖ ಧಾರ್ಮಿಕ ಕೇಂದ್ರವೂ ಸಹ ಆಗಿದೆ. ಪೆರುಮಾಳ ದಣ್ಣಾಯಕ, ಮಾಧವ ದಣ್ಣಾಯಕ, 
ಬಸವಯ್ಯ ದಣ್ಣಾಯಕ. ಇಮ್ಮಡಿ ದೇವರಾಯ, ಹರಿಯಪ್ಪ ದಣ್ಣಾಯಕ, ಯಲ್ಲಪ್ಪುಯ್ಯ. 
ಹರದನಹಳ್ಳಯಲ್ಲ  ಗೋಸಲಮಠ, ತೋಟದ ಸಿದ್ದಅಂಗಯತಿ ಜನಿಸಿದ ಊರು 
ಹರದನಹಳ್ಳಯಾಗಿದೆ. ಇವರು ಕ್ರಿ.ಶ.15೦೦-158೦ರವರೆಗೆ ಜೀವಿಸಿರುವುದಾಗಿ ತಿಆದುಬರುತ್ತದೆ. 
ಇವರನ್ನು ತೋಟದ ಅಲ್ಲಮಪ್ರಭುದೇವರು ಎಂದು ಕರೆಯುತ್ತಾರೆ. ಶ್ರೀಗಳು ತುಮಕೂರು 
ಬಳಯಲ್ಲ ಹಿರಿಯೂರಿನ ಹತ್ತಿರದಲ್ಲಿ ಕದ್ದರೆ ಎಂಬುವ ಊರಿನ ಬಜ ಇರುವ ತೋಟಪೊಂದರಲ್ಲ 
ಶಿವಯೋಗ ಕೈಗೊಂಡ ಕಾರಣ ತೋಟದ ಸಿದ್ದಂಂಗ ಶಿವಯೋಗಿಗಳು ಎಂದು 


102 


ಕರೆಯಲಾಗಿದೆ. ಆದಕಾರಣ ಈ ಹೆಸರೇ ಹೆಸರುವಾಸಿಯಾಯುತು. ಶ್ರೀಗಳು ತಮ್ಮ 7೦೦ ಜನ 
ಶಿಷ್ಯರೊಂದಿಗೆ ತಮಿಳುನಾಡು, ಕೇರಳ ಮೊದಲಾದ ಕಡೆ ವ್ಯಾಪಕ ಪ್ರವಾಸ ಮಾಡಿ ವೀರಶೈವ 
ಧರ್ಮವನ್ನು ಪ್ರಚಾರ ಮಾಡಿದರು. 


ಶ್ರೀದಿವ್ಯಅಂಗೇಶ್ಯರ ದೇವಾಲಯ ಗೋಪುರ, ಗರುಡ ಕಂಬವನ್ನು ಸೇರಿದಂತೆ 
ಸುಂದರವಾಗಿ ನಿರ್ಮಾಣಗೊಂಡಿದೆ. ಇದನ್ನು ಕ್ರಿ.ಶ.13ನೇ ಶತಮಾನದಲ್ಲ ವೀರಬಲ್ಲಾಳನ 
ಕಾಲದಲ್ಲ ಅಂದರೆ, ಕ್ರಿ.ಶ.1316ರ ಜುಲ್ಯೆ 23 ಶುಕ್ರವಾರದ ದಿನ ಈ ದೇವಾಲಯವನ್ನು 
ನಿರ್ಮಾಣ ಮಾಡಲಾಲುತ್ತು ಆನಂತರ ಪ್ರತಿವರ್ಷ ಕೂಡ ರಥೋತ್ಸವ ನಡೆಯುತ್ತಿತ್ತು. 
ಶ್ರೀದಿವ್ಯಅಂಗೇಶ್ಯರ ದೇವಾಲಯದ ರಂಗಮಂಟಪವನ್ನು ಕ್ರಿ.ಶ.134೦ ರಲ್ಲ ಮಂಚೇಗೌಡ 
ಹಾಗೂ ಹಿರಿಯಗೌಡ ಇನ್ನಿತರರು ನಿರ್ಮಿಸಿದರು ಎಂದು ತಿಆದುಬರುತ್ತದೆ.”" 


2೦೦5 ರಲ್ಪ ರಾಜಗೋಪುರ ಸಿಡಿಅಗೆ ಬಅಯಾಗಿ ಕೆಕಗೆ ಉರುಳತು. ಗೋಪುರ ಸರಿ 
ಸುಮಾರು 5೦ ಅಡಿ ಎತ್ತರ ಹಾಗೂ ಅದರ ಒಳಭಾಗದಲ್ಲ ಕಲಾತ್ಮಕವಾದ ಮರದ 
ಕಂಬಗಳದ್ದವು. ದ್ವಾರದ ಎರಡು ಕಡೆ ತೆರೆದ ಕೊಂಡಿಯಂತಿದ್ದು. ಬಂದಂತಹ ಭಕ್ತರಿಗೆ 
ಪ್ರಸಾದವನ್ನು ವಿತರಿಸುವ ವ್ಯವಸ್ಥೆಗೆ ಅನುಕೂಲಕರವಾಗಿದ್ದಿತು. ಮುಂದೆ ಬಲಭಾಗಕ್ಕೆ 
ಯೋಗಶಾಲೆ, ಎಡಗಡೆ ಅಡಿಗೆ ಮನೆ ಇದೆ. ಇತ್ತೀಚೆಗೆ 16 ನಾಗರಕಲ್ಲನ್ನು ಪ್ರತಿಷ್ಠಾಪನೆ 
ಮಾಡಿಸಿದ್ದಾರೆ. 


ಈ ದೇವಾಲಯದಲ್ಲ ಪ್ರಾಚೀನ ಕಾಲದಿಂದಲೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು 
ನಡೆಯುತ್ತವೆ. ಮದುವೆ ಆಚರಣಿಗಳು ನಡೆಯುತ್ತದೆ. ದೇವಾಲಯದ ಒಳಾಂಗಣದ 
ಬಲಭಾಗದಲ್ಲ ಸರಸ್ತತಿಯ ಗುಡಿಯುದ್ದು. ಮೂರ್ತಿಯ ಹಿಂದೆ ಒಂದು ಶಿಲಾಶಾಸನ ಇದೆ. ಈ 
ಶಾಸನದ ಕಾಲಮಾನ ಶಕವರುಷ 1406 ಕ್ರೋಧಿ ಸಂವತ್ಸರದ ಮಾಘ 10ನೇ ಸೋಮವಾರ 
ಕ್ರಿ.ಶ.1458 ಫೆಬವರಿ 10ನೇ ಬುಧವಾರ ಈ ಶಾಸನವನ್ನು ಇಮ್ಮಡಿರಾಯ ಒಡೆಯರ ಈುಮಾರ 
ದೇಪಣ್ಣ ಒಡೆಯರ್‌ರವರು ಸಕಲ ಮರ್ಯಾದೆಯಿಂದ ದಿವ್ಯಅಂ೦ಗೇಶ್ವರ ದೇವರಿಗೆ ಪೂಜೆ 
ಸಲ್ಪಸಿ ಅದೇ ವೇಳೆಗೆ ಹರದನಹಳ್ಳಯನ್ನು ಧಾರೆಯನ್ನೆರೆದು ಕೊಟ್ಟದ್ದಾಗಿ ಉಳದ ವಿಷಯವನ್ನು 
ತಿಆಅಸುತ್ತದೆ. ಅದರ ಮುಂದೆ ಕಾಮಾಕ್ಷಿದೇವಿಯ ಗುಡಿಯುದ್ದು. ಇದರ ಒಳಭಾಗದಲ್ಲ 
ವಿಶೇಷವಾದ ಕುತೂಹಲಕರವಾದ ಸುರಂಗ ಮಾರ್ಗವಿದೆ. ಇಲ್ಲಗೆ ಪ್ರವೇಶ ಮಾಡಬೇಕಾದರೆ 
ಸುಮಾರು ಐದು ಚಿಕ್ಕ ಕೋಣೆಗಳನ್ನು ಬಳಸಿ ಹೋದರೆ ಸುರಂಗ ಮಾರ್ಗ ಇರುವುದು 
ತಿಆದುಬರುತ್ತದೆ. ಈ ಸುರಂಗ ಮಾರ್ಗ ಪಕ್ಷದ ಮಣಿಪುರದ ಅರಸು ಬಭ್ರವಾಹನ ರಾಜಧಾನಿ 
ಅಂದರೆ ರಾಮಸಮುದ್ರದ ಪಕ್ಷದಲ್ಲ ಕಂಡು ಬರುವ ಹರಕಕೋಟಿಗೆ ಸೇರಲು ಮಾಡಲಾಗುತ್ತಿತ್ತು 


103 


ಎಂದು ಸ್ಥಳೀಯರ ಹೇಳಕೆಗಆವೆ ಹಾಗೂ ಸುರಂಗ ಮಾರ್ಗದಿಂದ ಇಲ್ಲನ ರಾಜರು, 
ಪಾಳೇಗಾರರು ಹರಳಕೋಟಿಯ ಶ್ರೀಆಂಜನೇಯ ದೇವಾಲಯಕ್ಕೆ ಪೂಜೆಗಾಗಿ ಹೋಗುತ್ತಿದ್ದರು 
ಎಂಬುದು ಐತಿಹ್ಯವಾಗಿಯೇ ಉಳದಿದೆ. ಮತ್ತೊಂದರ ಪ್ರಕಾರ ದೇವಾಲಯದ ಚಿನ್ನ, ಆಭರಣ, 
ಬೆಳ್ಜ ಕಾಸುಗಳನ್ನು ದೇವರಿಗೆ ಅಲಂಕಾರಕ್ಷಾಗಿ ಬಳಸುವ ವಿಗ್ರಹ ಆಭರಣಗಳನ್ನು 
ಸುರಕ್ಷಿತವಾಗಿಡಲು ಆ ಸುರಂಗ ಮಾರ್ಗವನ್ನು ಉಪಯೋಗಿಸುತ್ತಿದ್ದರು ಎಂದು ಸಹ 
ಸ್ಥಳೀಯರ ಅಭಪ್ರಾಯವಾಗಿದೆ. ಟಪ್ಲು ಸುಲ್ತಾನ್‌ನ ಕಾಲಕ್ಕೆ ಈ ದೇವಾಲಯದ ಸಂಪತ್ತನ್ನು 
ತೆಗೆದುಕೊಂಡು ಹೋದನೆಂದು ತಿಆದುಬರುತ್ತದೆ. ಈ ಎಲ್ಲಾ ಬೆಳವಣಿಗೆಯಿಂದ ಇದೊಂದು 
ಪ್ರಮುಖವಾದ ವಾಣಿಜ್ಯ ಕ್ಷೇತ್ರ ಹಾಗೂ ಧಾರ್ಮಿಕ, ಸಾಂಸ್ಕೃತಿಕ ನೆಲೆಯಾಗಿರುವುದರಿಂದ 
ಅಂದಿನಿಂದ ಪ್ರಸ್ತುತ ಕಾಲಕ್ಸೂ ಜನರು ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲ ಸಾಕಷ್ಟು 
ಸಂಖ್ಯೆಯಲ್ಲ ಬರುತ್ತಿದ್ದಾರೆ. 


ಹರದನಹಳ್ಳಿಯ ಗೋಪಾಲಕೃಷ್ಣ ದೇವಾಲಯ 


ಹರದನಹಳ್ಳಯಲ್ಲರುವ ಗೋಪಾಲಕೃಷ್ಣ ದೇವಾಲಯದ ಇಂದಿನ ಪ್ರಸಿದ್ಧಿಗೆ ಮೈಸೂರು 
ಒಡೆಯರಾದ ಚಿಕ್ಕದೇವರಾಜ ಒಡೆಯರ್‌ ಕೊಡುಗೆ ಅಪಾರವಾದದ್ದು. ಗೋಪಾಲಕೃಷ್ಣ 
ದೇವಾಲಯವು ಕ್ರಿ.ಶ.1684-1704ರ ಅವಧಿಯ ನಿರ್ಮಾಣವಾಗಿದೆ. ಈ ದೇವಾಲಯದ 
ಬದ್ದೆ ಇತಿಹಾಸ ತಜ್ಞರಾದ ಹಯವದನರಾಯರು ಈ ರೀತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 
ಹರದನಹಳ್ಳಯಲ್ಲ ಗೋಸಲ ಗುರು ಚನ್ನಬಸವೇಶ್ವರರ ವೀರಶೈವ ಮಠ ಇತ್ತೆಂದೂ 
ಕ್ರಿ.ಶ.15ನೆಯ ಶತಮಾನದಲ್ಲ ಪ್ರಖ್ಯಾತರಾದ ತೋಂಟದ ಅಭಪ್ರಾಯದಂತೆ, ತದನಂತರ ಈ 
ಮಠ ಮೈಸೂರು ಅರಸು ಮನೆತನದ ಚಿಕ್ಕದೇವರಾಜ ಒಡೆಯರವರು ಕೆಳದಿ ಶ್ರೀ ಮಠದ ಕಲ್ಲು 
ಕಂಬಗಳನ್ನು ಬಳಸಿಕೊಂಡು ಗೋಪಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದ್ದರೆಂದು 
ಅಭಿಪ್ರಾಯಗಳವೆ. ಪ್ರಸ್ತುತ ದಿನಗಳಲ್ಪ್ಲಯೂ ಕಂಬಗಳ ಮೇಲೆ ಅನೇಕ ಬಗೆಯ ಶೈವ ಧರ್ಮಕ್ಕೆ 
ಸೇರಿದ ಉಬ್ಬು ಶಿಲ್ಪ್ಲಗಳವೆ. ಅಲ್ಲದೆ ಕೆಲವೊಂದು ಕಂಬಗಳ ಮೇಲೆ ಶಾಸನಗಳದ್ದು. ಇವು 
ವೀರಶೈವ ಧರ್ಮೀಯರಿಗೆ ದಾನದತ್ತಿಗಳನ್ನು ನೀಡಿರುವ ಕುರಿತು ತಿಆಸುತ್ತದೆ. ಪ್ರಾಚೀನವು 
ಪ್ರಸಿದ್ಧವೂ ಆಗಿದ್ದ ದೇವಾಲಯವನ್ನು ಆಳದ ಮತ್ತೊಂದು ದೇವಾಲಯವನ್ನು 
ನಿರ್ಮಿಸಿರುವುದಕ್ಕೆ ನಿಖರವಾದ ಆಧಾರಗಅಲ್ಲ. ಅದು ಅಲ್ಲದೆ ಅಂದಿನ ಕಾಲಕ್ಕೆ ಇನ್ನೊಂದು ಕಡೆ 
ಪಬಲರಾದ ವೈಷ್ಣವರು ಎಂಬುದರ ಬದ್ದೆ ಯಾವುದೇ ವಿವರಗಳು ಕಾಣಬರುವುದಿಲ್ಲ. ಬೇರೆ ಬೇರೆ 
ಧರ್ಮಗಳ ನಡುವೆ ಸಮನ್ವಯವನ್ನು ಸಾಧಿಸಬೇಕಾದ ಅರಸರು ರಾಜಧರ್ಮವನ್ನು ಮರೆತು 
ಒಂದು ಧರ್ಮಕ್ಕೆ ಸೇರಿದ ದೇವಾಲಯವನ್ನು ವಿರೂಪಗೊಳಸಿ ಅದೇ ಮೂಲ ಸಾಮಾರ್ರಿಗಳನ್ನು 


104 


ಬಳಸಿ ವೈಷ್ಟವ ಪಂಥದ ದೇವಾಲಯವನ್ನು ನಿರ್ಮಿಸಿದ್ದು. ಅಚ್ಚರಿಯ ಸಂಗತಿಯಾಗಿದೆ. 


ಇಂತಹದೊಂದು ಘಟನೆಗೆ ವೀರಶೈವ ಧರ್ಮದ ಪ್ರತಿರೋಧ ವ್ಯಕ್ತಗೊಂಡಿತ್ತೋ ಇಲ್ಲವೋ 
ಎಂಬುದಕ್ಕೆ ಯಾವುದೇ ತರಹದ ಪುರಾವೆಗಳು ಕಂಡು ಬರುವುದಿಲ್ಲ. 


ಈ ದೇವಾಲಯದಲ್ಲ ಅನೇಕ ರೀತಿಯ ಶಿಲ್ಪ್ಲಗಳವೆ. ಆದರೂ ಕೂಡ ಶೈವ ವೈಷ್ಣವ 
ಧರ್ಮಕ್ಕೆ ಪೂರಕವಾದ ಶಿಲ್ಪಗಳಾಗಿವೆ. ಶೈವ-ವೈಷ್ಣವ ಪರಂಪರೆಗಳೆರಡು ಚಟುವಟಕೆಗಳಗೆ 
ಪ್ರೇರಕ ಶಕ್ತಿಯಾಗಿ ಬೆಳವಣಿಗೆ ಉದ್ದಕ್ಲೂ ತನ್ನದೇ ಆದ ಮಹತ್ವ ಪೂರ್ಣವಾದ ಕೊಡುಗೆಯನ್ನು 
ನೀಡುತ್ತಾ ಬಂದ ಹರದನಹಳ್ಳಿ ಇಂದಿಗೂ ಕೂಡ ಧಾರ್ಮಿಕ ಶ್ರೀಮಂತಿಕೆಯಿಂದ 
ಬೆಳೆದುಕೊಂಡು ಬಂದಿದೆ. 


ಹರದನಹಳ್ಳಿಯ ಶ್ರೀ ಗೋಸಲಪೀಠ ಗುರುಪರಂಪರೆ: ಕ್ರಿ.ಶ.1೭ನೇ ಶತಮಾನದಲ್ಪ 


ಕಲ್ಯಾಣದಲ್ಲ ನಡೆದ ಅದ್ಭುತವಾದ ದಾರ೯ನಿಕ. ಧಾರ್ಮಿಕ. ಸಾಮಾಜಕ, ಆರ್ಥಿಕ 
ಚಳುವಳಯನ್ನು ಇತಿಹಾಸ ಪುಟಗಳಂ೦ದ ಕಾಣಲಾಗಿದೆ. ಹರದನಹಳ್ಳಿ ಅನೇಕ ಕಾರಣಗಳಂ೦ದ 
ಐತಿಹಾಸಿಕ ಕ್ಷೇತ್ರವಾಗಿದೆ. ಶೇ ಊರಿನ ಅನೇಕ ಐತಿಹ್ಯ ಕಥೆಗಳಂದ ಹೆಸರುಗಳವೆ. ಆದರೆ 
ಮೊದಲಗೆ ಇಲ್ಲ ಮಠವನ್ನು ಕಟ್ಟಸಿ ಅನಾದಿ ಗಣೇಶ್ವರನೆ೦ಬ ಒಬ್ಬ ವಿರಕ್ಷನನ್ನು 
ಮಠಾಧ್ಯಕ್ಷರನ್ನಾಗಿ ಮಾಡಿದರು. ತದನಂತರ ಕಾಲಕ್ಷೆ ಮಠದಲ್ಪ್ಲ ಪ್ರಾರಂಭವಾಗಿ ಆದಿಗಣನಾಥ, 
ಆಧ್ಯಾತ್ಸ ಗಣನಾಥ. ರುದ್ರದೇವ, ಬಸವಪ್ರಭು, ಆದಿಅ೦ಗೇಪ, ಚನ್ನವೀರೇಶ. 
ಗೋಸಲಯತೀಶ, ಶಂಕರೇಶ, ದಿವ್ಯಅಂಗೇಶ ಎಂಬುವವರು ವಿರಕ್ತ ಪಟ್ಟವಾಆದ ಮೇಲೆ 
ತೋಂಟದ ಸಿದ್ದಅಂಗನು ತನ್ನ ಎಂಟರ ವಯಸ್ಸಿನಟ್ಲ ಈ ಮಠಕ್ಕೆ ಬಂದಾಗ ಅವರಿಗೆ 
ಗುರುಗಳಾಗಿದ್ದ ಚನ್ನಬಸವ ದೇಪಿಕರು ಮಠಾಧ್ಯಕ್ಷರಾಗಿದ್ದರು. ಇಲ್ಲ ಸ್ಥಾಪಿತವಾದ ಶ್ರೀ ಮಠದ 
ಪರಂಪರೆಯಲ್ಲ ತೋಂಟದ ಸಿದ್ದಅಂ೦ಗೇಶ್ವರರು ಸಾಧಿಸಿದ ಸಾಧನೆ ಅತ್ಯದ್ಭುತವಾದುದು ಅವರ 
15ನೇ ಶತಮಾನದ ಅಂತ್ಯದಲ್ಲ ಇದ್ದವರೆಂದು ತಿಆದುಬರುತ್ತದೆ. 


ಕಲ್ಯಾಣದ ಕ್ರಾಂತಿಗೆ ಮುನ್ನವೇ ಭಾರತ ದೇಶದಲ್ಲಿ ಬೌದ್ಧ, ಜೈನ. ಶೈವ, ವೈಷ್ಣವ 
ಕ್ರಾಂತಿಗಳು ಇದ್ದವು. ಬೌದ್ಧ ಸಂಸ್ಕೃತಿಯು ಬಹು ಕಾಲದವರೆಗೆ ರಾಷ್ಟ್ರವ್ಯಾಪಿಯಾಗಿತ್ತು. ನಂತರ 
ಜೈನ ಸಂಸ್ಕೃತಿ ದಕ್ಷಿಣ ಭಾರತದಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತಾ ಬಂದ ಕಾರಣ ಬೌದ್ಧ 
ಸಂಸ್ಕೃತಿಯು ಕಣ್ಮರೆ ಆಗುತಾ ಬಂದಿದೆ. ಆದರೆ ಜೈನ ಸಂಸ್ಕೃತಿ ಗುರಿ, ಬೌದ ಸಂಸ್ಕೃತಿಗಿಂತ 

ಕ fr ಕ [n) ಕ 

ತೀೀರ ಭನ್ನವಾದುದೆಂದು ಅಂದಿನ ಕಾಲದ ಜನರು ತಿಆದಿರಲಲ್ಲ. ಹೀಗೆ ಶೈವ ಸಂಸ್ಕೃತಿಯ 
ಮೂಲ ಸಿದ್ಧಾಂತದ ದೇವೋಪಾಸನೆ ಮತ್ತು ಭಕ್ತಿ ಸಂಘದ ವಿಕಾಸಕ್ಕೆ ಆತಂಕ ಉಂಬಾಗಿತ್ತು. 
ಇಂತಹ ಸಂದಿದ್ದ ಸಮಯದಲ್ಲ ಹರದನಹಳ್ಳಯ ಗೋಸಲಪೀಧಠ ಮತ್ತೊಮ್ಮೆ ಭಾರತೀಯ 


105 


ಹಾಗೂ ಶೈವ ಸಂಸ್ಕೃತಿಯ ಪುನರುದ್ದಾರಕ್ಕೆ ಸಲ್ಪ್ಲಸಿದ ಸೇವೆ ಅಪಾರವಾದುದು. ಈ 
ಮಹಾಕಾರ್ಯವನ್ನು ಕೈಗೊಂಡ ಹರದನಹಳ್ಳಯ ಪೀಠಾಧೀಶ್ವರರು ಕೇವಲ ಮಠದಲ್ಲಿ ನೆಲೆ 
ನಿಂತು ತಮ್ಮ ಕ್ಷೇತ್ರವನ್ನು ಬೆಳೆಸಿಕೊಳ್ಳುವ ಕಾರ್ಯವನ್ನು ಮಾಡಲು ಹೋಗಲಲ್ಲ. ಎಲ್ಲ ಶೈವ 
ಸಂಸ್ಕೃತಿಗೆ ತಾತ್ತಿಕವಾದ ಆಘಾತ ಉಂಬಾಗಿತ್ತೋ ಅಲ್ಪಗೆ ಹೋಗಿ ಅದರ ಪುನರುದ್ದಾರಕ್ಷೆ 
ದಕ್ಷಿಣ ಭಾರತದ ಪ್ರಮುಖ ಕ್ಷೇತ್ರಗಳಲ್ಲ ಸಂಚರಿಸಿ ಸಾಕಷ್ಟು ಕ್ಷೇತ್ರಗಳನ್ನು ತಮ್ಮ ಪ್ರತಿಭೆಬುಂದ 
ಬೆಳಗಿ ಪುಣ್ಯಕ್ಷೇತ್ರಗಳಾಗಿಸಿದ್ದಾರೆ.  ಹರದನಹಳ್ಳಯ ಜಗದ್ದುರು ಪೀಠದ ಹದಿನಾರನೇ 
ಜಗದ್ದುರುಗಳಾದ ಶ್ರೀ ತೋಂಟದ ಸಿದ್ದಅಂಗೇಶ್ವರರು. ವೀರಶೈವ ಧರ್ಮ ಹಾಗೂ ಚರಿತ್ರೆಯಲ್ಲಿ 
ಚಿರಸ್ಕರಣೀಯವಾದ ಮಹಾಪುರುಷರಾಗಿದ್ದಾರೆ. ಅಲ್ಲದೆ ಸಾಕಷ್ಟು ರ್ರಂಥಗಳನ್ನು ರಚಿಸಿದ್ದಾರೆ. 
ಇವರ ಹೆಸರಿನಿಂದ ಹರದನಹಳ್ಳಿ ಪ್ರಖ್ಯಾತವಾಗಿದೆ. ಆದಕಾರಣವೇ ಇಂದಿಗೂ ಕೂಡ ಸಾಕಷ್ಟು 
ಭಕ್ತರು ಈ ಮಠಕ್ಷೆ ಬರುವ ಪರಂಪರೆ ಇದೆ. 


3.2೦. ವೆಂಕಟಯ್ಯನ ಛತ್ರ ಕ್ಷೇತ್ರ — ಪ್ರಸನ್ನ ವೆಂಕಟರಮಣಸ್ತಾಮಿ ದೇವಾಲಯ 


ಚಾಮರಾಜನಗರ ತಾಲ್ಲೂಕಿನಿಂದ 12 ಕಿ.ಮೀ ದೂರದಲ್ಲರುವ ವೆಂಕಟಯ್ಯನ ಛತ್ರ 
ಒಂದು ವೈಷ್ಣವ ಧರ್ಮದ ಕ್ಷೇತ್ರವಾಗಿದೆ. ಇಲ್ಲರುವ ಶ್ರೀ ಪ್ರಸನ್ನ ವೆಂಕಟರಮಣಸ್ವಾಮಿ 
ದೇವಾಲಯವು ಪೂರ್ವಾಭಿಮುಬವಾಗಿದೆ. ಇದನ್ನು ದಕ್ಷಿಣದ ತಿರುಪತಿ ಎಂದೂ ಸಹ 
ಕರೆಯುತ್ತಾರೆ ಮತ್ತು ದೇವಾಲಯದ ಮುಂದೆ ಐತಿಹಾಸಿಕ ಕೊಳವಿದ್ದು. ಈೇ ಕೊಳವು 
ಬೇಸಿಗೆಯಲ್ಲೂ ಬತ್ತಿಹೋಗುವುದಿಲ್ಲ. ಪಸ್ತುತ ಈ ಕೊಳದ ಸ್ಥಿತಿ ಹದೆಗೆಟ್ಟದೆ.”” 


3.23. ಮಲೆಯೂರಿನ ಕನಕಗಿರಿ ರಾಷ್ಟ್ರವ್ಯಾಪಿ ಹೆಸರುಗಳಸಿರುವ ಜೈನ ತಾಣ ಕ್ಷೇತ್ರ 


ಚಾಮರಾಜನಗರ ತಾಲ್ಲೂಕಿನ ಕನಕಗಿರಿ ಬೆಟ್ಟ ನಾಕೋಪಮಾನ ಶೈಅ ಅಂದರೆ 
ಪ್ರರ್ಗದಂತಿರುವ ಶಿಬರವೆಂದೇ ಗ್ರಂಥಕಾರರು ಬಳ್ಣಿಸಿದ್ದಾರೆ. ಕನಕಗಿರಿ ಶ್ರೀಕ್ಷೇತ್ರವು ಪ್ರಸಿಧ್ಧ ಜೈನ 
ಕೇಂದಗಳಲ್ಲ ಒಂದಾಗಿದೆ. ಮಲೆಯೂರಿನ ಸಮೀಪ ಕನಕಗಿರಿಯಲ್ಲ ಶ್ರೀಗಂಧ ಚಂದನ 
ವೃಕ್ಷಗಳದ್ದುದರಿಂದ ಮಲೆಯಗಿರಿ ಚಂದನ ಎಂದು ಪ್ರಸಿದ್ಧವಾಗಿದೆ. ಪೂರ್ವ ವೃತ್ತಾಂತಗಳ 
ಮಹಾತೃಗಳಂದಲೂ ಜನಶೃತಿಗಳಂದಲೂ. ಪುರಾಣ ಗ್ರಂಥಗಳಂದಲೂ ತಿಳದುಬರುವಂತೆ ಈ 
ಕ್ಷೇತ್ರದ ಮಹಿಮೆಯು ಅಪಾರವೆಂದು ತಿಆದುಬರುತ್ತದೆ. ಇಂದಿಗೂ ಪರ್ವತ ಶೈಅಯಲ್ಲ ವಿಶಾಲ 
ಬಂಡೆಗಳ ಮೇಲೆ ಶಾಶ್ವತವಾಗಿ ಕೆತ್ತಿರುವ ಪ್ರಾಚೀನ ಚರಣ ಪಾದುಕೆಗಳು. ಶಿಲಾಶಾಸನಗಳು. 
ಸಮಾಧಿ ಮಂಟಪ, ಗುಹೆ ಮೊದಲಾದ ಐತಿಹ್ಯಗಳು ಇವೆ. ಇದೊಂದು ಪ್ರಮುಖ ಜೈನ 


ಕ್ಷೇತ್ರವಾಗಿದ್ದು ಜೈನರ ಪ್ರವಾಸಿ ತಾಣವಾಗಿದೆ.” 


106 


ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಲ್ಲೆಬುಂದ ಸುಮಾರು 35ರ ಕಿಲೋಮೀಟರ್‌ 
ದೂರದಲ್ಲ ಕನಕಗಿರಿ ಬೆಟ್ಟ ಇದೆ. ಸಂಪೂರ್ಣವಾಗಿ ಶಿಲೆಗಳ೦ಂದ ರೂಪಿತವಾದ ಈ ಗಿರಿ ಅಥವಾ 
ಕನಕಾದ್ರಿ ಎಂಬ ನಾಮಾಂಕಿತದಿಂದ ಹೆಸರುವಾಸಿಯಾಗಿದೆ. ಕರ್ನಾಟಕ, ಕೇರಳ, 
ತಮಿಳುನಾಡು ರಾಜ್ಯಗಳ ತ್ರಿಕೋನ ಸ್ಥಾನದಲ್ಲರುವ ಮಲೆಯೂರಿನ ಕನಕಗಿರಿ ಕ್ಷೇತ್ರವೂ ಜೈನರ 
ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ಭಾರತದ ಶ್ರೇಷ್ಠ ರಸವಿದ್ಯೆ ಸಿದ್ದಿಗಾಗಿ ಈ ಕ್ಷೇತ್ರದ 
ಅಧಿದೇವತೆ ಶ್ರೀ ಪದ್ಯಾವತಿ ದೇವಿಯನ್ನು ತನ್ನು ತಪೋಬಲದಿಂದ ಸಾಕ್ಷಾತ್ನರಿಸಿದ. ಶೇ 
ಹಿನ್ನೆಲೆಬುಂದ ಶೇ ನೆಲೆಯೂ ಇಂದಿಗೂ ಪಹ ಪದ್ಮಾವತಿ ಗುಹೆ ಮತ್ತು ನಾಗಾರ್ಜುನ ಗುಹೆ 
ಎಂದೇ ಕರೆಯುವ ವಾಡಿಕೆ ಇದೆ. ಗಂಗ, ಜೋಳ, ಹೊಯ್ದಕ, ವಿಜಯನಗರ, ಮೈಸೂರಿನ 
ರಾಜ ಒಡೆಯರ್‌ ಕಾಲಕ್ಸೂ ಅಭವೃದ್ಧಿಯಾಗಿರುವುದನ್ನು ಕಾಣಬಹುದಾಗಿದೆ. ಇಲ್ಲ 
ಜೈನಮಂದಿರ ಕಲ್ಯಾಣಿ, ಬಾವಿ, ಕೆರೆ ಪ್ರಾಕಾರ ಕೋಟಿ, ಕೊತ್ತಲಗಳನ್ನು ಕಾಲಕಾಲಕೆ 
ಆಗಿರುವುದನ್ನು ಗಮನಿಸಬಹುದಾಗಿದೆ. ಕನಕಗಿರಿ ಕ್ಷೇತ್ರ ಪ್ರಾಚೀನ ಕಾಲದಿಂದಲೇ ಶ್ರೀ ಕ್ಷೇತ್ರ 
ಶ್ರವಣ ಬೆಳಗೊಳದ ಮಠದ ಶಾಖೆಯಾಗಿದ್ದು ಪೂರ್ವದಲ್ಲ ಇಲ್ಲ ದಿಗಂಬರ ಜೈನ ಮಠವು 


ಸ್ಥಾಪಿತವಾಗಿತ್ತು. ಕ್ರಿ.ಶ.1-12ನೇ ಶತಮಾನಕ್ಕೆ ಮಲೆಯೂರಿನಲ್ಲ ಜೈನ ಧರ್ಮವು ನೆಲೆಸಿತ್ತು. 


ಕನಕಗಿರಿ ಪಾರ್ತ್ರ್ಯನಾಥ ಬಸದಿಯ ಪ್ರಾಕಾರದಲ್ಲರುವ ಚಪ್ಪರ ಮಂಟಪದಲ್ಪ್ಲನ ಕಲ್ಪನ 
ಮೇಲೆ ಕೆತ್ತಿರುವ ಕ್ರಿ. ಶ.173ರ ಶಾಸನವು ವೈದ್ಯರ ವಂಶಕ್ಕೆ ಸೇರಿದ ಚಿಕ್ಕತಾಯಯು 
ಕನಕಗಿರಿಯಲ್ಲ ನಡೆಯುತ್ತಿದ್ದ ಪಂಚಪರ್ವಗಳ ಆಚರಣೆಯ ಸಂದರ್ಭದಲ್ಲ ಕಿನ್ನರಿಪುರವೆಂಬ 
ಗ್ರಾಮವನ್ನು ದತ್ತಿಬಟ್ಟ ವಿಚಾರ ತಿಆದು ಬರುತ್ತದೆ. ಕನಕಗಿರಿ ಎಲ್ಲಾ ಶಾಸನಗಳ ಆಧಾರದಂತೆ 
ಪೂಜ್ಯ  ಅಜತಮುನಿಗಳು, ಚಂದ್ರಸೇನಾಚಾರ್ಯರು, ಚಂದ್ರಕೀರ್ತಿಮುನಿ, ವಜ್ರನಂದಿ 
ಸಿದ್ದಾಂತದೇವ, ವಿದ್ಯಾನಂದಿಸ್ಟಾಮಿಯವರು, ವಾಂದೀಭಛಸಿಂಹ. ಕನಕಗಿರಿ ಪೀಠದ 
ಭಲ್ಲಾಕಲಂಕ ಮುನಿಗಳು. ಪ್ರಭೇಂದು ಪ್ರಭಾಚಂದ್ರದೇವ. ಮುನಿಚಂದ್ರದೇವ, ಬಾಹುಬಲ 
ಪಂಡಿತ ದೇವ. ಹನಸೋಗೆ, ಗಚ್ಚದ ಲಲಅತಕೀರ್ತಿ ಭಟ್ದಾರಕರಂತಹ ಶಾಸನೋಕ್ತ ಅನೇಕ ಜೈನ 
ಮುನಿಗಳು ತಪಪ್ತಿಗಕ ಸಾಧಕರು, ವಿಧಿಪೂರ್ವಕ ಸಲ್ಲೇಖನ ಪ್ರತ ತೆಗೆದುಕೊಂಡು ಮರಣ 
ಹೊಂದಿದ ಸಮಾಧಿಗಳವೆ. 27ಕ್ಸೂ ಹೆಚ್ಚು ಪಿಲಾಶಾಸನಗಳು ಇಲ್ಲವೆ. ಪೂರ್ವದ ಅನೇಕ 
ಸಾಧಕ ತಪಸ್ತಿಗಳು ಇಲ್ಲ ಬಂದು ತಪವನ್ನಾಚರಿಸಿದರು. ಅಂತಿಮ ಪ್ರುತಕೇವಆ ಭದ್ರಬಾಹು 
ಸ್ತಾಮಿಗಳ ಅನೇಕ ಸಂಘನಾಯಕ ಆಚಾರ್ಯರು ಮುನಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿದರು. 
ಶಿಲಾಶಾಸನ, ಚರಣ ಚಿನ್ನೆ. ಶಿಲಾಮಂಟಪ, ಗುಹೆಗಳು ಇಲ್ಲನ ಐತಿಹಾಸಿಕ ಸಂಪತ್ತುಗಳಾಗಿವೆ. 
ಈ ಕನಕಗಿರಿ ಪರ್ವತದಲ್ಲ ವಿಶಾಲ ಬಂಡೆಗಳ ಮೇಲೆ ಕೆತ್ತಿದ ಶ್ರೀ ಪಾರ್ಶನಾಥಸ್ವಾಮಿ. ಶ್ರೀ 
ಚಂದ್ರ ಪ್ರಭುಸ್ವಾಮಿ. ಪಂಚ ಪರಮೇಷ್ಠಿ ಮೊದಲಾದ ಅನೇಕ ಶ್ರೇಷ್ಠ ಜನ ಶಿಲ್ಪಗಳವೆ. 


107 


ಪ್ರಸ್ತಿ ಶ್ರೀಮನ್‌ ಮಹಾವೀರ ನಿರ್ವಾಣ ಸಂವತ್ಸರದ ೨548 ನೇ ದುರ್ಮಭ ನಾಮ 
ಸಂವತ್ಸರದ ಪುಷ್ಯ ಬಹುಳ ಚತುರ್ವೇದಿ ಶುಭ ದಿನಾಂಕ: 16-1-2೦17 ರ ಸೋಮವಾರದಿಂದ 
ಮಾಘ ಶುದ್ಧ ನವಮಿ ದಿನಾಂಕ: 5-2-2೦17 ಭಾನುವಾರದವರೆಗೆ ಶ್ರೀ ಕ್ಷೇತ್ರ ಕನಕಗಿರಿಯಲ್ಲ 
ಮೋಕ್ಷ ಸಿದ್ಧರ್ಥವಾಗಿ ಮಯೋಕ ಕಲ್ಯಾಣಾರ್ಥವಾಗಿ ಪುಣ್ಯವೃಧ್ಧಿ ನಿಮಿತ್ತಾರ್ಥವೂ 
ಶಾಂತ್ಯಾರ್ಥವೂ. ಮಂಗಲಾರ್ಧವಾಗಿಯೂ ಬೃಹತ್‌ ಶ್ರೀಸಹಸ್ರನಾಮ ಆರಾಧನೆ, ಭಗವಾನ್‌ 
ಶ್ರೀಬಾಹುಬಲ ಪ್ರತಿಷ್ಠಾಪನೆ, ಪಂಚ ಕಲ್ಯಾಣ ಪೂಜೆ, ಗಜರಥ ವಿಹಾರ, ಪೂರ್ವಕ ಶ್ರೀಕನಕಗಿರಿ 
ಅತಿಶಯ ಮಹೋತ್ಸವವನ್ನು ನಡೆಸಲಾಗಿದೆ. 


ಪೂಜ್ಯಮುನಿ ಶ್ರೀಗಳವರ ಆಶೀರ್ವಾದ ಮತ್ತು ದಿವ್ಯ ಪ್ರೇರಣೆಯಿಂದ ನಡೆದಿರುವ 
ಮಹೋತ್ಸವದಲ್ಲ ಭಾರತದ ಪ್ರಸಿದ್ಧ ಧರ್ಮ ಪೀಠದ ಸಮಸ್ತ ಭಟ್ದಾರಕ ಪಟ್ಹಾಚಾರ್ಯವಯರ್ಯ. 
ಮಹಾಸ್ತಾಮಿಗಳವರು ಚಿತ್ಯೆಸಿ ಧರ್ಮೋಪದೇಶ ನೀಡಿ ಆಶೀರ್ವಚನ ಮಾಡಿದ್ದಾರೆ. 


ಈ ಭಕ್ತಿಯ ಮಹೋತ್ಸವದಲ್ಲ ಪ್ರತಿದಿನ ಮಹಾಮಂಗಳಕಕಾರಿ ಭಗವದ್‌ ಜನ 
ಸಹಸ್ರನಾಮ ಪೂಜೆ, ಮಹಾ ಅರ್ಚನ, ಬೃಹತ್‌ ಆರಾಧನೆ, ವಿಧಿವಿಧಾನಗಳು ಅತ್ಯಂತ 
ವೈಭವಯುತವಾಗಿ ನಡೆದಿದೆ. ಲೋಕಕಲ್ಯಾಣ ಭಾವನೆಗಾಗಿ 5555ರ ಜನರಿಗೆ ಪ್ರತಿದಿನ ಉಚಿತ 
ಆರೋಗ್ಯ ತಪಾಸಣಿ ಮತ್ತು ಚಕಿತ್ಲಾ ಕಿರ, ಶಿಬರದಲ್ಲ 111 ಜನರಿಗೆ ಹೃದಯ ತಪಾಸಣೆ 
ಮತ್ತು ಚಿಕಿತ್ರೆ, 1111 ಜನರಿಗೆ ನೇತ್ರ ತಪಾಸಣೆ ಮತ್ತು ಜಕಿತ್ತೆ, 1111 ಮಹಿಕೆಯರಿಗೆ ಸಂಪೂರ್ಣ 
ಆರೋಗ್ಯ ತಪಾಸಣಿ ಮತ್ತು ಚಕಿತ್ಲೆ, 11 ದಿವ್ಯಾಂಗರಿಗೆ ಉಪಕರಣಗಳ ವಿತರಣೆ, 1 
ಮಕ್ಕಳಗಾಗಿ ಎಲ್ಲಾ ತರಹದ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಮಾಡಿಸಲಾಗಿದೆ. 


ದಕ್ಷಿಣ ಭಾರತದ ಎಲ್ಲಾ ಜೈನ ಕ್ಷೇತ್ರಗಳ ಪರಂಪರೆಯಂತೆ ಗೊಮ್ಮಟೇಶ್ವರ ಬಾಹುಬಲ 
ಸ್ವಾಮಿಯ ವಿಗ್ರಹ ಪೂಜನೀಯ ಮತ್ತು ಆಕರ್ಷಣೀಯ ಕೆಂದ್ರವಾಗಿದೆ. ಎಲ್ಲಾ ಯಾತ್ರೆಗಳ 
ಬಾಹುಬಅ ಸ್ವಾಮಿಯ ವಿಗ್ರಹ ಪೂಜನೀಯ ಮತ್ತು ಆಕರ್ಷಣೀಯ ಕೇಂದ್ರವಾಗಿದೆ. ಎಲ್ಲಾ 
ಯಾತ್ರಿಗಳ ಬಾಹುಬಅ ಭಗವಂತನ ದರ್ಶನಕ್ನಾಗಿಯೇ ಬರುವವರು. ಹೀಗೆ ಬಾಹುಬಲ 
ಸ್ಪಾಮಿಯ ಮಹಿಮೆ ಇಲ್ಪ್ಲನ ಜನರ ಅತ್ಯಂತ ಶ್ರದ್ದೆ ಮತ್ತು ಭಕ್ತಿಯ ಪ್ರತೀಕವಾಗಿದೆ. 
೦2-೦೭-೭೦17 ರಂದು ಕನಕಗಿರಿ ಕ್ಷೇತ್ರದಲ್ಲ ಅತ್ಯಂತ ಆಕರ್ಷಣೀಯ ಸುಮಾರು 18 ಅಡಿ 
ಎತ್ತರದ ಶ್ರೀಬಾಹುಬಆಸ್ತ್ವಾಮಿ ಪ್ರತಿಮೆ ಪ್ರತಿಷ್ಠಾಪನೆ ಮತ್ತು ಪ್ರಥಮ ಮಹಾ ಮಸ್ತಕಾಭಷೇಕ 


ನಡೆದಿದೆ.” 


108 


ಪೂರ್ವದಲ್ಲ ತಲಕಾಡಿನ ಗಂಗರು ಪಾರ್ತ್ಯನಾಥ ಜೈನ ಬಸದಿಯನ್ನು ನಿರ್ಮಿಸಿದ್ದಾರೆ 
ಎಂಬುದು ಅವರ ಕಾಲದ ಕಂಬಗಳವೆ ಎಂದು ತಿಆಯಬಹುದಾಗಿದೆ. ಈ ಎಲ್ಲಾ 
ಬೆಳವಣಿಗೆಯಿಂದ ಅಲ್ಲದೆ ಹೊಸದಾಗಿ ಬಂದಿರುವ ಸ್ರಸಿಶ್ರೀಭುವನಕೀರ್ತಿ ಭಟ್ದಾರಕ 
ಮಹಾಸ್ತಾಮಿಯವರು ಶಂ ಕ್ಷೇತ್ರಕ್ಕೆ ಧರ್ಮ ಪೀಠಾಧ್ಯಕ್ಷರಾಗಿ ಬರುವ ವರೆಗೂ ಕೆಲಸ 
ಕಾರ್ಯಗಳು ಕುಂಠಿತವಾಗಿತ್ತು. ಆದರೆ ಇಂದು ಭಾರತದಾದ್ಯಂತ ಹೆಸರುಗಳಸಿದೆ. ಈ 
ಹಿನ್ನೆಲೆಬಂದಲೇ ಪ್ರತಿದಿನ ಜೈನಭಕ್ತರು ದೇಶದ ಮೂಲೆ ಮೂಲೆಗಳಂದ ಬರುತ್ತಿದ್ದಾರೆ. 
ಶ್ರೀಗಳು ಬಂದಂತಹ ಭಕ್ತರಿಗೆ ಊಟ ಮತ್ತು ವಸತಿ ಸೌಲಭ್ಯವನ್ನು ಸಹ ನೀಡುತ್ತಿದ್ದಾರೆ. ಅದು 
ಅಲ್ಲದೆ ಮೇಲೆ ತಿಆಸಿರುವಂತೆ, ಶ್ರವಣ ಬೆಳಗೊಳ, ಧರ್ಮನ್ನಳ, ಮೂಡಬದರೆ. ಕಾರ್ಕಳ ಇನ್ನೂ 
ಮೊದಲಾದ ಜೈನ ಕ್ಷೇತ್ರದ ಮಾದರಿಯಲ್ಲ ಬಾಹುಬಲ ಸ್ಹಾಮಿಯ ಶಿಲ್ಪವನ್ನು ಇಡಲಾಗಿದೆ. 


ಮಲೆಯೂರು ವ್ಯಾಪ್ಲಿಗೆ ಬರುವ ಕನಕಗಿರಿ ಪ್ರಸ್ತುತ ಜೈನರ ಪ್ರಮುಖ ಯಾತ್ರಾ 
ಸ್ಥಳವಾಗಿದೆ. ಅಲ್ಲದೆ ಉತ್ತರ ಭಾರತದ ಪ್ರವಾಸಿಗರಿಗೆ ಇದೊಂದು ಧಾರ್ಮಿಕ ಕೇಂದ್ರವೂ ಆಗಿದೆ. 
ಈ ಹಿನ್ನೆಲೆಯಲ್ಲ ವರ್ಷದಿಂದ ವರ್ಷ ಬೆಳವಣಿಗೆಯಾಗುತ್ತಿರುವುದನ್ನು ಕಾಣಬಹುದಾಗಿದೆ. 
ಆದಕಾರಣ ಇತ್ತೀಚೆಗೆ ಇನ್ನೂ ಅಧಿಕ ಸಂಖ್ಯೆಯಲ್ಲ ಪ್ರವಾಸಿಗರು ಬರುತ್ತಿದ್ದಾರೆ. ಶಂ ಬೆಟ್ಟವನ್ನು 
ಹತ್ತಿ ಇಆಯುವುದು ಒಂದು ಸಾಹಸಮಯವಾಗಿದೆ. ಪ್ರತಿ ದಿನ ಸ್ಥಳೀಯರು ಮತ್ತು ವಿದೇಶಿ 
ಯಾತ್ರಿಕರು ಈ ಸ್ಥಳಕ್ಕೆ ಆಗಮಿಸುತ್ತಾರೆ. ಸ್ವಂತ ವಾಹನದಲ್ಲ ಹೋಗುವುದು ಸೂಕ್ತವಾಗಿದೆ. 


ಆಲೂರು ಕ್ಷೇತ್ರ: ಅರ್ಕೇಶ್ವರ, ದೇಶೀಅಂ೦ಗೇಪ್ವರ : 


ಚಾಮರಾಜನಗರ ತಾಲ್ಲೂಕಿನಿಂದ ಸುಮಾರು 1೦ ಕಿ.ಮೀಟರ್‌ ದೂರದಲ್ಲ ಆಲೂರು 
ಕ್ಷೇತ್ರ ಇದೆ. ಠಈ ಕೇತ್ರವು ನೈಸರ್ಗಿಕ ಸಂಪಧ್ಧರಿತ ಗ್ರಾಮ. ಹಲವಾರು ಶಾಸನಗಳು ದೊರೆತಿರುವ 
ಈ ಗ್ರಾಮದಲ್ಲ ಅರ್ಕೇಶ್ವರ, ದೇಶೀಅ೦ಗೇಶ್ವರ ಮತ್ತು ಈಶ್ವರ ದೇವಾಲಯಗಳವೆ. ಈ ನೆಲೆ 
ತಲಕಾಡಿನ ಗಂಗರ ಕಾಲಕ್ಕೆ ಹೆಸರು ಪಡೆದಿತ್ತು. ನಂತರ ಚೋಳರ ಹೊಯ್ದಕಳರ ಕಾಲಕ್ಕೂ 
ಅಭವೃದ್ಧಿಯಾಗಿದೆ. ಇದೊಂದು ಧಾರ್ಮಿಕ ನೆಲೆಯಾಗಿತ್ತು. ಅರ್ಕೇಶ್ವರ ದೇವಾಲಯದ 
ಪರಿಸರದಲ್ಲ ಸಾಕಷ್ಟು ಜಡಿ ಶಿಲ್ಪ್ಲಗಳವೆ. ಈ ಹಿನ್ನೆಲೆಬುಂದ ಇದು ಒಂದು ಶೈವ ಪರಂಪರೆಗೆ 
ಸೇರಿದ ಕೇಂದವಾಗಿದೆ. ಪ್ರಾಚ್ಯ ವಸ್ತು ಇಲಾಖೆಯ ವತಿಯಿಂದ ಈ ದೇವಾಲಯನ್ನು ಅಭವೃದ್ಧಿ 
ಪಡಿಸಲಾಗಿದೆ. ಈ ದೇವಾಲಯಗಳನ್ನು ರಾಷ್ಟ್ರೀಯ ಸ್ಕಾರಕವೆಂದು ಘೋಷಿಸಲಾಗಿದೆ. ಈ 
ದೇವಾಲಯಕ್ಕೆ ರಸ್ತೆ ಸಂಪರ್ಕ ವ್ಯವಸ್ಥೆ ಕಲ್ಪಸಿಲ್ಲ. ಹಾಗಾಗಿ ಕಾಲು ದಾರಿಯಲ್ಲ ಹೋಗಬೇಕು. 


ಪ್ರತಿನಿತ್ಯ ಭಕ್ತರು ಈ ಕೇತ್ರಕ್ಕೆ ಆಗಮಿಸುತ್ತಾರೆ. 


109 


ಗುಂಡ್ಲುಪೇಟೆ ತಾಲೂಕಿನ ಧಾರ್ಮಿಕ ಕ್ಷೇತ್ರಗಳು 
3.24.ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ — ಹಿಮವದ್‌ ಗೋಪಾಲಸ್ತಾಮಿ ದೇವಾಲಯ 


ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ ಚಾಮರಾಜನಗರ ಜಲ್ಲೆಯ ಗುಂಡ್ಲುಪೇಟೆ 
ತಾಲ್ಲೂಕಿಗೆ ಸೇರಿದ ಒಂದು ಪ್ರಮುಖ ವೈಷ್ಣವ ಧಾರ್ಮಿಕ ಪ್ರವಾಸಿ ತಾಣವಾಗಿದೆ. ಇಲ್ಲರುವ 
ಬೆಟ್ಟಗುಡ್ಡಗಳು ಚುಂಜಸಿದಂತೆ ಕಂಡುಬರುವ ಮುಗಿಲುಗಕು ಎತ್ತರವಾದ ಕಾಡುಗಳು. 
ಪ್ರವಾಸಿಗರ ಮನಸ್ಸನ್ನು ಸೂರೆಗೊಳ್ಳುತ್ತದೆ. ಸಮುದ್ರ ಮಟ್ಟದಿಂದ ಸುಮಾರು 577೦ ಅಡಿ 
ಎತ್ತರದಲ್ಲದೆ. ಬೇಸಿಗೆಯಲ್ಲಯೂ ಇಲ್ಲನ ವಾತಾವರಣ ತುಂಬಾ ತಂಪಾಗಿರುತ್ತದೆ. ಹಾಗೂ 
ಅಚ್ಚಹಸಿರಿನಿಂದ ಕೂಡಿರುತ್ತದೆ. ಹಿಮ ಯಾವಾಗಲೂ ಕವಿದಿರುತ್ತದೆ. ಪೌರಾಣಿಕ ಹಿನ್ನೆಲೆಯಲ್ಲ 
ಅಗಸ್ಟರು ವಿಂಧ್ಯ ಗೋಪಾಲಸ್ವಾಮಿ ಬೆಟ್ಟವೆಂದು. ಗೋವರ್ಧನಗಿರಿ, ಕಮಲಾಚಲ, ಕಂ೦ಜಗಿರಿ, 
ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ ಮುಂತಾದ ಹೆಸರುಗಳ೦ದ ಕರೆಯುತ್ತಾರೆ.” 


ಈ ಬೆಟ್ಟವನ್ನು ಮಂಗಳಾದ್ರಿ. ನೀಲಾದ್ರಿ, ತ್ರಿಯಂಬಕಾದ್ರಿ. ಹಂಸಾದ್ರಿ, ಗರುಡಾದ್ರಿ 
ಮೊದಲಾದ ಅನೇಕ ಪರ್ವತಗಳು ಸುತ್ತುವರಿದಿದ್ದು, ಸ್ವಚ್ಛ ಹವಾಗುಣ ಮೈೈಮನಗಳಗೆ 
ತಂಪನ್ನುಂಟುಮಾಡುತ್ತದೆ. ಗೋಪಾಲಸ್ವಾಮಿ ದೇವಾಲಯವು ಗರ್ಭಗೃಹ ಶುಕನಾಸ, 
ನವರಂಗವನ್ನು ಹೊಂದಿದೆ. ಮೂಲಗರ್ಭಗುಡಿಯಲ್ಲ ಹೊಯ್ದಕರ ಶೈಆಯ ಕೊಳಲು ಹಿಡಿದು 
ಸಮಭಂಗಿಯಲ್ಲ ನಿಂತಿರುವ ಪ್ರಭಾವಳಯಂದ ಮಾಡಲಾಗಿರುವ ಸುಮಾರು 5 ಅಡಿ 
ಎತ್ತರವಿರುವ ಗೋಪಾಲಸ್ವಾಮಿ ಶಿಲ್ಪವಿದೆ. ಸ್ತಾಮಿ ಇಕ್ನೆಲಗಳಲ್ಲ ರುಕ್ಕೀಣಿ, ಸತ್ಯಭಾಮ, 
ಕಾಮಧೇನು ಹಾಗೂ ಗೋಪಾಲಕರಿದ್ದಾರೆ. ಮೂಲ ಮೂರ್ತಿ ಗೌತಮ ಯಷಿಯುಂದ 
ಸ್ಥಾಪನೆಯಾಲುತ್ತೆ೦ಬ ನಂಬಕೆ. ಗರ್ಭಗೃಹಕ್ಕೆ ಹೊಂದಿಕೊಂಡಂತೆ ರಾಮಾನುಜಾಚಾರ್ಯರ 
ಮತ್ತು ಆಳ್ಟಾರರ ಮೂರ್ತಿಶಿಲ್ಪ್ಲಗಳವೆ. ದೇವಾಲಯದ ಮುಂದೆ ಶಂಖ, ಚಕ್ರ, ಗರುಡ ಹಾಗೂ 
ಆಂಜನೇಯ  ಕೆತ್ತನೆಬುಂದ ಕೂಡಿದ ಧ್ವಜಗಂಭವಿದೆ. ಗೋಪಾಲಸ್ವಾಮಿ ದೇವಾಲಯದ 
ಸುತ್ತಮುತ್ತ ಅನೇಕ ತೀರ್ಥಗಳವೆ. ದೇವಾಲಯದಿಂದ ಪಶ್ಲಿಮಕ್ಕೆ ಸ್ವಲ್ಲ ದೂರದಲ್ಲ 
ಗೋಪಾಲತೀರ್ಥ, ಶಂಕರತೀರ್ಥ, ಚಕ್ರತೀರ್ಥ, ಗದಾತೀರ್ಥ ಮೊದಲಾದ ಪವಿತ್ರ ಕೊಳಗಳವೆ. 
ಅಲ್ತ್ಪ೦ದ ಸ್ಪಲ್ಪ ಕೆಕಗೆ ಕಣಿವೆ ಭಾಗದಲ್ಲ ಹಂಸತೀರ್ಥ, ಪದ್ಯತೀರ್ಥ. ತೊಟ್ಟಿಲು ತೀರ್ಥ, 
ಪಾನಕದ ತೀರ್ಥ, ಸಾರಂಗ ತೀರ್ಥ ಮೊದಲಾದ ತೀರ್ಥಗಳವೆ.”” ಹಂಸತೀರ್ಥದಲ್ಲ 
ಕಾಗೆಯೊಂದು ಸ್ಥಾನ ಮಾಡುವಾಗ ಹಂಸವಾಗಿ ಪರಿವರ್ತನೆಯಾಯುತು ಎಂಬ ಕುರುಹು 


110 


ಇದೆ. ಗದಾತೀರ್ಥದ ಹಿಂಭಾಗದಲ್ಲ ರೇವಣಸಿದ್ದೇಶ್ವರ ಶಿವಅಂಗ ಇದೆ. ಈ ಎಲ್ಲಾ 
ಬೆಳವಣಿಗೆಯಿಂದ ಇದೊಂದು ಪ್ರವಾಸಿಗರ ಧಾರ್ಮಿಕ ತಾಣ ಎನ್ನಬಹುದಾಗಿದೆ. 


ಹಚ್ಚ ಹರಿಸಿನ ಗಿರಿಕಂದರಗಳ ಮನಮೋಹಕ ಸೊಬಗಿನ ಆಹ್ಲಾದಕರ 
ವಾತಾವರಣದೊಂದಿಗೆ ಸದಾ ಪ್ರವಾಸಿಗರನ್ನು ತನ್ನತ್ತ ಕೈಜೀಸಿ ಕರೆಯುವ ತಾಣ ಹಿಮವದ್‌ 
ಗೋಪಾಲಸ್ವಾಮಿ ಬೆಟ್ಟ ಚಾರಣ ಪ್ರಿಯರಿಗೆ, ಪ್ರವಾಸಿಗರಿಗೆ ಮತ್ತ ಭಕ್ತರಿಗೆ ಅಚ್ಚುಮೆಚ್ಚನ 
ತಾಣವಾಗಿದೆ. ನೋಡುನೋಡುತ್ತಲೇ ಹಿಮದಿಂದ ಆವೃತವಾಗುತ್ತಾ ರವಿಕಿರಣದಲ್ಲ ತನ್ನ ಸ್ಲಿದ್ಧ 
ಸೌಂದರ್ಯವನ್ನು ತೆರೆದಿಡುವುದು ಈ ಬೆಟ್ಟದ ಮತ್ತೊಂದು ವಿಶೇಷ. ಇಲ್ಲಗೆ ದೇಶ- 
ವಿದೇಶಗಳ೦ದ ಸಾವಿರಾರು ಪ್ರವಾಸಿಗರು ಆಗಾದ್ದೆ ಭೇಟ ನೀಡುತ್ತಿದ್ದಾರೆ. ಕಣ್ಮನ ತಣಿಸಿಕೊಂಡು 
ನಿಸರ್ಣ ರಮಣೀಯ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ತೆರಳುತ್ತಾರೆ. ಶಠಗಾಗಲೇ ಬೆಟ್ಟದ 
ಮತ್ತು ಕ್ಷೇತ್ರದ ಖ್ಯಾತಿ ಎಲ್ಲೆಡೆ ಪಸರಿಸಿರುವುದರಿಂದ ಪ್ರವಾಸಿಗರು ತಮ್ಮ ಪ್ರವಾಸದ ಪಟ್ಟಿಯಲ್ಲ 
ಈ ತಾಣವನ್ನು ಸೇರಿಸಿಕೊಳ್ಳುತ್ತಾರೆ. ಬಂಡೀಪುರಕ್ಕೆ ಹೋದವರು ಸಾಮಾನ್ಯವಾಗಿ ಹಿಮವದ್‌ 
ಗೋಪಾಲಸ್ವಾಮಿ ಬೆಟ್ಟಕ್ಕೆ ತೆರಳದೆ ಹಿಂತಿರುಗುವುದಿಲ್ಲ. ಹಬ್ಬ. ಹರಿದಿನಗಳು ಸರ್ಕಾರಿ ಶಾಲಾ 
ರಜಾದಿನಗಳಂದು ಇಲ್ಲ ಪ್ರವಾಸದ ದಂಡೇ ಇರುತ್ತದೆ. ಶೇ ನೆಲೆಯಲ್ಲ ಇಲ್ಲಯ ನಿಸರ್ಗ 
ಸೌಂದರ್ಯ ಸವಿಯುತ್ತಾ ಕಾಡಿನೊಳಗೆ ಅಲೆದಾಡುವ ಪ್ರಾಣಿ ಪಕ್ಷಿಗಳನ್ನು ನೋಡಬಹುದು. 
ಕಾಡಿನಲ್ಲ ಸ್ವಚ್ಛಂದವಾಗಿ ಓಡಾಡುವ ಆನೆ, ಜಂಕೆ, ನವಿಲು. ಒಮ್ಮೊಮ್ಮೆ ದಿಡೀರ್‌ ದರ್ಶನ ನೀಡಿ 
ಪವಾಸಿಗರಿಗೆ ರೋಮಾಂಚನಗೊಳಸಿ ಜಡುತ್ತದೆ. ಹಿಮವದ್‌ ಗೋಪಾಲಸ್ವಾಮಿ ದೇವಾಲಯಕ್ಕೆ 
ತನ್ನದೇ ಆದ ಇತಿಹಾಸ ಇದೆ. ಚೋಳ. ಹೋೊಯ್ದಳ ಹಾಗೂ ಮೈಸೂರು ಒಡೆಯರ ಕಾಲಕೆ 
ಸಾಕಷ್ಟು ಅಭವೃದ್ಧಿಯಾಗಿದೆ. ಶಂ ನೆಲೆಯಲ್ಲ ವೇಣು ಲಾಡ್ಜ್‌ ಇದೆ. ಪ್ರವಾಸಿಗರು 
ಹೆಚ್ಚಾಗಬೇಕಾದರೆ ಮೂಲಭೂತ ವಸತಿ ಸೌಕರ್ಯಗಳನ್ನು ನೀಡಬೇಕು. ಈ ನೆಲೆಯಲ್ಲ 
ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿರುತ್ತದೆ. ವರ್ಷದ ಯಾವ ಸಮಯಕ್ಷಾದರೂ 
ಇಲ್ಲಗೆ ಹೋಗಬೇಕಾದರೆ ಒಳ್ಳೆಯ ಸೌಲಭ್ಯಗಳು ಇರಬೇಕು. ಈ ಬೆಟ್ಟ ಪ್ರಸ್ತುತ ದಿನಗಳಲ್ಲ 
ಒಂದು ಧಾರ್ಮಿಕ ಹಿನ್ನೆಲೆಯಲ್ಲರುವ ತಾಣವಾಗಿರುವುದರಿಂದ ಮುಂದಿನ ದಿನಗಳಲ್ಲ ಇನ್ನಷ್ಟು 
ಪ್ರವಾಸಿಗರು ಹೆಚ್ಚುವಂತಹ ಸಾಧ್ಯತೆಗಳವೆ. ಪ್ರವಾಸಿಗರಿಗೆ ಸರ್ಕಾರ ಮತ್ತು ಸ್ಥಳೀಯ ಆಡಳತ 
ವರ್ಗ ಸಹಕರಿಸಿದರೆ. ಹೆಚ್ಚಿನ ಸಂಖ್ಯೆಯಲ್ಲ ಪ್ರವಾಸಿಗರು ಬರುತ್ತಾರೆ. ಏಕೆಂದರೆ ಈ ಬೆಟ್ಟದಲ್ಲಿ. 
ಪ್ರಕೃತಿ ಸಂಪತ್ತು ಹಾಗೂ ಧಾರ್ಮಿಕ ಸಂಪತ್ತು ಇವೆರಡು ಸಹ ಇರುವುದರಿಂದ ಪ್ರಕೃತಿ 
ಪ್ರಿಯರು ಹಾಗೂ ಧಾರ್ಮಿಕ ಆಸಕ್ತರು ಇಬ್ಬರು ಒಂದೇ ನಾಣ್ಯದ ಎರಡು ಮುಖಬವಿದ್ದಂತೆ ಘಂ 
ಹಿನ್ನೆಲೆಯಲ್ಲ ಗೋಪಾಲಸ್ವಾಮಿ ಬೆಟ್ಟದ ಅಭವೃದ್ಧಿ ಇನ್ನೂ ಹೆಚ್ಚನ ಸಂಖ್ಯೆಯಲ್ಲ 
ಆಗಬೇಕಾಗಿದೆ." 


111 


ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಮಿನಿ ಬಸ್‌ ಸೇವೆಗೆ ಮತ್ತು ಅರಣ್ಯ ಇಲಾಖೆ ಚೆಕ್‌ 
ಪೋಸ್ಟ್‌ ಸಮೀಪದ ಪ್ರದೇಶವನ್ನು ಟೂರಿಸ್ಟ್‌ ಸ್ತಾಟ್‌ ಆಗಿ ಅಭವೃದ್ಧಿಗೊಳಸುವ ಕಾರ್ಯ 


ಪ್ರಗತಿಯಲ್ಲದೆ. ಪ್ರವಾಸೋದ್ಯಮ ಇಲಾಖೆ 6೦ ಲಕ್ಷ ರೂಪಾಯುಗಳಷ್ಟು ಅನುದಾನ ನೀಡಿದೆ. 
ಅರಣ್ಯ ಇಲಾಖೆ 1 ಕೋಟ ರೂ ವೆಚ್ಚದಲ್ಲ 4 ಮಿನಿ ಬಸ್‌ ಗಳನ್ನು ಖರೀದಿಸಿದೆ. 


ವಸತಿ ಸೌಲಭ್ಯಗಳು: ಪ್ರವಾಸಿಗರಿಗೆ ಉದು ಕೊಳ್ಳುವುದಕ್ಕೆ ದೇವಾಲಯದ ಅತಿಥಿ 
ಗೃಹ. ಸರ್ಕಾರಿ ಅತಿಥಿ ಗೃಹ. ಮತ್ತು ಖಾಸಗಿ ಅತಿಥಿ ಗೃಹಗಳ ಸೌಲಭ್ಯವನ್ನು ಕಲ್ತಸಲಾಗಿಲ್ಲ. 
ಶೌಚಾಲಯ ವ್ಯವಸ್ಥೆ ಮತ್ತು ಕುಡಿಯು ನೀರಿನ ಸೌಲಭ್ಯವನ್ನು ಕಲ್ಪಸಲಾಗಿದೆ." 


ಸಾರಿಗೆ ಸಂರ್ಪಕ ವ್ಯವಸ್ಥೆ: ಚಾಮರಾಜನಗರದಿಂದ 56 ಕೀಮೀ, ಕೊಳ್ಳೇಗಾಲದಿಂದ 
೨6 ಕೀ,ಮೀ, ಯಳಂದೂರುನಿಂದ 76 ಕೀ.ಮಿ, ಗುಂಡ್ಲುಪೇಟಿಯಿಂದ 18 ಕೀ.ಮಿ ಮತ್ತು 
ಮೈಸೂರುನಿಂದ 78 ಕೀ.ಮಿಗಳಷ್ಟು ದೂರವಿದೆ. ಚಾಮರಾಜನಗರ, ಕೊಳ್ಳೇಗಾಲ, ಮತ್ತು 
ಮೈೈಸೂರುನಿಂದ ಪ್ರತಿನಿತ್ಯ ಬಸ್‌ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. ಬೆಟ್ಟದ ತಪ್ಪಅನಲ್ಲ ಪಾರ್ಕಿಂಗ್‌ 
ಮಾಡಿ ಮಿನಿ ಬಸ್‌ನಲ್ಲ ಮೇಲೆ ಹೋಗಬೇಕು .ಠ ದೇವಾಲಯದ ಪ್ರದೇಶವನ್ನು ಹುಲ 
ಯೋಜನೆಯಲ್ಲ ಗುರುತಿಸಿದೆ. ಆದುದ್ದರಿಂದ ಈ ಬೆಟ್ಟಕ್ಕೆ ಬರುವ ವಾಹನ ಸಂಚಾರವನ್ನು ಸಂಜೆ 
6 ಗಂಟೆಯಿಂದ ಬೆಳದ್ದೆ 6 ಗಂಟಿಯವರೆಗೆ ನಿಷೇಧಿಸಲಾಗಿದೆ. ಈ ಬೆಟ್ಟಕ್ಕೆ ಹೋಗಲು 
ಗುಂಡ್ಲುಪೇಟಿ ಮಾರ್ಗ ಸೂಕ್ತವಾಗಿದೆ." ಪ್ಹಾಕ್ಟಿಕ್‌ ಬಳಕೆಯನ್ನು ಸಂಪೂರ್ಣವಾಗಿ 
ನಿಷೇಧಿಸಲಾಗಿದೆ. ಹಾಗೂ ಪ್ರಂತ ವಾಹನಗಳ ಪ್ರವೇಶವನ್ನು ಸಂಪೂರ್ಣವಾಗಿ 


ನಿಷೇಧಿಸಲಾಗಿದೆ. ಇಲ್ಲ ನಡೆಯುವ ಜಾತ್ರೆಗಳನ್ನು ಅಧ್ಯಾಯ 5 ರಲ್ತ್ಪ ಚರ್ಚಿಸಲಾಗುವುದು. 


3.25 ಹುಅಗನಮುರಡಿ ವೆಂಕಟರಮಣಸ್ತಾಮಿ ದೇವಾಲಯ: ತೆರಕಣಾಂಜ ಗ್ರಾಮದಿಂದ 


ಸುಮಾರು ಆ ಕಿಲೋಮೀಟರ್‌ ದೂರದಲ್ಲ ಹುಅಗನಮುರಡಿ ವೆಂಕಟರಮಣಸ್ವಾಮಿ 
ದೇವಾಲಯವಿದೆ. ಈ ದೇವಾಲಯವನ್ನು ಕ್ರಿ.ಶ.149೨8ರಲ್ಲ ತೆರಕಣಾ೦ಜಯ ಹಾಸಕೇಶವ ಶೆಟ್ಟ 
ಕಟ್ಟಸಿದರು. ಕ್ರಿ.ಶ.1678ರಲ್ಪ್ಲ ಮೈಸೂರು ಒಡೆಯರಾದ ಚಿಕ್ಕದೇವರಾಜ ಒಡೆಯರ್‌ ಪತ್ನಿ 
ದೊಡ್ಡಮುದ್ದಮ್ಮರವರು ಬೆಟ್ಟದ ಮೇಲೆ ಕೋಟಿ ಕಟ್ಟಿದ್ದಾರೆ. ಈಗ ದೇವಾಲಯದ ಮುಂದೆ 
ರಾಜಗೋಪುರ ನಿರ್ಮಾಣವಾಗಿದೆ. ಈ ಬೆಟ್ಟಕ್ಕೆ ಶೇಷಾದ್ರಿ, ಕನಕಾದ್ರಿ. ವ್ಯಾಫ್ರಾಧಿ ಮತ್ತು 
ವೆಂಕಬಾದ್ರಿ ಎಂಬೆಲ್ಲಾ ಹೆಸರುಗಆಂದ ಕರೆಯುವ ವಾಡಿಕೆ ಇದೆ. ಇಲ್ಲ ಮಾಂಡವ್ಯ ಯಷಿಯು 
ತಪಸ್ಸು ಮಾಡಿದಾಗ ವೆಂಕಟೇಶ್ವರ ಪ್ರತ್ಯಕ್ಷರಾಗಿ ಅವರ ಆದೇಶದಂತೆ ಶ್ರೀದೇವಿ, ಭೂದೇವಿ 
ಮತ್ತು ನೀಕಾದೇವಿಯರೊಡನೆ ಇಲ್ಲ ನೆಲೆಯಾದ ಎಂಬ ಪೌರಾಣಿಕ ಹಿನ್ನೆಲೆ ಇದೆ. 
ವಿಜಯನಗರದ ಅರಸರು ಕಟ್ಟಸಿದ ಶ್ರೀನಿವಾಸ ದೇವಾಲಯದಲ್ಲ ಮೂರು ಗರ್ಭಗುಡಿಗಳವೆ. 


112 


ಶ್ರೀನಿವಾಸಗುಡಿ ಪದ್ಯಾವತಿ ಗುಡಿ ಅಲ್ಲದೆ ಉತ್ತವಮೂರ್ತಿ ಗುಡಿ ಇದೆ. ಗರ್ಭಗುಡಿಯ 
ಮೇಲ್ಲಾಗದಲ್ಲ ವಿಮಾನವಿದೆ. ನವರಂಗದ ಕಂಡುಬರುವ ಸ್ವಂಭಗಳು ವಿಜಯನಗರ 
ಶೈಲಯಲ್ಲವೆ. ಇದೊಂದು ಪವಿತ್ರ ವೈಷ್ಣವರ ಧಾರ್ಮಿಕ ತಾಣ ಇಲ್ಲ ಪವಾಸಿಗರ ಸಂಖ್ಯೆಯೇ 
ಹೆಚ್ಚು ಹಾಗೂ ವಿದೇಶಿ ಪ್ರವಾಸಿಗರು ವಿರಕ ಸಂಖ್ಯೆಯಲ್ಲ ಆಗಮಿಸುತ್ತಾರೆ. ಆದುದ್ದರಿಂದ 
ಸರ್ಕಾರ ಈ ಕ್ಷೇತ್ರವನ್ನು ಇನ್ನೂ ಹೆಚಿನ ರೀತಿಯ ಅಭವೃದ್ಧಿ ಪಡಿಸಿದರೆ ಹೆಚಿನ ಸಂಖ್ಯೆಯಲ್ಲ 

pe ಚ [se [a) ಚ [a 
ಪವಾಸಿಗರನ್ನು ಸೆಕೆಯಬಹುದಾಗಿದೆ. 


3.26 ಪಾರ್ವತಿ ಬೆಟ್ಟ (ಸ್ಥ೦ದಗಿರಿ): ಈ ಬೆಟ್ಟವು ಗುಂಡ್ಲುಪೇಟಿ ತಾಲೂಕಿನಿಂದ ಸುಮಾರು 
10 ಕಿಲೋಮೀಟರ್‌ ದೂರದಲ್ಪದೆ. ತೆರಕಣಾಂಜಯುಂದ ಶಿಂಡಿನಪುರದ ಹತ್ತಿರ ದಕ್ಷಣಕ್ಷೆ 
ಸುಮಾರು 3 ಕಿಲೋಮೀಟರ್‌ ದೂರದಲ್ಲ ಈ ಸ್ಥಂದಗಿರಿ ಬೆಟ್ಟ ಸಿಗುತ್ತದೆ. ಇದಕ್ಕೆ ಪೌರಾಣಿಕ 
ಕಥೆ ಇದೆ. ಷಣ್ಮುಬಸ್ತಾಮಿಯು ತಾರಕಾಸುರನನ್ನು ಸಂಹರಿಸಿ ತದನಂತರ ಶಿವನನ್ನು ಕುರಿತ 
ತಪಸ್ಸು ಮಾಡಿದ ಸ್ಥಳವಾದ ಕಾರಣ ತಾಣಕ್ಕೆ ಸ್ಥಂದಗಿರಿ ಎಂದು ಹೆಸರು ಬಂದಿದೆ. ಇದು 
ಸ್ಥಕಪುರಾಣವಾಗಿದೆ. ಅಲ್ಲ ಸೊಮೇಶ್ವರ ಪ್ರತ್ಯಕ್ಷರಾಗಿ ಕುಮಾರಸ್ವಾಮಿಯ ಕೋರಿಕೆಯಂತೆ 
ಪಾರ್ವತಿ ಸಹಿತ ಈ ಬೆಟ್ಟದಲ್ಲ ನೆಲೆಸಿದ್ದಾರೆ. ಪ್ರತಿವರ್ಷ ವೈಶಾಖಬಮಾಸದ ಪೂರ್ಣಿಮೆ ದಿನ 
ಜಾತ್ರೆ ರಥೋತ್ಸವ ನಡೆಯುತ್ತದೆ. ಇದೊಂದು ಶೈವ ಪುರಾಣದ ಧಾರ್ಮಿಕ ಕ್ಷೇತ್ರ ಅಲ್ಲದೆ 
ಇದೊಂದು ಪ್ರಮುಖ ಪ್ರವಾಸಿಗರ ತಾಣವು ಆಗಿದೆ. 


3.27 ತ್ರಿಯಂಬಕೇಶ್ವರ ದೇವಾಲಯ: ತೆರಕಣಾ೦ಬಲುಂದ ಸುಮಾರು 6 ಕಿಲೋಮೀಟರ್‌ 


ದೂರದಲ್ಲ ಹದಿನಾಡು, ಕೇರಳ, ತಮಿಳುನಾಡು ಮೂರು ಗಡಿಕಲ್ಲುಗಳು ಸೇರುವ ಸ್ಥಳದಲ್ಲ 
ಲಂಬಕರ್ಣರಾಯ ಎಂಬುವವನು ತ್ರಿಯಂಬಕೇಶ್ವರನನ್ನು ಪ್ರತಿಷ್ಠಾಪಿಸಿದನೆಂದು ನಂಬಕೆ ಇದೆ. 
ಇಲ್ಲ ಭವ್ಯವಾದ ದೀಪಸ್ತಂಭ, ಬಅಪೀಠ, ನಂದಿಮಂಟಪ, ದೇವಾಲಯದ ಉತ್ತರಕ್ಷೆ ಪಾರ್ವತಿ 
ಗುಡಿ ಇದೆ. ಪಶ್ಲಿಮಕ್ತೆ ಪಂ೦ಚಅಂ೦ಗೇಶ್ವರ ಗುಡಿಗಳವೆ. ನೈಯತ್ಯ ದಿಕ್ಷಗೆ 54 ಕಂಬಗಳರುವ 
ಕಲ್ಯಾಣ ಮಂಟಪ ಇದೆ. ಆಗ್ದೇಯ ದಿಕ್ಷಗೆ ಎರಡು ಗರ್ಭಗುಡಿಗಳವೆ. ಒಂದು ಮಹಿಷಸೂರ 
ಮರ್ದಿನಿ ಶಿಲ್ಪ. ಸಪ್ತ ಮಾತೃಕೆಯರ ಶಿಲ್ಪಗಳವೆ. ಮೂಲ ಗರ್ಭಗುಡಿಯಲ್ಪ ತ್ರಿಯಂಬಕೇಶ್ವರರ 
ಶಿವಅಂಗವಿದೆ. ನವರಂಗವು ವಿಶಾಲವಾಗಿದ್ದು ವಿಜಯನಗರ ಅರಸರ ಶೈಅಯನ್ನು 
ಹೊಂದಿರುವ ಕಂಬಗಳವೆ. ಇದೊಂದು ಶೈವ ಪರಂಪರೆಯ ಧಾರ್ಮಿಕ ಕೇಂದ್ರವಾಗಿದ್ದು ಇಲ್ಲಗೆ 


ಪ್ರವಾಸಿಗರು ಹೆಚ್ಚಿನ ಸಂಖ್ಯೇಯಲ್ಲ ಬರುತ್ತಿದ್ದಾರೆ.” 


113 


ಅಡಿಟಪ್ಪಣಿಗಳು 


1. ಡಾ. ಎಚ್‌. ತಿಪ್ಪೇರುದ್ರಸ್ವಾಮಿ - ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಡಿ.ವಿ.ಕೆ.ಮೂರ್ತಿ 
ಪ್ರಕಾಶಕರು, ಮೈಸೂರು 2೦1೦. ಪು.193 - 2೦೮. 


2. ಡಾ.ಸಿ.ಯು.ಮಂಜುನಾಥ್‌ - ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ. ಕ್ರಿ.ಪ.15೦- 
1340, ಚಿತ್ಸಲಾ ಪ್ರಕಾಶನ, ಕುಪ್ಪಂ-2೦1೭, ಪು.157-15ಲ. 

3. ಕರ್ನಾಟಕ ಪರಂಪರೆ - ಸಂಪುಟ-'!. ಪ್ರಕಾಶಕರು. ಮೈಸೂರು ರಾಜ್ಯ ಸರ್ಕಾರ- 
197೦, ಪು.527. 


4. ಹ.ಜ.ಶಿವಶಂಕರಪ್ಪ- ಮಾದೇಶ್ವರ ಸಮೀಕ್ಷೆ - 1980 (ಶ್ರೀಮಾದೇಶ್ವರ ಸಮೀಕ್ಷೆ 1980 
(ಪು.319 ಶ್ರೀ ಮಾದೇಶ್ವರ ಸ್ಹಾಮಿಯ ಇತಿಹಾಸ ಸಂಶೋಧನೆ ಸಂಸ್ಥೆ, ಮಧುವನಹಳ್ಣ 


ಕೊಳ್ಳೇಗಾಲ ತಾಲ್ಲೂಕು. 


5. ಡಾ. ವೆಂಕಟೀಶ್‌ ಇಂದ್ದಾಡಿ - ಮಲೆಯ ಮಾದಪ್ಪನ ಮಹಾಕಾವ್ಯ, ಪ್ರಸಾರಾಂಗ, 


ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ಪು.15ರ. 
6. ಅದೇ ಪು.11ರ. 


J ಮಲೈ ಮಹದೇಶ್ವರ ದೇವಾಲಯದ ಮಾಸಿಕ ಸಂಚಿಕೆಯಿಂದ ಪಡೆದ ಮಾಹಿತಿ 1-11- 


2೦17 

8. ವಿಜಯವಾಣಿ ದಿನ ಪತ್ರಿಕೆ 12-06-2೦17 

9. ವಿಜಯ ಕನಾಟಕ ದಿನ ಪತ್ರಿಕೆ ೦8-04-2೦16 
10. ಕ್ಷೇತ್ರ ಕಾರ್ಯ 28-12-2೦17 


11. ಚಿನ್ನಸ್ತಾಮಿ (ಕೆ ಎಸ್‌ ಆರ್‌ ಟ ಸಿ ಇಲಾಖೆ ) ರವರಿಂದ ಪಡೆದ ಮಾಹಿತಿ 15-08- 


2017 
12. ಪ್ರಜಾವಾಣಿ ದಿನ ಪತ್ರಿಕೆ ೦೨-೦8-2೦17 


13. ಡಾ.ವೆಂಕಟೀಶ ಇಂದ್ವಾಡಿ - ಮಲೆಯ ಮಾದಪ್ಪನ ಮಹಾಕಾವ್ಯ - ಪ್ರಸಾರಾಂಗ, 


ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ-2೦೦8, ಪು.62. 


14. ಕ್ಷೇತ್ರ ಕಾರ್ಯ 28-12-2೦17 


114 


15. ಸಂದರ್ಶನ ಶಿವಪ್ರ ಪೂಜಾರಿ (ಚಿಕ್ಕಲ್ಲೂರು ದೇವಾಸ್ಥಾನ) ಯಂದ ಪಡೆದ ಮಾಹಿತಿ 
21-12-2017 

16. ಶಂಕನಪುರ ಮಹದೇವ - ಮಂಟೇಸ್ವಾಮಿ ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ 
ವಿಶ್ವವಿದ್ಯಾನಿಲಯ. ಮೈಸೂರು-2೦1೦. ಪು.34. 3ರ. 

17. ಮಹಾದೇವ ಶಂಕನಪುರ - ನಾಲಗೆ ಮೇಲಅನ ಚರಿತೆ- ರಚನಾ ಪ್ರಕಾಶನ, 
ಮೈಸೂರು-2೦೦8, ಪು.೨-1೦. 
18. ಎ.ಎಂ. ನಾಗಮಲ್ಲಪ್ಪ (ಸಂ) - ಕಂಡಾಯ- ಚಾಮರಾಜನಗರ ಜಲ್ಲಾ ಜನಪದ 
ಲೇಖನಗಳ ಸಂಗ್ರಹ (ಚಾಮರಾಜನಗರ ಕನ್ನಡ ಸಾಹಿತ್ಯ ಪರಿಷತ್ತು) 2೦11 ಪು.75. 
19. ಶಂಕನಪುರ ಮಹದೇವ - ಮಂಟೇಸ್ವಾಮಿ, ಪ್ರಸಾರಾಂಗ, ಕೆ.ಎಸ್‌.ಹಿ.ಯು. 2೦1೦, 
ಪು.40-41. 

20. ಡಾ.ಸುಭಾಷ್‌ ಭರಣಿ - ಧರೆಗೆ ದೊಡ್ಡವರು, ಪ್ರಕಟಣೆ ದ್ರಾವಿಡ ಪಜ್ದಕೇಷನ್ಸ್‌ 
ಮೈಸೂರು-2೦೦5, ಪು.5೦. 

21. ಅದೇ ಪು.ರ೭-5ತ3. 

22. ಕನ್ನಡ ವಿಷಯ ವಿಶ್ವಕೋಶ. ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು (197ರ 
(ಚಿಲಕವಾಡಿ) 

23. ಡಾ.ಜ.ಬಸವರಾಜು ತಗರಪುರ-ಐತಿಹ್ಯ ದರ್ಶನ-ಸುನಿಲ್‌ ಪ್ರಕಾಶನ. ಮೈಸೂರು. 
ಪು.2೦-26. 

24. ಡಾ.ಎಸ್‌.ಶಿವರಾಜಪ್ಪ-ಮಾದೇಶ್ವರ ಚರಿತ್ರೆ, ಪ್ರಪ್ನಬುಕ್‌ ಹೌಸ್‌. ಮೈಸೂರು, 2೦13, 
ಪು.2. 

25. ಅದೇ ಪು.೭೦೭. 

26. ಡಾ.ಕೋ.ವೆಂ.ರಾಮಕೃಷ್ಣೇಗೌಡ - ಕರ್ನಾಟಕ ಕಾವೇರಿ ಸಂಸ್ಕೃತಿ-ಕನ್ನಡ ಸಾಹಿತ್ಯ 
ಪರಿಷತ್ತು, ಚಾಮರಾಜಪೇಟೆ, ಬೆಂಗಳೂರು-2೦1, ಪು.2೦-2೨೦. 

27. ಕ್ಷೇತ್ರ ಕಾರ್ಯ 19-೦6-2017,05-10-20೦17 


28. ಎ.ಕ.ಸಂಪುಟ-4 ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ-೨3. 
29. ಸಂದರ್ಶನ ಮಲ್ಲಯ್ಯನಾಯ್ದ (ಬಂಡಹಳ್ಳ) ರವರಿಂದ ಪಡೆದ ಮಾಹಿತಿ 


21-12-2017 


30. ಸರ್ಕಾರದ ವರದಿಯನ್ನು ಆಧರಿಸಿ ರಚಿಸಲಾಗಿದೆ. 

31. ಕ್ಷೇತ್ರ ಕಾರ್ಯ 19೨-೦6-2017,05-10-20೦17 

32. ಕೃಷ್ಣಮೂರ್ತಿ ಹನೂರು - ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ 
ಮೈಸೂರು ರವರಿಂದಲೂ ಸಾಕಷ್ಟು ಮಾಹಿತಿಗಳನ್ನು ಪಡೆಯಲಾಗಿದೆ. 


33. ಸಂದರ್ಶನ ರವಿ ಮತ್ತು ಮುತ್ತು ರಾಜನಾಯ್ದ (ಪಿ.ಜ.ಪಾಳ್ಳ) ರವರಿಂದ ಪಡೆದ 
ಮಾಹಿತಿ, ದಿನಾ೦ಕ 21-12-2೦17 

34. ಪ್ರೊ.ಕೃಷ್ಣಮೂರ್ತಿ ಹನೂರು - ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮಾನಸಗಂಗೋತ್ರಿ ಮೈಸೂರು ರವರಿಂದಲೂ ಸಾಕಷ್ಟು ಮಾಹಿತಿಗಳನ್ನು 
ಪಡೆಯಲಾಗಿದೆ. 


35. ಡಾ.ಚ.ಬಸವರಾಜು ತಗರಪುರ - ಚೋಳರ ವಾಸ್ತು ಮತ್ತು ಶಿಲ್ಪ - ಪ್ರಕಾಶಕರು, 
ನಂದಿ ಬುಕ್‌ ಹೌಸ್‌, ಮೈಸೂರು-2೦೦8, ಪು. 162, 163, 164. 

36. ಡಾ.ಬ.ಬಸವರಾಜು ತಗರಪುರ - ಐತಿಹ್ಯ ದರ್ಶನ - ಸುನಿಲ್‌ ಪ್ರಕಾಶನ - 
ಮೈಸೂರು - 2೦೦8, ಪು.3ರ. 

37. ಎಸ್‌.ವಿಜಯ ಕುಮಾರ್‌ - ಕರ್ನಾಟಕದ ಪ್ರವಾಸಿ ತಾಣಗಳು ಹಾಗೂ 
ಪುಣ್ಯಕ್ಷೇತ್ರಗಳು ಪ್ರಕಾಶಕರು ಮಾರುತಿ ಬುಕ್‌ ಸೆಂಟರ್‌, ಗದಗ, ಪು.88. 

38. ಸರ್ಕಾರಿ ವರದಿ ಪ್ರಕಾರ ರಚಿಸಲಾಗಿದೆ. 


39. ಎಸ್‌.ವಿಜಯ ಕುಮಾರ್‌ - ಕರ್ನಾಟಕದ ಪ್ರವಾಸಿ ತಾಣಗಳು ಹಾಗೂ 


ಪುಣ್ಯಕ್ಷೇತ್ರಗಳು ಪ್ರಕಾಶಕರು ಮಾರುತಿ ಬುಕ್‌ ಸೆಂಟರ್‌, ಗದಗ, ಪು.88.೨೦ 
40). ಜಳಗಿರಿರಂಗನಾಥಸ್ತಾಮಿ ದೇವಾಲಯದ ಕಿರು ಪುಸ್ತಕದಿಂದ ಆಧರಿಸಿದ ಮಾಹಿತಿ 
41. ವಿಜಯ ಕರ್ನಾಟಕ ಮತ್ತು ಪ್ರಜಾವಾಣಿ ದಿನ ಪತ್ರಿಕೆ ೦5-03-2೦17 
42. ಕ್ಷೇತ್ರ ಕಾರ್ಯ ೦2-೦7-2೦17 
43. ಆನಂದ (ಕೆ ಎಸ್‌ ಆರ್‌ ಅಟ ಸಿ ಇಲಾಖೆ ) ರವರಿಂದ ಪಡೆದ ಮಾಹಿತಿ 15-08-2೦16 


44, ಇತಿಹಾಸ ದರ್ಶನ - ಕರ್ನಾಟಕ ಇತಿಹಾಸ ಅಕಾಡೆಮಿ (ರಿ) ಬೆಂಗಳೂರು-2೭2೦13, 


ಪು.2ರ8-264. 


4S. ರಾಜ್ಯ ಸರ್ಕಾರದ ರ ವರ್ಷ ನುಡಿದಂತೆ ನಡೆದಿದ್ದೇವೆ ಸಾಧನಾ ಸಂಛ್ರಮ 


(ಚಾಮರಾಜನಗರಕ್ಷೆ ಸೀಮಿತ) ಕರ ಪತ್ರದಿಂದ ಸಂರ್ರಹಿಸಿದ ಮಾಹಿತಿ 10-01-2೦18 


116 


46. ಎ.ಕ.ಸಂಪುಟ-4, ಚಾಮರಾಜನಗರ ಪಟ್ಟಣದಲ್ಲ ಕಂಡುಬರುವ ಶಾಸನಗಳ 
ಹಿನ್ನೆಲೆಯಲ್ಲ ರಚಿಸಲಾಗಿದೆ. 


4]. Sharma I.K. Temples of the Gangas of Karnataka, New Delhi- 
1993. 


48. ಕ್ಷೇತ್ರ ಕಾರ್ಯ ೦2-೦7-2೦17 


49. ಎಸ್‌.ವಿಜಯ ಕುಮಾರ್‌ - ಕರ್ನಾಟಕದ ಪ್ರವಾಸಿ ತಾಣಗಳು ಹಾಗೂ 


ಪುಣ್ಯಕ್ಷೇತ್ರಗಳು - ಪ್ರಕಾಶಕರು ಮಾರುತಿ ಬುಕ್‌ ಸೆಂಟರ್‌, ಗದಗ, ಪು.89. 

5೦. ಎಪಿಗ್ರಾಫಿಯ ಕರ್ನಾಟಕ, (ಸಂ 4) 1975, ಮೈಸೂರು ವಿಶ್ವವಿದ್ಯಾನಿಲಯ 

51. ವಿಜಯವಾಣಿ ದಿನ ಪತ್ರಿಕೆ, ೦8.೦4.2೦13 

52. ಕನ್ನಡ ವಿಶ್ವಕೋಶ. 1979. ಮೈಸೂರು ವಿಶ್ವವಿದ್ಯಾನಿಲಯ, ಪು.1514 

53. ಕನ್ನಡ ವಿಷಯ ವಿಶ್ವಕೋಶ - ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ, ಮಾನಸಗಂಗೋತ್ರಿ, ಮೈಸೂರು, 1979, ಪು.ಸಂ.157೦. 


54. ಡಾ.ಜ.ಬಸವರಾಜು ತಗರಪುರ - ಜೋಳರ ವಾಸ್ತು ಮತ್ತು ಶಿಲ್ಪ. ನಂದಿ ಬುಕ್‌ಹೌಸ್‌, 


ನಂ.3, 18ನೇ ಕ್ರಾಸ್‌. ರಾಮಾನುಜರಸ್ತೆ. ಕೆ.ಆರ್‌.ಮೊಹಲ್ಲಾ. ಮ್ಯಸೂರು. ಪು.ಸಂ.18೨. 
೨೨. ಕ್ಷೇತ್ರ ಕಾರ್ಯ ೦2-೦7-2೦17 


56. ಡಾ.ಜ.ಬಸವರಾಜು ತಗರಪುರ - ಚೋಳರ ವಾಸ್ತು ಮತ್ತು ಶಿಲ್ಲ - ಪ್ರಕಾಶಕರು, 


ನಂದಿ ಬುಕ್‌ ಹೌಸ್‌, ಮೈಸೂರು-2೦೦8, ಪು.51-58. 
೨7. ಪ್ರಜಾವಾಣಿ ದಿನ ಪತ್ರಿಕೆ - ೦3-೦2-2೦17 
58. ಕ್ಷೇತ್ರಕಾರ್ಯ ಮಹೇಶರವರಿಂದ ಪಡೆದ ಮಾಹಿತಿ 28-೦2-೨೦18 


59. ಎಸ್‌.ವಿಜಯ ಕುಮಾರ - ಕರ್ನಾಟಕ ಪ್ರವಾಸಿ ತಾಣಗಳು ಹಾಗೂ ಪುಣ್ಯಕ್ಷೇತ್ರಗಳು. 


ಮಾರುತಿ ಬುಕ್‌ ಸೆಂಟರ್‌, ಗದಗ, ಪು.87, ಆಆ. 


60. ಮಲೆಯೂರು ಗುರುಸ್ವಾಮಿ — ಹೊನ್ನುಹೊಳೆ - ರಾಜೇಂದ್ರ ಆಫ್‌ ಸೆಟ್‌ ಪ್ರಿಂಟರ್‌ 
ಅಂಡ್‌ ಪಟ್ಟಷರ್ಡ್‌ ಶಿವರಾಂ ಪೇಟಿ ಮೈಸೂರು -2೦೦7 - ಪು.423, 424. 


61. ಕರ್ನಾಟಕ ರಾಜ್ಯ ಹಲವು ಪ್ರಪಂಚ ಪ್ರಾದೇಶಿಕ ಪ್ರವಾಸಿ ಕೇಂದ್ರ ಜಲ್ಲಾ ಆಡಳತ 


ಭವನ. ಚಾಮರಾಜನಗರ ಕೈಪಿಡಿ ನಕ್ಷೆ ೨೦16 


62. ವಿಜಯ ಕರ್ನಾಟಕ ದಿನ ಪತ್ರಿಕೆ (ನಮ್ಮ ಚಾಮರಾಜನಗರ) 16-೦2-2೦15 


117 


63. ಕ್ಷೇತ್ರ ಕಾರ್ಯ ೦2-೦7-2೦17 
64. ಚಿನ್ನಸ್ತಾಮಿ (ಕೆ ಎಸ್‌ ಆರ್‌ ಟ ಸಿ ಇಲಾಖೆ ) ರವರಿಂದ ಪಡೆದ ಮಾಹಿತಿ 15-08-17 


65. ಸುರೇಶ ಭೀ ಹೂಗಾರ- ಕರ್ನಾಟಕ ಪ್ರಮುಖ ಐತಿಹಾಸಿಕ ಸ್ಥಳಗಳು. ಪ್ರಕಾಶನ 


ವಾಸನ್‌ ಪಜಟ್ಚಕೇಷನ್ಸ್‌, ಬೆಂಗಳೂರು-2೭2೦1೦. ಪು.149. 


66. ಪಂಡಿತ ಕೆ.ಪಿ. ನಂಜುಂಡಾರಾಧ್ಯ — ಹೊನ್ನುಹೊಳೆ-ಜಲ್ಲಾ ಕನ್ನಡ ಸಾಹಿತ್ಯ 


ಪರಿಷತ್ತು. ಚಾಮರಾಜನಗರ-2೦೦7, ಪು.42೨, 43ರ. 


118 


ಅಧ್ಯಾಯ-4 
4.೦. ಚಾಮರಾಜನಗರ ಜಲ್ಲೆಯ ನೈಸರ್ಗಿಕ ಪ್ರವಾಸಿ ತಾಣಗಳು 


ನೈಸರ್ಗಿಕ ನೆಲೆಗಳು ಎಂದರೆ ಭೌತಿಕ, ಜೈವಿಕ ಹಾಗೂ ಭೌಗೋಳಕ ಲಕ್ಷಣಗಳನ್ನು 
ಹೊಂದಿರುವ ತಾಣಗಳನ್ನು 'ನೈಸರ್ಗಿಕ ತಾಣ'ಗಕೆಂದು ಕರೆಯುತ್ತಾರೆ." ಪ್ರಾಚೀನ 
ಕಾಲದಿಂದಲೂ ಪ್ರಕೃತಿ ಮಾನವನಿಗೆ ಅನೇಕ ಬಗೆಯ ಕೊಡುಗೆಗಳನ್ನು ನೀಡಿದೆ. ಅವುಗಳನ್ನು 
ಉಳಸಿಕೊಂಡು ಬೆಳೆಸ ಬೇಕಾದ ಕರ್ತವ್ಯ ನಮ್ಮದ್ದಾಗಿದೆ. ನಿಸರ್ಗದ ನೆಲೆಗಳು ಅದ್ಭುತವಾದ 
ಸುಂದರವಾದ ಅಲ್ಲದೆ ವೈಶಿಷ್ಟ್ಯ ಪೂರ್ಣವಾದ ತಾಣಗಳು ನಮ್ಮ ಕಣ್ಣಿಗೆ ಕಾಣಬರುತ್ತವೆ. ಈ 
ಹಿನ್ನೆಲೆಬುಂದ ಚಾಮರಾಜನಗರ ಜಲ್ಲೆಯಲ್ಲ ಕಂಡುಬರುವ ಕೆಲವೇ ಕೆಲವೊಂದು ನೈಸರ್ಗಿಕ 
ಪ್ರವಾಸಿ ತಾಣಗಳನ್ನು ಕುರಿತು ಚರ್ಚ್ಜಸಲಾಗಿದೆ. ಪ್ರಸ್ತುತ ಪ್ರವಾಸೋದ್ಯಮ ಆಕರ್ಷಣೆಗಳಾಗಿವೆ. 
ಅಂತಹ ನೈಸರ್ಗಿಕ ನೆಲೆಗಳೆಂದರೆ ಗಿರಿಧಾಮಗಳು. ವನ್ಯಧಾಮಗಳು. ನದಿ ಸಾಗರಗಳು. 
ಕಣಿವೆಗಳು. ಜಲಪಾತಗಳು, ಜಲಾಶಯಗಳು, ಬೆಟ್ಟಗುಡ್ಡಗಳು. ಅರಣ್ಯಸಂಪತ್ತು ಮತ್ತು 
ಉದ್ಯಾನವನಗಳು ಇವೆಲ್ಲವೂ ಸಹ ನೈಸರ್ಗಿಕ ಸಂಪತ್ನುಗಳಾಗಿವೆ. ಈ ನೈಸರ್ಗಿಕ ತಾಣಗಳು 
ಎಲ್ಲಾ ವಯೋಮಾನದವರನ್ನು ಆಕರ್ಷಿಸುತ್ತವೆ. ಚಾಮರಾಜನಗರ ಜಲ್ಲೆಯು ಸಾಕಷ್ಟು 
ನೈಸರ್ಗಿಕ ಸಂಪತ್ತನ್ನು ಹೊಂದಿದ್ದು ಪ್ರವಾಸೋದ್ಯಮ ಅಭವೃಧ್ಧಿಗೆ ಪೂರಕವಾಗಿದೆ. ಈ 
ತಾಣಗಳನ್ನು ಪ್ರವಾಸಿಗರ ಮತ್ತು ಮನಸ್ಸುಗಳನ್ನು ಪುಕಕಿತಗೊಆಸುವ ಮಾಂತ್ರಿಕ ಶಕ್ತಿಯನ್ನು 
ಹೊಂದಿವೆ. ಅಲ್ಲದೆ ಇತಿಹಾಸದುದ್ದಕ್ನೂ ಮಾನವ ಜನಾಂಗಕ್ಕೆ ವರದಾನವಾಗಿದೆ. 


4.1. ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ 


ಗುಂಡ್ಲುಪೇಟಿ ತಾಲ್ಲೂಕಿನ ದಕ್ಷಿಣದ ಅಂಚಿನಲ್ಲರುವ ಶಂ ಅಭಯಾರಣ್ಯ ಭಾರತದ 
ಸುಪ್ರಸಿದ್ದ ಮೃಗಧಾಮಗಳಕಲ್ಲ ಒಂದು. 1941 ರಲ್ತ ಅಭಯಾರಣ್ಯ ಎಂದು ಘೋಷಿಸಲಾಗಿತ್ತು. 
ಅರಣ್ಯ ಎಂದು ಘೋಷಿಸಿ ಅದಕ್ಕೆ ಗೋಪಾಲಸ್ವಾಮಿ ಎಂದು ಹೆಸರನ್ನು ಇಡಲಾಗಿತ್ತು. ಇದರ 
ಸುತ್ತಮುತ್ತಲ ಪ್ರದೇಶವನ್ನು ಮೀಸಲು ಅರಣ್ಯ ಎಂದು ಘೋಷಣಿ ಮಾಡಲಾಗಿತ್ತು. ಈ 
ಪ್ರದೇಶವು ಸರಿ ಸುಮಾರು 874 ಚದುರ ಕಿಲೋಮೀಟರ್‌ಗಳನ್ನು ಹೊಂದಿದೆ. 1974ರಲ್ಲಿ 
"ಹುಲ ಸಂರಕ್ಷಿತ ಪ್ರದೇಶ'ವೆಂದು ಘೋಷಿಸಲಾಗಿದೆ. ಮೈಸೂರು ಚಾಮರಾಜನಗರ ಜಲ್ಲೆಯ 
ವ್ಯಾಪ್ತಿಯಲ್ಲಿ ಬಂಡೀಪುರ ಅಭಯಾರಣ್ಯ 102,70೦,೦೦೦ ಹೆಕ್ಟೇರ್‌ ಪ್ರದೇಶದಲ್ಪ 


ಚಾಚಿಕೊಂಡಿದೆ. ಅಂದರೆ ಬಂಡೀಪುರದ ವಿಸ್ತೀರ್ಣ 1027 ಚದರ ಕಿಲೋಮೀಟರ್‌ ಅದರಲ್ಲ 


119 


872.೦೨4 ಚದರ ಕಿಲೋಮೀಟರ್‌ ದಟ್ಟವಾದ ಅರಣ್ಯ ಪ್ರದೇಶವಾಗಿದ್ದು. ಇದರಲ್ಲ ಶೇ.10 ರಷ್ಟು 


ಅರಣ್ಯ ಪ್ರದೇಶದಲ್ಲ ಪ್ರವಾಸೋದ್ಯಮಕ್ಸಾಗಿ ಸಫಾರಿ ಬಳಸಲಾಗುತ್ತಿದೆ”. 


ಇದು 'ಮಧುಮಲ್ಕೈ' ಅಭಯಾರಣ್ಯಕ್ಕೆ ಹೊಂದಿಕೊಂಡಿದೆ. ದಕ್ಷಿಣಕ್ಷೆ ತೆಪ್ಪಕಾಡು, 
ನೈಯತ್ಯದಲ್ಲ ಮುದುಮಲೈ ವಿಭಾಗಗಳನ್ನು ಸುತ್ತುವರೆದಿದೆ. ಮುದುಮಲೈಗೂ ಬಂಡೀಪುರಕ್ಕೂ 
ಮಧ್ಯದಲ್ಲ ಆಗ್ದೇಯದಲ್ಲ ಮೋಯರ್‌ ನದಿ. ನೈಯತ್ಯದಲ್ಲ ಕೆಕ್ಕನ ಹಳ್ಳಗಳು ಹರಿಯುತ್ತಿದ್ದು. 
ಇವೆರಡು ಠೀ ಪ್ರದೇಶಗಳ ನಡುವಿನ ಗಡಿರೇಖೆಗಳವೆ. ಇವೆರಡು ಹೊಳೆಗಳು ಅಲ್ಲಲ್ಲ 
ತಟ್ಲೆಯಾಕಾರವಾಗಿರುವುದರಿಂದ ವನ್ಯಪ್ರಾಣಿಗಳು ಒಂದು ಅಭಯಾರಣ್ಯದಿಂದ ಇನ್ನೊಂದು 
ಅಭಯಾರಣ್ಯಕ್ಕೆ ಮುಕ್ತವಾಗಿ ಸಂಚರಿಸುತ್ತವೆ. ಅಂತೆಯೇ ಬಂಡೀಪುರಕ್ಕೂ ಕೇರಳದ ವೈನಾಡು 
ಪ್ರದೇಶಕ್ಕೂ ಇದೇ ರೀತಿಯ ನಿಕಟ ಸಂಪಕರ೯ಗಳವೆ. 


ಕ್ರಿ.ಶ.18೨8ರಲ್ಲ ಅ್ರಟಷ್‌ ಆಡಳತಕ್ಕೆ ಸೇರಿತ್ತು. 1931ರಲ್ಲ ಅರಣ್ಯವೆಂ೦ಬ 
ಅಧಿಸೂಚನೆಯಾಲಯುತು. ನಂತರ ಮೇಲೆ ತಿಆಸಿರುವಂತೆ 1941ರ ಕಾಲಕ್ಕೆ ವನ್ಯ 
ಮೃಗಧಾಮವಾಗಿ ಪರಿವರ್ತಿಸಲಾಲಯುತು. 1973 ರಲ್ಲ ಡಬ್ಬು.ಎಫ್‌ನಿಂದ ಹುಅಗಳ ರಕ್ಷಣೆಗಾಗಿ, 
ಹುಲ ಸಂರಕ್ಷಣಾ ಯೋಜನೆಗೆ ಬಂಡೀಪುರವನ್ನು ಆಯ್ದೆ ಮಾಡಲಾಲುತು. ಇಲ್ಲ ಕನ್ನಡ 
ವಾಡಿನ ಹೆಮ್ಮೆಯ ವೃಕ್ಷ ಸಂಪತ್ತಾದ ತೇಗ, ಮತ್ತಿ, ಜಟೆ, ಶ್ರೀಗಂಧ, ಜದಿರು ಇನ್ನೂ 
ಮೊದಲಾದ ಕಾಡು ಜಾತಿಯ ಮರಗಳವೆ. ಕಾಡು ಪ್ರಾಣಿಗಕಾದ ಆನೆ, ಕಾಡುಕೋಣ. ಚುಕ್ಕಿ 
ಜಂಕೆ, ಕಾಡುಹಂದಿ, ಕಾಡುನಾಯ. ಹುಲ, ಚಿರತೆ. ಕಾಡುಕುರಿ, ಕರಡಿ, ಕಾಡುಬೆಕ್ಲು, ಮೊಲ, 
ನಾನಾ ಜಾತಿ ಪಕ್ಷಿಗಕು, ಜಿಲ್ಲೆಗಳು ಹಾಗೂ ಹಾವುಗಳು ಕಂಡು ಬರುತ್ತವೆ. ಕಾಡುಪ್ರಾಣಿಗಳು 
ನೋಡಲು ಸಿಗುತ್ತವೆ. ಕಾಡು ಪ್ರಾಣಿಗಳನ್ನು ನೋಡಲು ಜೂನ್‌ ತಿಂಗಳನಿಂದ ಅಕ್ಟೋಬರ್‌ 
ತಿಂಗಳು ಸಕಾಲ. ಇಲ್ಲ ಉಳದುಕೊಳ್ಳಲು ಫಾರೆಸ್ಟ್‌ ಗೆಸ್ಟ್‌ಹೌಸ್‌ ಮತ್ತು ಕಾಟೇಜುಗಳವೆ. 
ವನ್ಯಮ್ಯಗಗಳನ್ನು ವೀಕ್ಷಿಸಲು ಎಲ್ಲಾ ಸೌಲಭ್ಯಗಳು ಇವೆ ಮತ್ತು ವೀಕ್ಷಣ ಗೋಪುರಗಳನ್ನು 
ನಿರ್ಮಿಸಲಾಗಿದೆ. ವನ್ಯ ಪ್ರಾಣಿಗಳಗೆ ಅಗತ್ಯವಾದ ಲವಣಗಳನ್ನು ಒದಗಿಸಲೆಂದು ಅಲ್ಲಲ್ಲ 
ಉಪ್ಪುನೆಲೆಗಳನ್ನು ಮತ್ತು ನೀರುಗುಂಡಿಗಳನ್ನು ನಿರ್ಮಿಸಿರುವುದರಿಂದ ಪ್ರಾಣಿಗಳು ನೀರು 
ಕುಡಿಯುವ ಸಲುವಾಗಿ ಇಂತಹ ಜಾಗಗಳ ಬಳ ಬರುತ್ತವೆ. ಈ ತಾಣಗಳಗೆ ಹೋಗಿಬರಲು 
ಅನುಕೂಲವಾಗುವಂತೆ ವರ್ಷವಿಡೀ ಸಂಚಾರಕ್ಕೆ ಯೋಗ್ಯವಾಗಿರುವ ಉತ್ತಮ ರಸ್ತೆಗಳನ್ನು ಸಹ 
ನಿರ್ಮಾಣ ಮಾಡಲಾಗಿದೆ. ಬಂಡೀಪುರಕ್ಕೆ ಬರುವ ಪ್ರವಾಸಿಗರನ್ನು ಅರಣ್ಯದೊಳಗೆ 
ಕರೆದುಕೊಂಡು ಹೋಗಿ ಬರಲು ವಾಹನಗಳವೆ. ಸಫಾರಿ ಅನೆಗಳು ಸಹ ಇವೆ. 
ಉಳದುಕೊಳ್ಳುವುದಕ್ಕೆ ಉತ್ತಮವಾದ ಸೌಕರ್ಯವಿರುವ ವಸತಿ ಗೃಹಗಳವೆ.* 


120 


ಬಅರುಖೇಸಿಗೆಯ ಬರದಿಂದ ಕಾಡಿಗೆ ದುಷ್ಟರು ಇಟ್ಟ ಬೆಂಕ ಕಡಿಗೆ ಬೆಂದು ಹೋಗಿ ತತ್ತರಿಸಿದ್ದ 
ಬಂಡೀಪುರ ಅಭಯಾರಣ್ಯ ಇದೀಗ ವರುಣ ದೇವನ ಕೃಪಾಕಟಾಕ್ಷದಿಂದ ಹಸಿರಿನಿಂದ 
ಕಂಗೊಳಸುತ್ತಿದ್ದು, ಪ್ರವಾಸಿಗರನ್ನು 
ಭೂಮಿಯಂತಿದ್ದ ಕಾಡಿನಲ್ಲ ಇದೀಗ ಪ್ರಾಣಿಪಕ್ಷಿಗಳ ಕಲರವ ನಾದ ಕೇಆಸ ತೊಡಗಿದೆ. ಹುಲ, 


ಕೈಬೀಸಿ ಕರೆಯುತ್ತಿದೆ. ಆ ಮೂಲಕ ಬರಡು 


ಆನೆ ಸೇರಿದಂತೆ ಅಪಾರ ವನ್ಯಸಂಪತ್ತನ್ನು ಹೊಂದಿದ್ದ ಬಂಡೀಪುರ ರಾಷ್ಟ್ರೀಯ ಹುಲ 
ಸಂರಕ್ಷಣಾ ಯೋಜನೆಯ ಅಭಯಾರಣ್ಯ 2೦17ರ ಫೆಬ್ರವರಿ 18 ರಂದು ಕಿಡಿಗೇಡಿಗಳು ಹಚ್ಚಿದ 
ಕಡಿಗೆ ಅಕ್ಷರಶಃ ಬೆಂದು ಹೋಗಿತ್ತು. ಅರಣ್ಯ ಇಲಾಖೆಯವರು ಅವಿರತವಾಗಿ ಶ್ರಮಿಸಿ 10 
ದಿನಗಳ ನಂತರ ಬೆಂಕಿ ನಂದಿಸಿ ವನ್ಯಸಂಪತ್ತನ್ನು ರಕ್ಷಿಸುವಲ್ಲ ಯಶಸ್ಲಿಯಾಗಿದ್ದಾರಾದರೂ 
ಬೆಂಕಿಯ ಕೆನ್ನಾಲಗೆಗೆ ನೂರಾರು ಎಕರೆ ವನ್ಯ ಸಂಪತ್ತು ಭಸ್ಕವಾಯುತು." ಇದರಿಂದ 
ಸೂತಕದ ಮನೆಯಂತಾಗಿದ್ದ ಬಂಡೀಪುರ ಅಭಯಾರಣ್ಯದಲ್ಲಿ ಇದೀಗ ಮರಗಿಡಗಳು 
ಚಿಗುರೊಡೆಯುತ್ತಿದೆ. ಬೂದಿಯನ್ನೇ ಹೊದ್ದುಕೊಂಡಿದ್ದ ಭೂತಾಲುಯ ಮಡಿಲಲ್ಲ ಹಚ್ಚಹಸಿರಿನ 
ಹೊದಿಕೆ ಕಾಣುತ್ತಿದೆ. ಕಂಗೆಟ್ಟದ್ದ ಪ್ರಾಣಿ ಮತ್ತು ಪಕ್ಷಿಗಕ ಸಂಕುಲದಲ್ಲ ಸಂತಸ ಮನೆ ಮಾಡಿದೆ. 
ಆ ಮೂಲಕ ಪ್ರವಾಸೋದ್ಯಮ ಚೇತರಿಕೆ ಕಂಡಿದೆ. 


ಮೂರು ಉಪವಿಭಾಗಗಳಾಗಿ ವಿಂಗಡಿಸಿರುವ ಬಂಡೀಪುರ ಅರಣ್ಯ ಪ್ರದೇಶದಲ್ಪ 13 
ರೇಂಜ್‌ಗಳವೆ. ಸುಮಾರು ಎರಡು ಸಾವಿರಕ್ಸೂ ಹೆಚ್ಚು ಆನೆಗಳು, 15೦ಕ್ಕೂ ಹೆಚ್ಚು ಹುಅಗಳು, 
ನೂರಾರು ಜರತೆಗಳು. ಎಂಟು ಕಪ್ಪು ಚಿರತೆಗಳು. ನೂರಾರು ಕಾಡೆಮ್ಮೆಗಳು. ತೋಳಗಳು. 
ಕಾಡುನಾಯುಗಳು, ಸಾಂಬಾರ್‌, ಕೃಷ್ಣಮೃಗ, ಜಂಕೆಗಳು, ಮಾಸ್‌ಡೀರ್‌, ಸವೆಬ್‌ಕ್ಕಾಟ್‌, 
ಕಾಡುಬೆಕ್ಕು, ಚಿರತೆ, ಬೆಕ್ಕು, ಹೆಬ್ದಾವು. ನಾಗರಹಾವು ಸೇರಿದಂತೆ ಅನೇಕ ಬಗೆಯ ಪ್ರಾಣಿ 
ಪಕ್ಷಿಗಳನ್ನು ತನ್ನೊಡಲಲ್ಲಟ್ಟುಕೊಂಡು ಸಲಹುತಿದೆ. ಬಂಡೀಪುರ ಅಭಯಾರಣ್ಯದ ರಾಯಭಾರಿ 
ಎನಿಸಿದ್ದ 'ಪ್ರಿನ್ಜ್‌' (14) ಹುಅ ಕಳೆದ 12 ವರ್ಷದಿಂದಲೂ ಪಾರುಪತ್ಯ ಮೆರೆದಿತ್ತು. ಪ್ರವಾಸಿಗರ 
ಸ್ನೇಹಿಯಾಗಿದ್ದ "ಪಿನ್ಜ್‌' ಹುಅ ಅತ್ಯಂತ ಹೆಚ್ಚು ಫೋಟೋ ತೆಗೆಸಿಕೊಂಡ ಹುಅ ಎಂಬ ಕೀರ್ತಿಗೆ 
ಪಾತ್ರವಾಗಿತ್ತು. ಬಂಡೀಪುರಕ್ಕೆ ಆದಾಯ ತಂದು ಕೊಡುತಿತ್ತು. ಪ್ರಿನ್ನ್‌ 2೦17 ಮಾರ್ಚ್‌! 
ರಂದು ವಯೋ ಸಹಜವಾಗಿ ಮೃತಪಣ್ಟತ್ಸು.5 ಆದರೆ ಇದೀಗ ಪ್ರಿನ್ಜ್‌ ಓಡಾಡುತ್ತಿದ್ದ ಸ್ಥಳದಲ್ಲ 
ಹಲವಾರು ಹುಲಅಗಳು, ಪ್ರವಾಸಿಗರಿಗೆ ಪ್ರತಿದಿನ ದರ್ಶನ ನೀಡುತ್ತಿದೆ. ಅದರಲ್ಲ ಎರಡು 
ದಷ್ಟಪುಷ್ಟವಾದ ಗಂಡು ಹುಅಗಳು ಸೇರಿದಂತೆ ನಾಲ್ಲು ಹೆಣ್ಣು ಹುಅಗಳು ಕಾಣಿಸಿಕೊಳ್ಳುತ್ತವೆ. 
ಸಫಾರಿ ಸ್ಥಕದಲ್ಲ ಸಿಗುವ ಆನೆಕ್ಟೆ, ಬಸವನಕಲ್ಲೆ, ಗದ್ದೆಕೊಳಚ, ಮೂಡ್ಡೆರೆ, ವೆಸ್ಸಿ ಸರ್ಕಲ್‌, 
ಮಿನಿಫ್ಟರ್‌ ಗುತ್ತಿ. ರಿಸೆಪ್ಠನ್‌ ರಸ್ತೆ ಸೇರಿದಂತೆ ವಿವಿಧ ಕೆರೆಗಳ ಬಳ ಈ ಹುಅಗಳು 


ಕಾಣಿಸಿಕೊಳ್ಳುವುದರಿಂದ ಬಂಡೀಪುರ ಅರಣ್ಯವನ್ನು ಮೂರು  ಉಪವಿಭಾಗಗಳಾಗಿ 


121 


ವಿಂಗಡಿಸಲಾಗಿದೆ. ಬಂಡೀಪುರ, ಗುಂಡ್ಲುಪೇಟಿ ಹಾಗೂ ಹೆಡಿಯಾಲ ಇವು 
ಉಪವಿಭಾಗಗಳಾಗಿವೆ. ಈ ಮೂರು ಉಪವಿಭಾಗಗಕ್ಪ್ಲ 13 ರೇಂಜ್‌ಗಳವೆ. ಬಂಡೀಪುರ, 
ಗೋಪಾಲಸ್ವಾಮಿ ಬೆಟ್ಟ ಮೂಲೆಹೊಳೆ. ಗುಂಡ್ಲುಪೇಟಿ, ಮದ್ದೂರು, ಓಂಕಾರ್‌, ಕುಂದಕೆರೆ, 
ಹೆಡಿಯಾಲ, ನುಗು. ಮಳೆಯೂರು, ಕಲ್ಲೆರೆ. ಎನ್‌.ಬೇಗೂರು ಹಾಗೂ ಗುಂಡ್ರೆ ವಲಯಗಳು 
ಸೇರಿವೆ. ತೀವ್ರ ಬರಗಾಲದಿಂದ ಪ್ರಾಣಿಗಳಗೆ ಕುಡಿಯುವ ನೀರಿನ ಸಮಸ್ಯೆ ಉಂಬಾಗಿತ್ತು. 
ಮೇಲಾಧಿಕಾರಿಗಳ ಅನುಮತಿ ಪಡೆದು 12 ಕೆರೆಗಳಗೆ ಸೋಲಾರ್‌ ಬೋರ್‌ವೆಲ್‌ 
ತೋಡಿಸಲಾಗಿದೆ. ಅಲ್ಲದೆ ಅನೇಕ ಕೆರೆಗಳಗೆ ಟ್ಯಾಂಕರ್‌ ಮೂಲಕ ನೀರುಣಿಸಲಾಗಿತ್ತು. ಇದೀಗ 
ಮಳೆ ಬಂದಿರುವುದರಿಂದ ಪರಿಸ್ಥಿತಿ ಸುಧಾರಿಪಿದೆ. ಇನ್ನೂ 15 ಕ&ೆರೆಗಆಗೆ ಸೋಲಾರ್‌ 
ಬೋರ್‌ವೆಲ್‌ ತೋಡಿಸುವ ಗುರಿ ಹೊಂದಲಾಗಿದೆ. ಈ ಸ್ಥಳವನ್ನು ವೀಕ್ಷಣೆ ಮಾಡಲು ವಿದೇಶಿ 


ಪವಾಸಿಗರು ಸಹ ಆಗಮಿಸುತ್ತಾರೆ. 


ಸಫಾರಿಗೆ ಹೋಗುವ ಸಮಯ: ಬೆಳಗೆ 6:3೦ ರಿಂದ 8:3೦ ರವರಗೆ ಮತ್ತು ಮಧ್ಯಾಹ್ನ 
3:3೦ ರಿಂದ 5:3೦ ರವರಗೆ ಪ್ರವಾಸಿಗರಿಗೆ ಸಫಾರಿ ಸೌಲಭ್ಯವನ್ನು ಕಲ್ತಸಲಾಗಿದೆ.' ನದಿಗಳು 
ಮಾಯ್ಯಾರ್‌ ನದಿಯ ತೀರಗಳು. ಕಜನಿ ನದಿಯ ಹರಿವು ಮತ್ತು ನುಗ್ಗು ನದಿಯ ಹರಿವುಗಳು 
ಉದ್ಯಾನವನದ ಪ್ರವಾಸಿಗರಿಗೆ ಹೆಚ್ಚನ ಮನೋರಂಜನೆ ಹಾಗೂ ಸಾಹಸಕ್ಕೆ ಆಹ್ಞಾನ 
ನೀಡುವಂತಿದೆ. ಪ್ರವಾಸಿಗರು ಉಳದು ಕೊಳ್ಳುವುದಕ್ಕೆ ವಸತಿ ಗೃಹ ಸೌಲಭ್ಯವನ್ನು ಕಲ್ಪಸಲಾಗಿದೆ. 


ಪ್ಲಾಸ್ಟಿಕ್‌ ಬಳಕೆಯನ್ನು ನಿಷೇಧಿಸಲಾಗಿದೆ. 


ಸಾರಿಗೆ ಸಂರ್ಪಕ ವ್ಯವಸ್ಥೆ: ಚಾಮರಾಜನಗರದಿಂದ 58 ಕೀಮೀ, ಕೊಳ್ಳೇಗಾಲದಿಂದ 
೨8 ಕೀ.ಮೀ, ಯಳಂದೂರುನಿಂದ 78 ಕೀ.ಮಿ. ಗುಂಡ್ಲುಪೇಟಿಯಿಂದ 18 ಕಿ.ಮೀ ಮತ್ತು 
ಮೈೈಸೂರುಯುಂದ 8೦ ಕಿ.ಮೀ ಮತ್ತು ಬೆಂಗಳೂರುನಿಂದ 2೭5 ಕೀ.ಮಿಗಳಷ್ಟು ದೂರವಿದೆ. 
ಊಟಯಂದ 8೦ ಕಿ.ಮೀ ಹಾಗೂ ಕೊೋಯಮತ್ತೂರಿನಿಂದ 17೦ ಕಿ.ಮೀಗಳಷ್ಟು ದೂರವಿದೆ. 
ಚಾಮರಾಜನಗರ, ಕೊಳ್ಳೇಗಾಲ, ಮ್ಯಸೂರು ಬೆಂಗಳೂರನಿಂದ ಮತ್ತು ಹೊರ ರಾಜ್ಯಗಳಾದ 
ಕೇರಳ ಮತ್ತು ತಮಿಳುನಾಡಿನಿಂದ ಪ್ರತಿ ನಿತ್ಯ ಬಸ್‌ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. ಪ್ವಂತ 
ವಾಹನಗಳ ಮೂಲಕವು ಸಹ ಹೋಗಬಹುದು. ಈ ಅಭಯಾರಣ್ಯಕ್ಕೆ ಬರುವ ವಾಹನ 
ಸಂಚಾರವನ್ನು ರಾತ್ರಿ ೨ ಗಂಟೆಯಿಂದ ಬೆಳ್ಜಗೆ 6 ಗಂಟೆಯವರೆಗೆ ನಿಷೇಧಿಸಲಾಗಿದೆ. 


ಈ ಉದ್ಯಾನವನವು 2೨೦1೭ ರಿಂದ ೭2೦17 ರವರಗೆ ೭2೦ ಕೋಟ ರೂ. ಆದಾಯವನ್ನು 
ಗಳಸಿದೆ. 


122 


ಅಳಗಿರಿರಂಗನ ಬೆಟ್ಟ ಹುಲ ಸಂರಕ್ಷಿತ ಪ್ರದೇಶ - 2೦1 


ಜಳಗಿರಂಗನಬೆಟ್ಟವು ಯಕಂದೂರಿನ ಪೂರ್ಮದಿಕ್ಷಗೆ ಇದೆ. ಇತಿಹಾಸ ಪ್ರಸಿದ್ಧವಾದ 
ಜಳಗಿರಿರಂಗನ ಬೆಟ್ಟ. ಸೋಲಅಗರಿರುವ ಈ ಪ್ರದೇಶವು ದಟ್ಟವಾದ ಕಾಡಿನಿಂದ ಆವೃತವಾಗಿದೆ. 
[od ಬೆಟ್ಟವನ್ನು ಶ್ರೇತಾಚಲವೆಂದು. ಶ್ರೇತಾದ್ರಿಯಂದು. ಅಳಗಿರಿ ಎಂದೂ, ರಂಗನಾಥ 
ಕ್ಷೇತ್ರವೆಂದೂ ಕರೆಯುವ ವಾಡಿಕೆ ಇದೆ. ಬಆಗಿರಿರಂಗನಬೆಟ್ಟ ಸಮುದ್ರ ಮಟ್ಟದಿಂದ 477೦ ಅಡಿ 
ಎತ್ತರದಲ್ಪದೆ. ಈ ಶ್ರೀ ಜಳಗಿರಿರಂಗನಾಥ ಬೆಟ್ಟ ಅಥವಾ ಚ.ಆರ್‌.ಹಿಲ್ಲ್‌ ಎಂದು ಕರೆಯುವ 
ವಾಡಿಕೆ ಇದೆ. ಈ ಕ್ಷೇತ್ರಕ್ಕೆ ತನ್ನದೇ ಆದ ಕಥೆಗಳವೆನ 27-೦6-1974 ರಂದು ದೇವಾಲಯದ 
ಸುತ್ತಲೂ 8೭2೭2.4 ಚದುರ ಕಿಲೋಮೀಟರ್‌ನ್ನು ವನ್ಯ ಜೀವಿ ಅಭಯಾರಣ್ಯವನ್ನು 
ನಿರ್ಮಿಸಲಾಲಯುತು. ನಂತರ 1೨87 ಜನವರಿ 14 ರಂದು 53೨.3೭ ಚದುರ 
ಕಿಲೋಮೀಟರ್‌ಗಳವರಗೆ ವಿಸ್ತರಿಸಲಾಲಯುತ್ತು. 2೦1 ರಲ್ಲ ರಾಷ್ಟ್ರೀಯ ಹುಆ ಸಂರಕ್ಷಣಾ 
ಪ್ರಾಧಿಕಾರದಿಂದ ಅನುಮೋದನೆಯಾದ ನಂತರ ಕರ್ನಾಟಕ ಸರ್ಕಾರವು 2೦1 ಜನವರಿಯಲ್ಲ 


ಜಳಗಿರಿರಂಗನಾಥ ಹುಅ ಸಂರಕ್ಷಿತ ಮೀಸಲು ಪದೇಶವೆಂದು ಘೋಷಿಸಲಾಗಿದೆ." 


ದಟ್ಟವಾದ ಕಾಡಿನಲ್ಲ ಬೆಲೆ ಬಾಳುವ ತೇಗ. ಹೊನ್ನೆ. ಜಟೆ, ನಂದಿ, ಸಂಪಿಗೆ, ಜಾಲ, 
ಶ್ರೀಗಂಧ, ಚಂಫಕ, ಅಶ್ರತ್ಥ, ಮುಕ್ತಗ, ಹಲಸು, ಮಾವು, ನೆಲ್ಲ. ಬದಿರು ಇನ್ನೂ ಮೊದಲಾದ 
ಫಲಪುಷ್ಪ, ವೃಕ್ಷಗಳಂದಲೂ ಕಂಗೊಳಸುತ್ತಿದೆ. ಅಲ್ಲದೆ ಪ್ಲಾಂಟೇಶನ್‌ಗಳು ಹೆಚ್ಚಾಗಿವೆ. 
ಜಳಗಿರಂಗನಬೆಟ್ಟವು ಆನೆಗಳ ವಾಸಸ್ಥಾನವಾಗಿದೆ. ಇಲ್ಲ ಹೆಚ್ಚಾಗಿ ಆನೆಗಳು ಕಂಡುಬರುತ್ತದೆ. 
ಜಂಕೆ. ಅನೆ. ಹುಲ, ಚಿರತೆ, ಕಾಡುಹಂದಿ, ಕಾಡೆಮ್ಮೆ. ಕಡವೆ. ಚುಕ್ಕೆ ಜಂಕೆ. ಮೊಲ. ಮುಂಗುಸಿ. 
ಗಿಡುಗ, ಹದ್ದು. ಕೋಗಿಲೆ, ಸಾರಂಗ, ನವಿಲು, ಕಾಡುಕೋಳ, ಹಸಿರುಬಾರ್ಬೆಟ್‌, ಮಾಲ್ಲೋವಾ. 
ಕೆಮ್ಮೀಸೆ ಪಿಕಳಾರ. ಮುಳ್ಳುಕೋಳಆ. ಕೆಂಬೂತ, ಕೋಗಿಲೆ ಮುಂತಾದ ಪ್ರಾಣಿ ಪಕ್ಷಿಗಳು 
ಸಾಮಾನ್ಯ. ಹಾವು. ಹಲ್ಪ. ಕತಿ, ಊಸರವಳ್ಳಿ ಹಾಗೂ ಹಲವು ರೀತಿಯ ಚಿಲ್ಲೆಗಳು 
ಸಾಮಾನ್ಯವಾಗಿ ವಾಸಿಸುವುದು ಕಂಡು ಬರುತ್ತವೆ. ಅರಣ್ಯವಲಯದಲ್ಲ ಕಾಡಿನ 
ಸಹಜೋತ್ತನ್ನಗಳು ಹೇರಳವಾಗಿ ದೊರೆಯುವುದರಿಂದ  ಸೋಲಗರು ಸ್ಲಾವಲಂಜಗಳಾಗಿ 
ಬದುಕಲು ದಾರಿದೀಪೋಪಾದಿಯಲ್ಲ ನೆರವು ನೀಡುತ್ತಿರುವ 'ವಿವೇಕಾನ೦ಂದ ಗಿರಿಜನ ಕಲ್ಯಾಣ 
ಕೇಂದ' ಹಾಗೂ ನಿಧಿ ರೂಪದಲ್ಲ ದೊರೆತು ಸೋಲಗರ ಬದುಕಿಗೆ ಸೋಲಗರ 
ಜೀವನಾಧಾರವಾಗಿದ್ದಾರೆ. ಸೋಲಅಗರ ಮೂಲಸ್ಥಿತಿಣೂ ಇಂದಿಗೂ ಅಜಗಜಾಂತರ 
ವ್ಯತ್ಯಾಸವನ್ನು ಕಾಣಬಹುದು. ಕ್ಷೇತ್ರಾಧ್ಯಯನದ ಮೇಕೆ ಪೋಡುಗಳ ಭೇಟ ನೀಡಿದಾಗ ಕಾಡಿನ 
ಪರಿಸರವನ್ನು ನೋಡುವಾಗ ಭಾವಾವೇಶಕ್ಷೆ ಒಳಗಾದಂತೆ ಮನಮೋಹಕ ನಿಸರ್ಗತಾಣ ಪ್ರಕೃತಿ 


123 


ಇಲ್ಲ ಗೊಂಬೆಕಲ್ಲು ಸುತ್ತಮುತ್ತಅನ ಶಿಖರಗಳು. ಹೊನ್ನ ಮೇಟಕಲ್‌ ಬೆಟ್ಟ ಮಲ್ಪ ಬೆಟ್ಟ. ಕತ್ತರಿ 
ಬೆಟ್ಟಗಳಂದ ದಟ್ಟವಾಗಿ ಹಜ್ಜರುವ ವರ್ಣಪಾತಿಕಾಡು ನಿತ್ಯಹರಿದ್ದರ್ಣದಂತೆ, ಮಳೆಗಾಲದಲ್ಲ 
ಹೊಸದೊಂದು ನಿಸರ್ಗಲೋಕವನ್ನು ತೆರೆದಿಟ್ಟಂತಾಯುತು. ಇಂತಹ ಸುಂದರ ಪ್ರಕೃತಿ ನಡುವೆ 
ಬದುಕುತ್ತಿರುವ ಇವರ ಬದುಕು ಎಷ್ಟು ಸುಂದರ ಅನಿಸುತ್ತದೆ. ಇಲ್ಲ 'ದೊಡ್ಡ ಸಂಪಿಗೆ' ಮರ 
ತನ್ನದೇ ಆದಂತಹ ಐತಿಹ್ಯವನ್ನು ಹೊಂದಿದೆ. ಅಲ್ಲ ಭಾರ್ಗವ ನದಿ ಹರಿಯುತ್ತದೆ. ಗಜಕುಂಡ 
ತೀರ್ಥದ ಮಹಿಮೆ ಇದೆ. 


ಪ್ರಾಚೀನ ಕಾಲದ ಬೃಹತ್‌ ಶಿಲ್ಲಾ ಸಮಾಧಿಗಳು ಬಳಗಿರಿರಂಗನ ಬೆಟ್ಟದಲ್ಲಿ 
ಕಂಡುಬರುತ್ತವೆ. ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಬಳಗಿರಿರಂಗನ ಬೆಟ್ಟದಲ್ಲರುವ 
ವಿವೇಕಾನಂದ ಗಿರಿಜನ ಕಲಾಣ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲ ದಿನಾಂಕ: 7.3.2೦೦1 
ರಿಂದ 14.6.2೦೦1 ರವರೆವಿಗೂ ನಡೆಸಿದ ಭೂ ಸಂಶೋಧನೆಯಿಂದಾಗಿ ಅಳಗಿರಿರಂಗನ ಬೆಟ್ಟದ 
ಇತಿಹಾಸವನ್ನು ಇನ್ನೂ ಪೂರ್ವಕಾಲದ ಇತಿಹಾಸಕ್ಕೆ ಸೇರಿಸಬಹುದಾಗಿದೆ. ಸ್ಥಳಪುರಾಣಗಳ 
ಪ್ರಕಾರ ಪರಶುರಾಮ ಮಾತೃಹತ್ಯೆಯನ್ನು ಗೈದ ನಂತರದಲ್ಲ ಮಾತೃಹತ್ಯೆಯ ದೋಷ 
ಪರಿಹಾರಕ್ಟೋಸ್ಪರವಾಗಿ ಇಲ್ಪ್ಲರುವ ದೊಡ್ಡ ಸಂಪಿಗೆ ಎಂದು ಕರೆಯಲಾಗಿರುವ ಸ್ಥಳದಲ್ಲಿ ತಪ್ಪನ್ನು 
ಮಾಡಿ ದೋಷ ಪರಿಹರಿಸಿಕೊಂಡನೆಂದು ಇಲ್ಲಯ ಹಿರಿಯರು ಹಾಗೂ ಇಲ್ಲಿಯ 


ಅಂ: 


ಸ್ಥಕಪುರಾಣಗಳ೦ದ ತಿಕಃಯಲಾಗಿದೆ. ತಲಕಾಡಿನ ಗಂಗರ ಕಾಲಕ್ಕೆ ಈ ನಾಡನ್ನು ಗಜಾರಣ್ಯ 
ಕ್ಷೇತ್ರವೆಂದೂ, ಹೋೊಯ್ದಳರ ಕಾಲಕೆ ಇದು ಹೆಸರುವಾಪಸಿಯಾಗಿ, ವಿಜಯನಗರ ಅರಸರ ಕಾಲಕ್ಕೆ 


£2 


ಇಲ್ಪ್ಲರುವ ರಂಗನಾಥಸ್ವಾಮಿ ದೇವಾಲಯ ವಿಸ್ತಾರವಾಗಿ ಬೆಕೆಯುತು. ಇಲ್ಲ ನಡೆಸಲಾದ ಭೂ 
ಶೋಧನೆಯಿಂದಾಗಿ ಬಳಗಿರಿರಂಗನ ಬೆಟ್ಟದ ಇತಿಹಾಸವು ಪ್ರಾಗ್‌ಇತಿಹಾಸ ಕಾಲಕ್ಕೆ 
ಸೇರಿಸಬಹುದಾಗಿದೆ. ಜಳಗಿರಿರಂಗನ ಬೆಟ್ಟದಲ್ಲರುವ ಕನ್ನೇರಿ ಕಾಲೋನಿ, ಮುತ್ತುಗದ ಗದ್ದೆ 
ಪುರಾಣಿಪೋಡು, ಅರೆ ಕೆಳಗಿರುವ ಸ್ಥಳಗಳಲ್ಲ ನಡೆಸಲಾದ ಭೂಸಂಶೋಧನೆಯುಂದಾಗಿ ಈ 
ಜಳಗಿರಿರಂಗನ ಬೆಟ್ಟದ ಬೃಹತ್‌ ಶಿಲಾಯುಗದ ಪರಂಪರೆಯನ್ನು ಹೊಂದಿರುವ ವಿಚಾರ 
ತಿಆದುಬರುತ್ತದೆ. ದಕ್ಷಿಣ ಭಾರತದಲ್ಲ ನಡೆಸಲಾಗಿರುವ ಬೃಹತ್‌ ಪಿಲಾ ಸಮಾಧಿಗಳನ್ನು 
ಅಧ್ಯಯನದ ಸಲುವಾಗಿ ಆರು ವಿಭಾಗಗಳಾಗಿ ಮಾಡಿಕೊಳ್ಳಲಾಗಿದೆ. ಡೋಲ್‌ಮನ್‌, 
ಭೂಗರ್ಭದಲ್ಲನ ಕಲ್ಲನಲ್ಲ ಕೊರೆಯಲಾದ ಗವಿಗಳು. ಮೆನ್‌ಹೇರ್‌, ರೋಪಿಕಲ್ಲು, ಕೂಡಕಲ್ಲು, 


ಸಿಸ್ಟ್‌ ಎಂಬುದಾಗಿ ಗುರುತಿಸಲಾಗಿದೆ." 


124 


ಡೋಲ್‌ಮನ್‌ : ಬೃಹತ್‌ ಶಿಲಾ ಸಮಾಧಿಗಳ ಪ್ರಮುಖ ಲಕ್ಷಣಗಳೆಂದರೆ, ವಿಶಾಲವಾದ 
ಸ್ಥಳದಲ್ಲಿ ವೃತ್ತಾಕಾರದಲ್ಲ 24 ಬೃಹತ್‌ ಬಂಡೆಗಳನ್ನು ಇರಿಸಿ ಅದರ ಮಧ್ಯದಲ್ಲ ಪ್ರಸ್ಪಿಕ್‌ 
ಆಕಾರದ ಪಿಲಾ ಚಪ್ತಡಿಯನ್ನು ಭೂಮಿಯ ಒಳಗೆ ಹೂತು ಪೂರ್ವಾಭಿಮುಖವಾಗಿರುವ ಶಿಲಾ 
ಚಪ್ಪಡಿಯ ಮಧ್ಯದಲ್ಲ ವೃತ್ತಾಕಾರದ ರಂದ್ರ ಇದ್ದು. ಮೇಲಅನ ಭಾಗವನ್ನು ಮೇಲಅನ 
ಚಪ್ಪಡಿಯುಂದ ಹೊಂದಿಸಲಾಗಿರುತ್ತದೆ. ಈ ರೀತಿಯ ಕಲ್ಪನ ಚಪ್ಪಡಿಬುಂದ ಮಾಡಲಾದ ಶಿಲಾ 
ಸಮಾಧಿಯು ಮರಣ ಹೊಂದಿದ ವ್ಯಕ್ತಿಯ ಸಾಮಾಜಕ ಸ್ಥಾನಮಾನವನ್ನು ಪ್ರತಿನಿಧಿಸುವ 
ಸಂಕೇತವಾಗಿರುತ್ತದೆ. 


ಸಿಸ್ಟ್‌ : ಈ ವರ್ಗಕ್ಕೆ ಸೇರಿದ ಶಿಲಾ ಸಮಾಧಿಗಳು ಕಡಿಮೆ ಜಾಗದಲ್ಲರುವ ಚಕ್ಕ ಚಕ್ಕ ಶಿಲಾ 
ಸಮಾಧಿಗಳಾಗಿರುತ್ತದೆ. ಈ ಸಮಾಧಿಗೆ ಬಳಸಲಾಗಿರುವ ಕಲ್ಲುಗಳು ಸಹ ಚಿಕ್ಷದಾಗಿರುತ್ತದೆ. 
ವೃತ್ತಾಕಾರದ ಮಧ್ಯದಲ್ಲರುವ ಶವಕುಆಗೆ ಯಾವುದೇ ರೀತಿಯ ಪ್ಯಾಕಿಂಗ್‌ ಇರುವುದಿಲ್ಲ. 
ಶವಕುಆಯೊಳಗೆ ಮಣ್ಣಿನ ಪಾತ್ರೆಗಳನ್ನು ಇರಿಸಿ ಅದರೊಳಗೆ ಅಸ್ಲಿಯನ್ನು ತುಂಬ 
ಮುಚ್ಚಕದಾಕಾರದ ಪಾತ್ರೆಬುಂದ ಮುಚ್ಚಲಾಗಿರುತ್ತದೆ. ಕುಆಯನ್ನು C೩pstone ನಿಂದ 
ಮುಚ್ಚಿರುವುದಿಲ್ಲ. ಬದಲಗೆ ಚಿಕ್ಕ ಚಿಕ್ಕ ಕಲ್ಲುಗಳ೦ದ ಅದರ ಹೊರಗನ್ನು ಮುಚ್ಚಲಾಗಿರುತ್ತದೆ. 
ಡೋಲ್‌ಮನ್‌ ಮತ್ತು ಸಿಸ್ಟ್‌ ವರ್ಗಕ್ಷೆ ಸೇರಿದ ಬೃಹತ್‌ ಪಿಲಾ ಸಮಾಧಿಗಳು ಮೂಲತಃ 
ದೇಶೀಯ ಮಾದರಿ ಸಮಾಧಿಗಳ ಮಾದರಿಯಲ್ಪ್ಲಯೇ ಕಂಡುಬರುತ್ತವೆ. 


ಜಳಗಿರಿರಂಗನ ಬೆಟ್ಟದಲ್ಲರುವ ಪುರಾಣಿ ಪೋಡಿನ ಬಳಯುರುವ ಬೃಹತ್‌ ಶಿಲಾ 
ಸಮಾಧಿಗಳನ್ನು ಇಲ್ಲಯ ಜನರು ಪಾಂಡವರ ಮನೆ ಎಂದು ಇಂದಿಗೂ ಕರೆಯುತ್ತಾರೆ. 
ಸಾಮಾನ್ಯವಾಗಿ ಬೃಹತ್‌ ಪಿಲಾ ಸಮಾಧಿಗಳು ಹೆಚ್ಚಾಗಿ ಹಳ್ಳಕೊಳ್ಳಗಳಲ್ಲ ಮತ್ತು ಕೆರೆಯುಂದ 
ಆವೃತವಾಗಿರುವ ಸ್ಥಳಗಳಲ್ಲ ಕಾಣುತ್ತೇವೆ. ಇದರಿಂದಾಗಿ ಬಳಗಿರಿರಂಗನ ಬೆಟ್ಟದಲ್ಲರುವ ಎಲ್ಲಾ 
ಬೃಹತ್‌ ಶಿಲಾ ಸಮಾಧಿ ಸ್ಥಳಗಳು ಹಳ್ಳ ಕೆರೆಯ ಭೂ ಪ್ರದೇಶಗಳ೦ದ ಆವೃತವಾಗಿದೆ. ಈ 
ಭಾಗದಲ್ಲ ಬೃಹತ್‌ ಶಿಲಾಸಮಾಧಿಯಲ್ಲ ಕಪ್ಪು ಮಿಶ್ರಿತ ಮಣ್ಣಿನ ಮಡಿಕೆಗಳು ಕಂಡುಬಂದಿದೆ. 
ಅಲ್ಲದೆ ಕಜ್ದಣದ ಕತ್ತಿಯಾಕಾರದ ಒಂದು ಕಜ್ದಣದ ಆಯುಧವನ್ನು ಸಂಶೋರಧಿಸಲಾಗಿದೆ. 
ಅತ್ಯಂತ ತೆಳುವಾದ, ನುಣುಪಾದ ಮಣ್ಣಿನ ಪಾತ್ರೆಗಳನ್ನು ಇರಿಸಲಾಗಿದೆ. 


ಅಳಗಿರಿರಂಗನ ಬೆಟ್ಟದಲ್ಲ ಕಮರಿಯ ಕೆಳಗಿರುವ ಭೂ ಪ್ರದೇಶದಲ್ಲಿ ಬೃಹತ್‌ ಪಿಲಾ 
ಸಮಾಧಿಯೊಂದರಲ್ಲ ಸಂಶೋಧನೆ ನಡೆಸಿದಾಗ ಕಜ್ಜಣದ ಕೈಗೊಡಲಯನ್ನು ಪತ್ತೆ 
ಮಾಡಲಾಗಿದೆ. ಆದ ಕಾರಣ ಅಂದಿನ ಕಾಲದ ಜನರು ತಮ್ಮ ಜೀವರಕ್ಷಣೆಗಾಗಿ ಕಜ್ಜಣದ 
ಆಯುಧಗಳನ್ನು ಬಳಸುತ್ತಿದ್ದರು ಎಂಬುದು ಗೋಚರವಾಗುತ್ತದೆ. ಈ ಯುಗದ ಜನರು 


125 


ಮರಣಕ್ಷೆ ಸಂಬಂಧಿಸಿದಂತೆ ಒಂದು ರೀತಿಯ ಮೂಢನಂಜಕೆಯನ್ನು ಹೊಂದಿದ್ದರು. 
ಆದಕಾರಣ ಈ ಜನರು ಶವ ಸಂಸ್ಥಾರಕ್ಕೆ ಹೆಚ್ಚನ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು. ಅತ್ಯಂತ 
ಬೃಹತ್ತಾದ ಕಲ್ಪನ ಗುಂಡುಗಳನ್ನು ಮತ್ತು ದೊಡ್ಡ ದೊಡ್ಡ ಕಲ್ಪನ ಚಪ್ಪಡಿಗಳನ್ನು ಬಳಸುತ್ತಿದ್ದರು. 
ಅಳಗಿರಿರಂಗನ ಬೆಟ್ಟದಲ್ಲಿ ದೊರೆತಿರುವ ಬೃಹತ್‌ ಪಿಲಾ ಸಮಾಧಿಗಳು ಸೆಕೆಂಡರಿ ಬರಿಯಲ್ವ್‌ 
ಅಂದರೆ ಮರಣ ಹೊಂದಿದ ವ್ಯಕ್ತಿಯ ಶವವನ್ನು ನಿಸರ್ಗದಲ್ಲ ಬಟ್ಟು ಕೆಲ ದಿನಗಳ ನಂತರ 
ಅಸ್ಲಿಯನ್ನು ಮಡಿಕೆಯಲ್ಲ ಸಂಗ್ರಹಿಸಿ ಅದನ್ನು ನಿರ್ಮಿಸಲಾದ ಪಿಲಾ ಸಮಾಧಿಯ ಒಳಗಿಟ್ಟು 
ಅದನ್ನು ಮೇಅನಿಂದ ಮುಚ್ಚುವಂತಹ ಕೆಲಸಗಳನ್ನು ಮಾಡುತ್ತಿದ್ದರು. ಈ ಜನರು ಮರಣಾ 
ನಂತರದ ಜೀವನದಲ್ಲ ನಂಜಕೆಯನ್ನು ಹೊಂದಿದ್ದರು. ಆದ ಕಾರಣವೇ ಶವಕುಆಯಲ್ಲ ಮರಣ 
ಹೊಂದಿದ ವ್ಯಕ್ತಿಯು ಬಳಸುತ್ತಿದ್ದ ವಸುಗಳನ್ನು ಇಡಲಾಗುತ್ತಿತ್ತು.” 


ಈ ಮಾದರಿಯ ಪದ್ಧತಿಯು ಮರಣ ಹೊಂದಿದ ವ್ಯಕ್ತಿಯ ಸಾಮಾಜಕ ಮತ್ತು ಆರ್ಥಿಕ 
ಜೀವನದ ಸ್ಥಿತಿಯನ್ನು ತಿಅಸುವಂತಾಗಿದೆ. ಆದಕಾರಣ ಈ ಭಾಗದ ಪೂರ್ವಿಕರು ಕೂಡ 
ಶಿಲಾಸಮಾಧಿಗಳನ್ನು ನಿರ್ಮಿಸಿರುವುದು ತಿಆದುಬಂದಿದೆ. ಈ ಎಲ್ಲಾ ಬೆಳವಣಿಗೆಯ 
ದೃಷ್ಟಿಬುಂದ ಅಲ್ಲದೆ "ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ' ಬಂದುವಾದ ಡಾ.ಸುದರ್ಶನ 
ರವರ ದೂರದೃಷ್ಟಿಯುಂದ ಸಾಕಷ್ಟು ಬೆಳವಣಿಗೆಯಾಗಿದ್ದು, ಶಾಲಾ ಕಾಲೇಜು, ವೈದ್ಯಕೀಯ 
ಹಾಗೂ ಅನೇಕ ಸಸ್ಯರಾಶಿಯ ಬೆಳವಣಿಗೆಯನ್ನು ನೀಡಿರುವುದರಿಂದ ಕರ್ನಾಟಕವಲ್ಲದೆ, 
ಭಾರತದ ಬೇರೆ ಬೇರೆ ರಾಜ್ಯಗಳಂ೦ದಲೂ ಪವಾಸಿಗರು ಬರುತ್ತಿದ್ದಾರೆ. ಅಲ್ಲದೆ ಬೇರೆ ಬೇರೆ 
ವಿದೇಶಗಳ೦ದಲೂ ಪ್ರವಾಸಿಗರು ಬರುತ್ತಿದ್ದಾರೆ. ಆದಕಾರಣ ಜಳಗಿರಿರಂಗನ ಬೆಟ್ಟ 
ರಾಷ್ಟ್ರಮಟ್ಟದಲ್ಲಯೂ ಸಹ ಹೆಸರುವಾಸಿಯಾಗಿದೆ. 


ಕರ್ನಾಟಕ ರಾಜ್ಯದಲ್ಲ 6 ಸಮಗ್ರ ಗಿರಿಜನ ಅಭವೃದ್ಧಿ ಯೋಜನೆಯ ಜಲ್ಲೆಗಳವೆ. 
ಅವುಗಳೆಂದರೆ ಮೈಸೂರು. ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಮತ್ತು 
ಚಿಕ್ಕ್ಸಮಗಳೂರು ಜಲ್ಲೆಗಳನ್ನು ಒಳಗೊಂಡಿದೆ. ಅವುಗಳಲ್ಲ ಪ್ರಮುಖವಾಗಿ ಚಾಮರಾಜನಗರ 
ಜಲ್ಲೆಯ ಜಳಗಿರಿರಂಗನ ಬೆಟ್ಟವು ಸಹ ಒಂದಾಗಿದೆ. 


ಬ.ಆರ್‌.ಟ ಕಾಡಿನ ಪ್ರದೇಶದಲ್ಲ ದೊರೆಯುವ ಹಔಷದಿಯುಕ್ತ ಮೂಲಅಕೆಗಕ ಬಗ್ಗೆ 
ಸಮರಗ್ರ ವರದಿ ದಾಬಅಸುವ ಸಂಬಂಧ ಪ್ರಾಂತೀಯ ಸಂಶೋಧನಾ ಕೇಂದ (ಆಯುರ್ವೇದ) 
ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಹಕಾರದೊಂದಿಗೆ ಡಾ.ಎಸ್‌.ಎನ್‌.ನರಸಿಂಹನ್‌ 
ರವರ ಮಾರ್ಗದರ್ಶನದಡಿಯಲ್ಲ ವಿವೇಕಾನಂದ ಗಿರಿಜನ ಕಲಾಣ ಕೇಂದ್ರದವರು 19೨೭ 


ಜೂನ್‌ ತಿಂಗಳನಿಂದ 19೨3 ಮಾರ್ಚ್‌ತಿಂಗಳ ವರಗೆ ನಡೆಸಿದ ಸರ್ವೇ ಕಾರ್ಯದಲ್ಲ 2483 


126 


ಗಿಡ ಮೂಲಕೆಗಳು ಔಷಧಿಯುಕ್ತ ಗುಣವನ್ನು ಹೊಂದಿದ್ದು. 12 ಗಿಡ ಮೂಲಅಕೆಗಳನ್ನು 
ಆಯುರ್ವೇದ ಪದ್ಧತಿಯಲ್ಲ ಮತ್ತು ಆ೨ ಗಿಡಮೂಲಕೆಗಳನ್ನು ಸಿದ್ದ ಪದ್ಧತಿಯಲ್ಲೂ 
ಗುರುತಿಸಲಾಗಿದೆ. ಕೊೋಯಮತ್ತೂರಿನಲ್ಲರುವ ಬಟಾನಿಕಲ್‌ ಸರ್ವೇ ಆಫ್‌ ಇಂಡಿಯಾದ ಶ್ರೀ 
ವಾಸುಗೌಡರ್‌ರವರು ಸರ್ವೇಮಾಡಿ ಸಿದ್ದಪಡಿಸಿದ ವರದಿಗಳು ಜ.ಆರ್‌.ಟ ಯ ಸಸ್ಯ ಸಂಪತ್ತಿನ 
ಬದ್ದೆ ಅಗಾದವಾದ ಬೆಳಕನ್ನು ಚೆಲ್ಲುತ್ತದೆ. ಬ.ಆರ್‌.ಟಯಲ್ಲ 254 ಜಾತಿಯ ಪಕ್ಷಿಗಳು ಕಂಡು 
ಬಂದಿದ್ದು. ದ್ರೇಟ್‌ ವೈಯ್ಡ್‌ ಮಲಬಾರ್‌ ಹಾರನ್‌ ಬಲ್‌, ಮಲಬಾರ್‌ ವಿಸಅಂಗ ಫ್ರೆಶ್‌, ಕ್ರೆನ್ಲೆಡ್‌ 
ಸರ್ಪೆಂಟ್‌ ಈಗಲ್‌, ಟಕೆಲ್‌ ಟ್ರಶ್‌ ಇನ್ನೂ ಮುಂತಾದ ಪಕ್ಷಿ ಪ್ರಭೇದಗಳನ್ನು 
ಗುರುತಿಸಬಹುದು. ವಿನಾಶದ ಮತ್ತು ಅಪಾಯದ ಅಂಚಿನಲ್ಪ್ಲರುವ ಯಲ್ಲೂ ಥ್ರೂಟಡ್‌ ಬುಲ್‌ 
ಬುಲ್‌, ನೀಲಗಿರಿ ವುಡ್‌-ಪಿಜನ್‌. ರೂಫಸ್‌. ಬೆಲ್ತಡ್‌, ಈಗಲ್‌ಗಳನ್ನು ಕಾಣಬಹುದಾಗಿದೆ. 
ಮತ್ತು 114 ಬಟರ್‌ ಫ್ರೈಗಳನ್ನು ಗುರುತಿಸಲಾಗಿದೆ." 


ಜೋಡಿಗೆರೆ : 


ಜೋಡಿಗೆರೆ ತಾಣ ಸೌಂದರ್ಯದ ದೃಷ್ಟಿಬುಂದ ಒಳ್ಳೆಯ ತಾಣವಾಗಿದೆ. ಇದೊಂದು 
ಪ್ರಕೃತಿಯ ಅಪ್ರತಿಮ ಕೊಡುಗೆಯಾಗಿದೆ. ನಿಂತು ನೋಡಿದರೆ ನೋಡಿದಷ್ಟು ಆನಂದವನ್ನುಂಟು 
ಮಾಡುತ್ತದೆ. ವಿಶಾಲವಾದ ಹುಲ್ಲುಗಾವಲು, ಶೋಲಾ ಅರಣ್ಯ ಪ್ರದೇಶ ಮನಬಚ್ಚ ಓಡಾಡುವ 
ವನ್ಯಜೀವಿಗಳು, ಸುಯ್‌ಗುಡುವ ತಂಗಾಜಅ, ಇವೆಲ್ಲವೂ ಒಂದು ಮಾಯಾಲೋಕವನ್ನು 
ಸೃಷ್ಟಿಸುತ್ತದೆ. ಜಗತ್ತಿನ ಅಪರೂಪದ ಪ್ರದೇಶವೆಂಬಂತೆ ವನ್ಯ ಜೀವಿಗಳು ಹುಲ್ಲುಗಾವಅನಲ್ಲ 
ಗುಂಪು ಡುಂಪಾಗಿ ನಲಅದಾಡುವುದನ್ನು ನೋಡಿದರೆ ಇದೊಂದು ಮಿನಿ ಜುರಾಸಿಕ್‌ 
ಪಾರ್‌ನಂತೆ ಕಾಣುತ್ತದೆ. ಸಮುದ್ರಮಟ್ಟದಿಂದ ಸುಮಾರು 160೦ ಮೀಟರ್‌ಗಳಷ್ಟು 
ಎತ್ತರದಲ್ಲರುವ ಜೋಡಿಗೆರೆ, ಜಳಗಿರಿರಂಗನವಬೆಟ್ಟ ವನ್ಯಜೀವಿಧಾಮದ ಒಂದು ಭಾಗವಾಗಿದ್ದ 
ಇಲ್ಲಗೆ ಪ್ರವೇಶಿಸಲು ಅರಣ್ಯ ಇಲಾಖೆಯ ಅನುಮತಿ ಅಗತ್ಯ. ಈ 


ಬೆಲ್ಪತ್ತ ಪಕ್ಷಿಕಾಶಿ : 


ಚಾಮರಾಜನಗರದಿಂದ ಸುಮಾರು 2೭೦ ಕಿಲೋಮೀಟರ್‌ ದೂರದಲ್ಪರುವ 
ಹೊಂಗನೂರು ಗ್ರಾಮದ ಅಂಚಿನಲ್ಲರುವ ಈ ಪಕ್ಷಿಧಾಮವು ಕಂಡುಬರುತ್ತದೆ. ಚಾಮರಾಜನಗರ 
ತಾಲ್ಲೂಕಿನಲ್ಲರುವ ಬೆಲ್ಲತ್ತ ಜಲಾಶಯ ಜಳಗಿರಿರಂಗನ ಬೆಟ್ಟದ ಕಾಡಂಚಿನಲ್ಲದೆ. ಕಾಡಂಚಿಗೆ 
ತಾಗಿಕೊಂಡಿರುವ ಹಿನ್ನೀರಿನಿಂದಾಗಿ ಪ್ರಾಣಿ, ಪಕ್ಷಿಗಆಗೆ ಸಮೃದ್ಧವಾದ ಪ್ರದೇಶವಾಗಿದೆ. ಈ 
ಜಲಾಶಯದ ಸುತ್ತ ದೇಶ ವಿದೇಶಗಳ ವೈವಿಧ್ಯಮಯ ಪಕ್ಷಿಗಳ ಸಮ್ಮಿಲನವಾಗುತ್ತದೆ. ಇಲ್ಲ 


127 


ದೇಶ ವಿದೇಶಗಳ೦ದ ಹಲವಾರು ಜಾತಿಯ ಪಕ್ಷಿಗಳು ಕಂಡುಬರುತ್ತವೆ. ಸಾಕಷ್ಟು ಜನರು ಈ 
ಪಕ್ಷಿಗಳಿಂದ ಆಕರ್ಷಿತರಾಗಿದ್ದಾರೆ. ಇದರಿಂದ ದಿನದಿನಕ್ಕೆ ಹೆಸರುವಾಪಿಯಾಗಿದೆ." ನಿಸರ್ಗ 
ಯರಿಗೆ ಪಕ್ಷಿಯ ಛಾಯಾಗ್ರಾಹಕರಿಗೆ ಮತ್ತು ಸಂಶೋಧಕರಿಗೆ ಇದೊಂದು ಉತ್ತಮವಾದ 


ಠಿ 
ಪವಾಸಿಗರ ತಾಣವಾಗಿದೆ. 


ಚಾಮರಾಜನಗರದಿಂದ ಸುಮಾರು 3೦.ಕಿ.ಮಿ ದೂರದಲ್ತದೆ. ಅಂದರೆ 
ಚಾಮರಾಜನಗರ-ಕೋಯಮತ್ತೂರು ರಸ್ಟೆಯ ಮಾರ್ಗ ಮಧ್ಯದಲ್ಲ ಈ ಪ್ರದೇಶವು 
ಕಂಡುಬರುತ್ತದೆ. ಸುವರ್ಣಾವತಿ ಜಲಾಶಯದ ಹಿನ್ನೀರಿನ ಕಾಡಂಚನಲ್ಲರುವ ಬೂದಿಪಡಗ 
ಪ್ರಸಿದ್ಧ ವನ್ಯಜೀವಿ ವಿಶ್ರಾಂತಿಧಾಮ ಮೈಸೂರು ಮಹಾರಾಜರು ಮತ್ತು ಬ್ರಟಷರ ಆಳ್ವಕೆಯ 
ಅವಧಿಯಲ್ಲ ನಿರ್ಮಿಸಲಾದ ವಸತಿ ಗೃಹಗಳು ವಿಶಾಲ ಹುಲ್ಲು, ಮೈದಾನ. ಅಮೂಲ್ಯ ವನ್ಯ 
ಜೀವಿಗಳು ಬೂದಿಪಡಗದ ವಿಶೇಷಗಳು. ಈ ಪ್ರದೇಶದಲ್ಲ ವಾಸಿಸುವ ಪ್ರಮುಖ ಪ್ರಾಣಿಗಳೆಂದರೆ 
ಆನೆ. ಅಂಕೆ, ಕರಡಿ. ಕಾಡೆಮ್ಮೆ. ಕಡವೆ, ನವಿಲು ,ಸಾರಂಗ ಮತ್ತು ವಿವಿಧ ಜಾತಿಯ ವರ್ಗಕ್ಕೆ 
ಸೇರಿದ ಪಕ್ಷಿಗಳು ಸಹ ಈ ಪ್ರದೇಶದಲ್ಲ ಕಂಡುಬರುತ್ತವೆ. ಇಲ್ಲ ಗಿರಿಜನರು ವಾಸವಾಗಿದ್ದು 
ಅಲ್ಲಲ್ಲ ಸಣ್ಣ ಸಣ್ಣ ಗುಡಿಸಲುಗಳನ್ನು ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಈ ಜನರ ಮುಖ್ಯ 


N [32) 


ಕಸಬು ಪ್ರಾಣಿಗಳನ್ನು ಬೇಟಿಯಾಡುವುದು. 


ಬೂದಿಪಡಗ ಚಾಮರಾಜನಗರ ತಾಲೂಕಿಗೆ ಸೇರಿದ ಒಂದು ಗ್ರಾಮ. ಪುಣಜನೂರು 
ರಾಜ್ಯ ಅರಣ್ಯ ವ್ಯಾಪ್ತಿಯಲ್ಲಿ ಕಂಡುಬರುವ ಈ ಬೂದಿಪಡಗ ಕಾಡಾನೆಗಳ ಆಗರ. ಇದು ಹಿಂದೆ 
ಖೆಡ್ಡಾ ಕಾರ್ಯಕ್ರಮಗಳಗೆ ಪ್ರಸಿದ್ಧವಾಗಿತ್ತು. ತಾಲೂಕಿನಲ್ಲ ಕಾಡಾನೆಗಳು ಹೆಚ್ಚು. ಈ 
ಆನೆಗಳ೦ದ ಈ ಪ್ರದೇಶದಲ್ಲ ಬೆಳೆದ ಬೆಕೆಗಳಗೂ. ಜನಜೀವನಕ್ಲೂ ತೊಂದರೆಯಾಗುತ್ತಿದ್ದುದು 
ಸರ್ವೇಸಾಮಾನ್ಯವಾಗಿತ್ತು. ಆಗಾಗ್ವೆ ಖೆಡ್ಡಾ ಕಾರ್ಯಕ್ರಮ ಜನಪ್ರಿಯವಾಗಿತ್ತಲ್ಲದೆ ವಿದೇಶಿ 
ಖ್ಯಾತಿಯನ್ನು ಸಹ ಗಳಸಿತ್ತು. ಈ ಪ್ರದೇಶಕ್ಕೆ ಸಾರಿಗೆ ಸಂಪರ್ಕದ ವ್ಯವಸ್ಥೆಯನ್ನು 
ಕಲ್ಪಸಲಾಗಿದೆ.” ವನ್ಯಜೀವಿ ಛಾಯಾಗ್ರಾಹಕರಿಗೆ, ಪ್ರವಾಸಿಗರಿಗೆ. ಸಂಶೋಧಕರಿಗೆ ಇದು 
ಅಚ್ಚುಮೆಚ್ಚನ ಪ್ರವಾಸಿ ತಾಣವಾಗಿದೆ. ಈ ಪ್ರದೇಶವು ಬಳಗಿರಿರಂಗನ ಬೆಟ್ಟ ವನ್ಯ ಜೀವಿಧಾಮದ 
ಭಾಗವಾಗಿದೆ. ಈ ಪ್ರದೇಶವು ಅರಣ್ಯ ಇಲಾಖೆಯ ವ್ಯಾಪ್ತಿಗೆ ಒಳಪಲ್ಪದೆ. 


128 


ಬೇಡಗುಳ: 


ಚಾಮರಾಜನಗರದಿಂದ ತಮಿಳುನಾಡಿಗೆ ತೆರಳುವ ಮುಖ್ಯ ರಸ್ತೆಯ ನೀಲಗಿರಿ 
ಶ್ರೇಕಿಯ ಅಂಚಜಿನಲ್ಲರುವ ಬೇಡಗುಳ ಕರ್ನಾಟಕ ಮತ್ತು ತಮಿಳುನಾಡಿನ 
ಸೀಮಾರೇಖೆಯಾಗಿದೆ. ಚಾಮರಾಜನಗರದಿಂದ ಸುಮಾರು 5೦ ಕಿ.ಮಿ ದೂರದಲ್ಲರುವ 
ನಿತ್ಯಹರಿದ್ದರ್ಣದ ವನ್ಯಜೀವಿ ಧಾಮವಾಗಿದೆ. ಈ ಪ್ರದೇಶದಲ್ಲ ವಾಸಿಸುವ ಗಿರಿಜನರು ಮತ್ತು 
ಯುರೋಪಿಯನ್ನರ ಕಾಲದ ಕಾಫಿ ತೋಟಗಳು ವಿಶೇಷವಾದವುಗಳಾಗಿವೆ. ಬೇಡಗುಳ 
ಗಿರಿಜನರ ಹಾಡಿಗಳು ಅವರ ಹಾಡು-ಪಾಡು, ಅವರ ಜೀವನ ಶೈಲ ಮತ್ತು ಸಂಸ್ಕೃತಿ 
ಸಂಪ್ರದಾಯಗಳು ಅಧ್ಯಯನಕ್ಕೆ ಯೋಗ್ಯವಾಗಿದೆ. ಸುಂದರ ಗಿರಿಶ್ರೇಕಿಗಳು, ಅದ್ಭುತ 
ಕಣಿವೆಗಳು. ಮನೋಹರ ಜಲಪಾತಗಳು ಆಕರ್ಷಕ. ವನ್ಯ ಜೀವಿಗಳು ಬೇಡಗುಳ ಅರಣ್ಯ 
ಪ್ರದೇಶದ ವಿಶೇಷ. ಅರಣ್ಯ ಇಲಾಖೆಯ ನಿರ್ವಹಣೆಯಲ್ಪ್ಲರುವ ಬೇಡಗುಳ ಅತಿಥಿ ಗೃಹ 100 
ವರ್ಷಗಳಷ್ಟು ಪುರಾತನವಾಗಿದೆ. ವನ್ಯಜೀವಿ ಪ್ರದೇಶವಾಗಿರುವುದರಿಂದ ಈ ಪ್ರದೇಶವನ್ನು 
ಪ್ರವೇಶಿಸಲು ಅರಣ್ಯ ಇಲಾಖೆಯ ಅನುಮತಿ ಅಗತ್ಯ” 


ಪ್ರವಾಸಿಗರು ಮತ್ತು ವನ್ಯ ಪ್ರಿಯರನ್ನು ಆಕರ್ಷಿಸುವ ಸಲುವಾಗಿ 
ಜಳಗಿರಿರಂಗನಾಥಸ್ತಾಮಿ ದೇವಾಸ್ಥಾನ ಹುಲ ರಕ್ಷಿತ ಅರಣ್ಯ ಇಲಾಖೆ ವತಿಯಂದ ಜಲ್ಲೆಯ 
ಪ್ರಸಿದ್ಧ ಯಾತ್ರ ಸ್ಥಳ ಬಳಗಿರಿರಂಗನ ಬೆಟ್ಟಕ್ಕೆ ಸಂಪರ್ಕ ಕಲ್ಪಸುವ ಹೊಂಡರಬಾಳು ಚೆಕ್‌ 
ಪೋಸ್ಟ್‌ ಬಳ ಇಡಿ ತಂತ್ರ ಜ್ಞಾನದ ಮೂಲಕ ಪ್ರವಾಸಿಗರು, ನಕ್ಟಲರು ಮತ್ತು ಸಮಾಜ ಘಾತುಕ 
ಶಕ್ತಿಗಳ ಮೇಲೆ ನಿಗಾವಹಿಸಲು ಸಿ.ಸಿ ಕ್ಯಾಮರಾವನ್ನು ಅಳವಡಿಸಲಾಗಿದೆ. ಚಾಮರಾಜನಗರದ 
ಕಡೆಯುಂದ ಕೆ.ಗುಡಿಗೆ ಹೊಂಡರಬಾಳು ಚೆಕ್‌ ಪೋಸ್ಟ್‌ ದಾಟಯೇ ಹೋಗಬೇಕು. ಇಲ್ಲ 
ಸುಮಾರು 1೦ ಲಕ್ಷ ರೂ ವೆಚ್ಚದಲ್ಲ ಸಿ.ಸಿ ಕ್ಯಾಮರಾ ಅಳವಡಿಸಿ, ಪ್ರವೇಶದ್ವಾರದಲ್ಲ ಆನೆ, ಹುಲ, 
ಕಾಡೆಮ್ಮೆ ಮತ್ತು ಜರತೆ ಕಲಾಕೃತಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಸುಸ್ತಾಗತ ಕೋರುವ 
ಸ್ವಾಗತ ಕಮಾನ್ನು ಸಹ ಅಳವಡಿಸಲಾಗಿದೆ." 


ವಸತಿ ಸೌಲಭ್ಯಗಳು: ಪ್ರವಾಸಿಗರಿಗೆ ಉಳದುಕೊಳ್ಳುವುದಕ್ಕೆ ದೇವಾಲಯದ ಅತಿಥಿ ಗೃಹ. 
ಸರ್ಕಾರಿ ಅತಿಥಿ ಗೃಹ. ಖಾಸಗಿ ಅತಿಥಿ ಗೃಹ ಮತ್ತು ಅರಣ್ಯ ಇಲಾಖೆ ಅತಿಥಿ ಗೃಹ 
ಸೌಲಭ್ಯಗಳುಂಟು. ಶೌಚಾಲಯದ ವ್ಯವಸ್ಥೆ ಮತ್ತು ಕುಡಿಯುವ ನೀರಿನ ಸೌಲಭ್ಯವನ್ನು ಸಹ 


ಕಲ್ಪಸಲಾಗಿದೆ.” 


129 


ಸಾರಿಗೆ ಸಂರ್ಪಕ ವ್ಯವಸ್ಥೆ: ಚಾಮರಾಜನಗರದಿಂದ 48 ಕಿ.ಮೀ. ಕೊಳ್ಳೇಗಾಲದಿಂದ 
44 ಕಿ.ಮೀ, ಯಳಕಂದೂರಿನಿಂದ 24 ಕಿ.ಮಿ ಮತ್ತು ಮೈಸೂರಿನಿಂದ ೨೭ ಕಿ.ಮೀ ಮತ್ತು 
ಬೆಂಗಳೂರಿನಿಂದ 2೦೦ ಕಿ.ಮಿಗಕಳಷ್ಟು ದೂರವಿದೆ. ಚಾಮರಾಜನಗರ, ಕೊಳ್ಳೇಗಾಲ, ಮೈಸೂರು 
ಮತ್ತು ಬೆಂಗಳೂರನಿಂದ ಪ್ರತಿ ನಿತ್ಯ ಬಸ್‌ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. ಪ್ಲಂತ ವಾಹನಗಳ 
ಮೂಲಕವು ಸಹ ಹೋಗಬಹುದು. ಈ ಪ್ರದೇಶವನ್ನು ಹುಅ ಯೋಜನೆಯಲ್ಲ ಗುರುತಿಸಿದೆ. 
ಆದ್ದರಿಂದ ಈ ಪ್ರದೇಶಕ್ಕೆ ಬರುವ ವಾಹನ ಸಂಚಾರವನ್ನು ಸಂಜೆ 6 ಗಂಟಿಯುಂದ ಬೆಳಗೆ 6 
ಗಂಟೆಯವರೆಗೆ ನಿಷೇಧಿಸಲಾಗಿದೆ.ನ ಈ ಪ್ರದೇಶಕ್ಕೆ ಹೋಗಲು ಚಾಮರಾಜನಗರ ಮಾರ್ಗ 


ಸೂಕ್ತವಾಗಿದೆ. ಪ್ಲಾಪ್ಲಿಕ್‌ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. 
ಮಂಗಲ-ಶಂಕರದೇವರಾಯನ ಬೆಟ್ಟ: 


ಚಾಮರಾಜನಗರ ತಾಲೂಕಿನ ಮತ್ತು ತಿ,ನರಸೀಪುರ ರಸ್ತೆಯಲ್ಲನ ಮಂಗಲ ಗ್ರಾಮದ 
ಬಳ ಶಂಕರದೇವರ ಬೆಟ್ಟ ಇದೆ. ಇದು ಚಾಮರಾಜನಗರದಿಂದ ಸುಮಾರು 1 8.ಮೀ 
ದೂರದಲ್ಲಿದೆ. "ಶಂಕರದೇವರು” ಮಹದೇಶ್ವರೊಡನೆ ಕುಂತೂರು ಪ್ರಭುಸ್ವಾಮಿ ಬೆಟ್ಟದಲ್ಲ 
ಸುಮಾರು 13 ವರ್ಷಗಳ ಕಾಲ ಇದ್ದು ಸಾಧನೆ ಮಾಡಿದ ಸಂತ. ಇವರ ಸಮಾಧಿಯ ಮೇಲೆ 
ಗದ್ದಿಗೆಯೊಂದು ನಿರ್ಮಾಣಗೊಂಡಿತ್ತು. ಇದಕ್ಕೆ ಕಾರಣಕತರ್ತನಾದವನು ಉಪ್ಪಾರ ಜನಾಂಗದ 
ಒಬ್ಬ ಕಂಸಾಳೆ ಕಲಾವಿದ. ಮಾದಪ್ಪ ಮತ್ತು ಮಂಬಟೇಸ್ತಾಮಿ ಕಥೆಗಳನ್ನು ಹಾಡುತ್ತಾ ಭಕ್ಷೆ 
ಬೇಡುವುದರ ಜೊತೆಗೆ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಬದುಕಿದ ಈ ಕಲಾವಿದ ತನ್ನ 
ಸಂಪಾದನೆಯಲ್ಲ ಅಷ್ಟಷ್ಟು ಉಳಸುತ್ತಾ ಈ ಗದ್ದುಗೆಯನ್ನು ಕಟ್ಟಸಲು ಆರ್ಥಿಕ ನೆರವನ್ನು 
ನೀಡುತ್ತಾನೆ. ನಂಜನಗೂಡಿನ ದೇವಸ್ಥಾನದ ಮುಂಭಾಗದಲ್ಲ ಉಪ್ಪಾರ ಜನಾಂಗದ ಒಂದು 
ಛತ್ರವಿದೆ. ಇದನ್ನೂ ಶೇತನೇ ಪ್ರಾರಂಭಸಿದ್ದನಂತೆ ಉಳ್ಳವರ ದಾನಕ್ಕಿಂತ ಶೇ ದಾನ 
ಶ್ರೇಷ್ಠವಾದುದ್ದು. ತಾನೇ ಭಿಕ್ಷೆ ಬೇಡಿದರೂ ಅದರಲ್ಲಯೇ ಉಳಸಿ ಧರ್ಮ ಕಾರಕ್ಕೆ ಬಳಸಿದ ಆ 
ಮಹಾಮಹಿಮ ಕೀರ್ತಿಗಾಗಿ ಮಾಡುವ ನಮ್ಮಂತ ನಾಗರೀಕರಿಗೆ ಆದರ್ಶವಾಗಬೇಕು ಆತನ 
ಹೆಸರು ಊರು ಯಾವುದು ತಿಆಯದು. ಹೆಸರು ಹೆಸರೆಂದು ಸದಾ ಚಡಪಡಿಸುವ ನಾವು 
ಇಂತಹ ಅನಾಮಧೇಯರ ಆದರ್ಶದ ಮುಂದೆ ತಲೆಭಾಗಬೇಕು.3 


೧ 
ನೀರಿನ ಸೌಕರ್ಯವನ್ನು ಕಲ್ಪಸಲಾಗಿದೆ. ಈ ಬೆಟ್ಟಕ್ಕೆ ಅಕ್ಕ ಪಕ್ಕದ ಗ್ರಾಮಗಳಂದ ಜನರು 


ಶೇ ಬೆಟ್ಟಕ್ಕೆ ಹೋಗಲು ಕಲ್ಪನ ಮೆಟ್ಟಲುಗಳನ್ನು ನಿರ್ಮಿಸಲಾಗಿದೆ ಹಾಗೂ ಕುಡಿಯುವ 


ಬರುತ್ತಾರೆ. ಈ ಗುಡ್ಡದ ಮೇಲೆ ಅಲ್ಲಲ್ಲ ಸಣ್ಣ ಸಣ್ಣ ಬಸವನ ವಿಗ್ರಹಗಳನ್ನು ಕೆತ್ತನೆ 


€ 


ಮಾಡಲಾಗಿದೆ. ಆಷಾಡ ಮಾಸ, ಶ್ರಾವಣ ಮಾಸ, ಅಮಾವಾಸ್ಕೆಗಳಲ್ಲ ವಿಶೇಷ ಪೂಜೆಗಳು 


130 


ನಡೆಯುತ್ತವೆ. ಈ ಬೆಟ್ಟದ ಸುತ್ತ ಸಣ್ಣ ಪುಟ್ಟ ಪ್ರಾಣಿಗಳು ಕಂಡು ಬರುತ್ತವೆ. ಪ್ರಮುಖವಾಗಿ ಕರಡಿ 
ಕಂಡು ಬರುತ್ತದೆ. ಈ ಬೆಟ್ಟದ ತಪ್ಪಅನಲ್ಲ ನೀರಿನ ಶುದ್ದೀಕರಣ ಕೇಂದ್ರವನ್ನು ಸ್ಥಾಪನೆ 
ಮಾಡಲಾಗಿದೆ.” 


ಕರಿವರದರಾಜನ ಬೆಟ್ಟ- ಕರಿವರದರಾಜ ವ್ಯಕ್ಷ ವನ 2೦14ರಲು: 


ಚಾಮರಾಜನಗರದ ದಕ್ಷಿಣ ಭಾಗಕ್ಕೆ ಸುಮಾರು 4 ಕಿ.ಮೀ ದೂರದಲ್ಲರುವ 
ಕರಿವರದರಾಜ ಬೆಟ್ಟವು ಶೇ ಕರಿವರದರಾಜ ದೇವರನ್ನು ನಿರ್ಮಿಸಲಾಗಿದೆ. ಈ ಬೆಟ್ಟವನ್ನು 
ಹತ್ತುವುದಕ್ಕೆ ಕಲ್ಲನ ಮೆಟ್ಟಲುಗಳನ್ನು ನಿರ್ಮಿಸಲಾಗಿದೆ. ಈ ಬೆಟ್ಟವು ಮಲ್ಲಯ್ಯನಪುರ ಮತ್ತು 
ಗಾಅಮುರ ಗ್ರಾಮಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ಈ ಬೆಟ್ಟಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ 
ಸಂಖ್ಯೆಯಲ್ಲ ಹೋಗುತ್ತಾರೆ ಹಾಗೂ ಜಾತ್ರೆ ನಡೆಯುತ್ತದೆ. ಶ್ರಾವಣಮಾಸ, ಆಷಾಡಮಾಸ, 
ಅಮಾವಾಸ್ಯೆ ಮುಂತಾದ ದಿನಗಳಲ್ಲ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಈ ಬೆಟ್ಟದ 
ಎಡಭಾಗಕ್ಕೆ ಎಡಬೆಟ್ಟ ಮತ್ತು ಅಣ್ಣತಮ್ಮಂದಿರ ಬೆಟ್ಟಗಳು ಕಂಡು ಬರುತ್ತದೆ. ಈ ಬೆಟ್ಟದ 


ಸಾಲುಗಳು ಚಾಮರಾಜನಗರಕ್ಕೆ ಪಭಾವಳಲಯುದ್ದಂತೆ ಇದೆ. 


ಕರಿವರದರಾಜನ ಬೆಟ್ಟದಿಂದ ಹರಕಳುಕೋಟಿಯವರೆಗೆ ಸುರಂಗ ಮಾರ್ಗದ 
ವ್ಯವಸ್ಥೆಯನ್ನು ಕಲ್ಪಸಲಾಗಿತ್ತು. ಆದರೆ ಪ್ರಸ್ತುತ ಸುರಂಗ ಮಾರ್ಗವು ನಾಶವಾಗಿದೆ. ಈ ಬೆಟ್ಟಕ್ಕೆ 
ಅಕ್ಕ ಪಕ್ಕದ ಗ್ರಾಮಗಳ೦ದ ಜನರು ಹೆಚ್ಚಾಗಿ ಆಗಮಿಸುತ್ತಾರೆ. ಪ್ರಸ್ತುತ ಈ ಬೆಟ್ಟಕ್ಕೆ ಎರಡು 
ಭಾಗಗಳಂ೦ದ ರಸ್ತೆ ಮಾರ್ಗಗಳನ್ನು ಸಿದ್ದಗೊಳಸಿದೆ. [od ಬೆಟ್ಟಕ್ಕೆ ಹೋಗುವ ಮೊದಲೇ ಒಂದು 
ಮಂಟಪವು ಇದೆ. ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಹ ಕಲ್ಪಸಲಾಗಿದೆ. ಈ ಬೆಟ್ಟದ 
ಮೇಲೆ ನಿಂತು ನೋಡಿದರೆ ಇಡೀ ತಾಲೂಕನ್ನು ವೀಕ್ಷಣೆ ಮಾಡಬಹುದಾಗಿದೆ. ಬೆಟ್ಟವು 
ಪುರಾತನ ಕಾಲದದ್ದಾಗಿದೆ. ಈ ಬೆಟ್ಟಕ್ಕೆ ಗಾಳಪುರದ ರಸ್ತೆಯ ಮೂಲಕ ಮತ್ತು ಮಲ್ಲಯ್ಯನ 
ಪುರದ ರಸ್ನೆಯ ಮೂಲಕ ಹೋಗಬಹುದು. ಆದರೆ ಯಾವುದೇ ರೀತಿಯ ಸಾರಿಗೆ ಸಂಪರ್ಕದ 
ವ್ಯವಸ್ಥೆಯನ್ನು ಈ ಬೆಟ್ಟಕ್ಕೆ ಕಲ್ಪಸಿಲ್ಲ ಕಾಲ್ದಡಿಗೆಯಲ್ಲ ಹೋಗಬೇಕು. 


ಪ್ರಸ್ನುತ ಈ ಬೆಟ್ಟವನ್ನು ಅಭವೃದ್ಧಿ ಪಡಿಸಲು ಪ್ರವಾಸೋದ್ಯಮ ಇಲಾಖೆಯಿಂದ 
ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಬೆಟ್ಟದ ಮೇಲೆ ಹೋಗುವುದಕ್ಕೆ ಮೆಟ್ಟಲು 
ನಿರ್ಮಾಣ ಮಾಡುವ ಕಾಮಗಾರಿಯನ್ನು 1 ಕೋಟ ರೂ. ವೆಚ್ಚದಲ್ಲ ಕೈಗೆತ್ತಿಕೊಳ್ತಲಾಗಿದೆ."” 


ತಂಪಾದ ವಾತಾವರಣ, ನಿಶ್ಯಜ್ಬತೆ, ಬೆಟ್ಟಗಳ ಸಾಲುಗಳನ್ನು ನೋಡಬಹುದಾಗಿದೆ. 
ನೋಡುಗರಿಗೆ ನೆಚ್ಚನ ಸ್ಥಳವಾಗಿದೆ. ಸ್ಥಳೀಯರು ಬೆಳಗ್ಗೆ ಮತ್ತು ಸಂಜೆ ವೇಳೆಯ ವಾಯು 


131 


ವಿಹಾರಕ್ಷಾಗಿ ಈ ಬೆಟ್ಟಕ್ಕೆ ಹೋಗುತ್ತಾರೆ. ಬೆಟ್ಟವನ್ನು ಹತ್ತಿ ಇಳಯುವುದು ಸಾಹಸ ಪ್ರಿಯರಿಗೆ 
ಹೆಚ್ಚು ಅನುಕೂಲವಾಗಿದೆ. ಪ್ರವಾಸಿಗರಿಗೆ ಕುಆತುಕೊಳ್ಳುವುದಕ್ಕೆ ಆಸನಗಳ ವ್ಯವಸ್ಥೆ ಮತ್ತು 
ವಿಶ್ರಾಂತಿ ಕೊಠಡಿ, ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ತ್ಪಸಲಾಗಿದೆ. 2೦14 ರಲ್ಪ ಈ 
ಪ್ರದೇಶವನ್ನು ಅಳಗಿರಿರಂಗನಾಥ ಹುಲ ಸಂರಕ್ಷಿತ ಯೋಜನೆಯ ವ್ಯಾಪ್ತಿಗೆ ಸೇರಿಸಿದೆ. 
ಪವಾಸಿಗರನ್ನು ಆಕರ್ಷಿಸಲು ಸುಂದರವಾದ ಸ್ವಾಗತ ಕಮಾನನ್ನು ನಿರ್ಮಿಸಲಾಗಿದೆ. ಈ ಬೆಟ್ಟ 


ಅರಣ್ಯ ಇಲಾಖೆಗೆ ಸೇರಿದೆ 
4.4. ಕೆ.ಗುಡಿ (ಕ್ಯಾತದೇವರ ಗುಂಡಿ): 


ಚಾಮರಾಜನಗರ ಜಲ್ಲೆಯ ಜಳಗಿರಿರಂಗನ ಬೆಟ್ಟ ಹಾಗೂ ದಕ್ಷಿಣ ಭಾಗಕ್ಷೆ ಹಚ್ಚಿರುವ 
ಬೆಟ್ಟಗಳ ಪರಿಸರದಲ್ಲ ಕೆ.ಕುಡಿ ಇದೆ. ಇಲ್ಲ ಕ್ಕ್ಯಾತದೇವರ ಗುಡಿ ದೇವಾಲಯ ಇರುವುದರಿಂದ 
ಈ ತಾಣವನ್ನು ಕೆ.ಗುಡಿ ಎಂದು ಕರೆಯಲಾಗಿದೆ. ಚಾಮರಾಜನಗರದಿಂದ ಸುಮಾರು 28 
ಕಿಲೋಮೀಟರ್‌ನಲ್ಲದೆ ಹಾಗೂ ಬಳಗಿರಿರಂಗನ ಬೆಟ್ಟ ಮೇಅಂದ ದಕ್ಷಿಣ ದಿಕ್ಕೆ ಸುಮಾರು 15 
ಕಿಲೋಮೀಟರ್‌ ದೂರದಲ್ಲದೆ. ಠೇ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 145೦ 
ಮೀಟರ್‌ಗಳಷ್ಟು ಎತ್ತರವಾದ ಪ್ರದೇಶದಲ್ಲದೆ. ಕೆ. ಗುಡಿಯ ಕ್ಯಾತೇಶ್ಛರ ದೇವರ ಶಿಲ್ಪ 
ವಿಶೇಷವಾದ ಶಿಲ್ಪವಾಗಿದೆ.*” ಇಲ್ಲ ಪ್ರವಾಸಿಗರ ಅನುಕೂಲಕ್ಕಾಗಿ 1-4-1993 ಜಂಗಲ್‌ಲಾಡ್ಹ್‌ 
ಸ್ಥಾಪನೆಯಾಗಿದೆ. ಇದು ನಿಸರ್ಗ ಪ್ರಿಯರಿಗೆ, ಸಾಹಸ ಪ್ರಿಯರಿಗೆ ಅನುಕೂಲಕರವಾಗಿದೆ. ಇದರ 
ಜೊತೆಗೆ ಅರಣ್ಯ ಇಲಾಖೆಯ ಅತಿಥಿಗೃಹ ಇದೆ. ಅರಣ್ಯ ಇಲಾಖೆಯ ಆನೆ ಸಫಾರಿ ಮತ್ತು 
ವನ್ಯಜೀವಿ ಸಫಾರಿಗೆ ಬಹಳ ಪ್ರಸಿದ್ಧವಾಗಿದೆ. ಕೆ. ಗುಡಿಗೆ ರಾಜ್ಯದಿಂದ, ರಾಷ್ಟವ್ಯಾಪ್ತಿ ಹಾಗೂ 
ವಿದೇಶಗಳಂದಲೂ ಪ್ರವಾಸಿಗರು ಬರುತ್ತಿದ್ದಾರೆ. ಇಲ್ಲಿಯ ಪ್ರಾಣಿಗಳ ಅಧ್ಯಯನ, ಪಕ್ಷಿ ಹಾಗೂ 
ಪ್ರಕೃತಿಯ ಸೊಬಗು ಸಂಶೋಧಕರಿಗೆ ಅಲ್ಲದೆ ಪ್ರವಾಸಿಗರಿಗೆ ಕೆ. ಗುಡಿ ಪ್ರಮುಖವಾದ ರಮ್ಯ 
ತಾಣವಾಗಿದೆ. ಇಲ್ಲ ಆನೆ, ಹುಲ, ಚಿರತೆ, ಕಾಡೆಮ್ಮೆ, ಕರಡಿ. ಜಂಕೆ, ಕಡವೆ ಇನ್ನಿತರ ಹಲವಾರು 
ಪ್ರಾಣಿಗಳವೆ. 


ಕೆ.ಗುಡಿ ಚೆಕ್‌ಪೋಸ್ಟ್‌ನಲ್ಲರುವ ಕ್ಯಾತೇಶ್ವರ ದೇವಾಲಯದಲ್ಲ ದೇವಿಗೆ ಭಯ 
ಭಕ್ತಿಯಿಂದ ಸೋಲಗರೇ ಪೂಜೆ ಪುನಸ್ಥಾರಗಳನ್ನು ಮಾಡುತ್ತಾರೆ. ಇಲ್ಲಯ ದೇವತೆಯಿಂದ 
ಒಕ್ಕಣೆಯನ್ನು ಪಡೆದು ಬುತಾನಿ. ಕಲ್ಯಾಣಿ. ಪುರಾಣಿ. ಯಕನಗದ್ದೆ ಮತ್ತು ಗನಗದ್ದೆ ಸೇರಿದಂತೆ 
ಇಲ್ಲಯ ಸೋಲಗ ಗಿರಿಜನರಿಂದ ಸಂಪ್ರದಾಯಿಕ ಕುಣಿತವನ್ನು ಮಾಡಲಾಗುತ್ತದೆ. ಇಲ್ಲ 
ವಿಶೇಷವಾಗಿ ಅಮವಾಸ್ಯೆ, ಶ್ರಾವಣ ಮಾಸಗಳಲ್ಲ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. 
ಕೆ.ಗುಡಿ ಕ್ಯಾಂಪ್‌ನಲ್ಲರುವ ಶ್ರೀ ರಾಮ ಮತ್ತು ಗಜೇಂದ್ರ ಅನೆಗಳು ಮೈಸೂರು ದಸರಾ ಜಂಬೂ 


132 


ಸವಾರಿಯಲ ಪ್ರತಿವರ್ಷವೂ ಕೂಡ ಭಾಗವಹಿಸುತ್ತದೆ. "ಗಜೇಂದ್ರ ಆನೆ'ಯನ್ನು ಮೈಸೂರು 
ಅರಮನೆಯ ಪಟ್ಟದ ಅಆನೆಯೆಂದೇ ಹೆಸರುವಾಪಿಯಾಗಿದೆ.3 ಅನೆ ಪಿಬರವಿದೆ - ಕೊಳ, 
ಸಾಕಾನೆಗಳಗೆ ಆಹಾರ ತಯಾರಿಸುವ ಕೊಠಡಿ ಮತ್ತು ಸೋಲಗರ ವಸತಿ ಗೃಹಗಳವೆ. 


ಇಲ್ಲಿಯ ಜಂಗಲ್‌ ಲಾಡ್ಜ್‌ ಮತ್ತು ರೆಸಾರ್ಟ್‌ ಕೂಡ ಪ್ರವಾಸಿಗರಿಗೆ ತುಂಬಾ 
ಸಹಾಯವಾಗಿದೆ. ಹಳೆಯ ಕಟ್ಟಡ 1-4-19೨8 ರಲ್ತ್ಪ ಆಗಿದೆ. ಮೊದಲಗೆ ಇದು ಮೈಸೂರು 
ಮಹಾರಾಜರ ಖಾಸಗಿ ಒಡೆತನಕ್ಕೆ ಸೇರಿತ್ತು. ಅಲ್ಲದೆ ಮಹಾರಾಜರು ತಮ್ಮ ವಿಶ್ರಾಂತಿ 
ಸಮಯವನ್ನು ಇಲ್ಲಯೇ ಕಳೆಯುತ್ತಿದ್ದರು ಹಾಗೂ ಇಲ್ಲರುವ ಪ್ರಾಣಿ ಪಕ್ಷಿಗಳ ವೀಕ್ಷಣೆಗೂ 
ಬರುತ್ತಿದ್ದರು ಮೈಸೂರು ಅರಸರಾದ ಜಯಚಾಮರಾಜ ಒಡೆಯರ್‌ರವರು ಇಲ್ಲ ಒಂದು ದೊಡ್ಡ 
ಕಟ್ಟಡವನ್ನು ನಿರ್ಮಿಸಿದರು. ನಂತರ ಈ ಕಟ್ಟಡವನ್ನು ಪಿ.ಡಬ್ದೂ.ಡಿರವರ ಅಧೀನಕ್ಕೆ 
ಸೇರಿಸಲಾಗಿತ್ತು. ತದನಂತರ ಇದನ್ನು ಜಂಗಲ್‌ ಲಾಡ್ಜ್‌ ಮತ್ತು ರೆಸಾರ್ಟ್‌ ಎಂದು ಮರು 
ನಾಮಕರಣವಾಗಿ ಅಭವೃದ್ಧಿಯಾಗುತ್ತಿದೆ. ಈ ಪ್ರದೇಶವು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಸೇರಿದೆ. 
ಈ ಸ್ಥಳವನ್ನು ವೀಕ್ಷಣಿ ಮಾಡಲು ವಿದೇಶಿ ಪ್ರವಾಸಿಗರು ಆಗಮಿಸುತ್ತಾರೆ. 

ಸಫಾರಿಗೆ ಹೋಗುವ ಸಮಯ: ಬೆಳ್ಜದ್ದೆ 6 ಗಂಟಿಯಿಂದ 8 ಗಂಟಿಗಕಳವರಗೆ ಮತ್ತು 
ಸಂಜೆ 4 ಗಂಟಿಯಬುಂದ 6 ಗಂಟಿಗಳವರಗೆ ಪ್ರವಾಸಿಗರಿಗೆ ಈ ಸೌಲಭ್ಯವನ್ನು ಕಲ್ಪಸಲಾಗಿದೆ.” 


ಸೌಲಭ್ಯ: ಕರ್ನಾಟಕ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿಶ್ರಾಂತಿ ಗೃಹ ಹಾಗೂ 
ಕೆ.ಗುಡಿ ವಿಲ್ಲರ್‌ ನೆಸ್‌ಕ್ಕ್ಯಾಂಪ್‌ ಹುಅ ಯೋಜನೆ ಮತ್ತು ಅನೆ ಶಿಬರವನ್ನು ನಡೆಸಲಾಗುತ್ತದೆ. 
ರೆಸಾರ್ಟ್‌ನಲ್ಲ ಆಯಾ ಶೈಅಯ ಉಚಿತ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಸಲಾಗಿದೆ. ಅಲ್ಲದೆ 
ಪ್ರಾಣಿ, ಪಕ್ಷಿ. ಕಾಡುಗಳ ಸೌಂದರ್ಯದ ವೀಕ್ಷಣಿಗೆ ಜಪ್‌ಗಳ ವ್ಯವಸ್ಥೆಗಳನ್ನು ಮಾಡಲಾಗಿದೆ. 
ಆನ್‌ ಲೈನ್‌ ಸೌಲಭ್ಯವನ್ನು ಕಲ್ಪಸಲಾಗಿದೆ. ಕೆಲವು ಪ್ರವಾಸಿಗರು ಪ್ರಾಣಿ ಪಕ್ಷಿಗಳ ವೀಕ್ಷಣೆಗೆ 
ಆಗಮಿಸುತ್ತಾರೆ. ಮತ್ತೆ ಕೆಲವರು ಮೋಜು ಮಸ್ತಿಗಾಗಿ ಬರುವವರಿದ್ದಾರೆ. ಒಬ್ಬಾರೆ 
ಹೇಳುವುದಾದರೆ ಇದೊಂದು ಪರಿಸರಯುಕ್ತವಾದ ಸುಂದರವಾದ ಪ್ರವಾಸಿಗರ ತಾಣವಾಗಿದೆ.” 


ಸಾರಿಗೆ ಸಂರ್ಪಕ ವ್ಯವಸ್ಥೆ: ಚಾಮರಾಜನಗರದಿಂದ 2೦ ಕೀ.ಮೀ, ಕೊಳ್ಳೇಗಾಲದಿಂದ 
44 ಕಿ.ಮೀ. ಯಳಂದೂರುನಿಂದ 24 ಕಿ.ಮೀ, ಮತ್ತು ಮೈಸೂರಿನಿಂದ 8೦ ಕಿ.ಮೀ ಮತ್ತು 
ಬೆಂಗಳೂರಿನಿಂದ 2೭5 ಕಿ.ಮೀಟರ್‌ಗಳಷ್ಟು ದೂರವಿದೆ. ಚಾಮರಾಜನಗರ, ಕೊಳ್ಳೇಗಾಲ. 
ಮೈಸೂರು ಮತ್ತು ಬೆಂಗಳೂರನಿಂದ ಪ್ರತಿ ನಿತ್ಯ ಬಸ್‌ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. ಪ್ರಂತ 
ವಾಹನಗಳ ಮೂಲಕವು ಸಹ ಹೋಗಬಹುದು. ಈ ಪ್ರದೇಶವನ್ನು ಹುಆಅ ಯೋಜನೆಯಲ್ಲ 
ಗುರುತಿಸಿದೆ. ಆದ್ದರಿಂದ ಈ ಪ್ರದೇಶಕ್ಕೆ ಬರುವ ವಾಹನ ಸಂಚಾರವನ್ನು ಸಂಜೆ 6 ಗಂಟಿಬುಂದ 


133 


ಬೆಳದ್ದೆ 6 ಗಂಟಿಯವರೆಗೆ ನಿಷೇಧಿಸಲಾಗಿದೆ. ಈ ಪದೇಶಕ್ಷೆ ಹೋಗಲು ಚಾಮರಾಜನಗರ 


ಮಾರ್ಗ ಸೂಕ್ತವಾಗಿದೆ.” ಪ್ಲಾಸ್ಟಿಕ್‌ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. 
4.3. ಮಲೆಮಹದೇಶ್ವರ ವನ್ಯಜೀವಿ ಧಾಮ - 2೭೦14 


ಮೊದಲಗೆ ಮಹದೇಶ್ವರ ಬೆಟ್ಟ ತಮಿಳುನಾಡು ಮದರಾಸು ಸರ್ಕಾರಕ್ಕೆ ಹಾಗೂ ಅದರ 
ಆಡಳತಕ್ಕೆ ಸೇರಿತ್ತು. ನಂತರ 1956 ರಿಂದ ಕರ್ನಾಟಕ ರಾಜ್ಯದ ವ್ಯಾಪ್ತಿಗೆ ಸೇರಿದೆ. ಪ್ರತಿವರ್ಷ 
ಸರಾಸರಿ 4೦ ರಿಂದ 45 ಅಂಗುಲದಷ್ಟು ಮಳೆಯಾಗುತ್ತದೆ. ಅಸಂಖ್ಯಾತ ಬೆಟ್ಟಗುಡ್ಡಗಳಂದ 
ಕೂಡಿದೆ. ಸುಮಾರು 34೨.881 ಚದುರ ಮೈಅ ವಿಸ್ತೀರ್ಣ ಹೊಂದಿದೆ. 2೦14ರಲ್ಲ ಈ 
ಪ್ರದೇಶವನ್ನು "ಮಲೈಮಹದೇಶ್ವರ ವನ್ಯಜೀವಿ ಧಾಮ'ವೆಂದು ಘೋಷಿಸಲಾಯುತ್ತು.*” ಈ 
ಪದೇಶದಲ್ಲ ತೇಗ, ಹೊನ್ನೆ. ಬೀಟಿ, ನಂದಿ. ಶ್ರೀಗಂಧ, ಜದಿರು. ಹುಣಸೆ ಮರಗಳು ಬೇವಿನ 
ಮರಗಳು ಇನ್ನೂ ಅನೇಕ ಬಗೆಯ ವೈವಿಧ್ಯಮಯವಾದ ಅರಣ್ಯ ಸಂಪತ್ತು ಇದೆ. ಅಲ್ಲದೆ ಕಿರು 
ಅರಣ್ಯ ಉತ್ತನ್ನಗಳು ಹೇರಳವಾಗಿ ದೊರೆಯುವುದರಿಂದ ಇಲ್ಲಯ ಸೋಲಅಗರ ಬದುಕಿಗೆ ಅಲ್ಲದೆ 
ಜೀವನಾಧಾರಕ್ಕೆ ಸೂಕ್ತವಾದ ವಾತಾವರಣವನ್ನು ಪ್ರಕೃತಿಯೇ ನಿರ್ಮಾಣ ಮಾಡಿದೆ. ಮಲ್ಕೈ 
ಮಹದೇಶ್ವರ ಬೆಟ್ಟದ ದೂರದ ಬೆ್ಣಗಕಲ್ಲ ಆನೆ, ಕರಡಿ. ಹುಅ. ಜಿರತೆ, ನರಿ, ಕಾಡು ನಾಲು, 
ಕಾಡು ಬೆಕ್ಕು, ಮೊಲ, ಕಾಡೆಮ್ಮೆ. ಅಂಕೆ. ಕೋತಿಗಳು ಇನ್ನೂ ಮೊದಲಾದ ಪ್ರಾಣಿಗಳವೆ. ಅಲ್ಲದೆ 
ನಾನಾ ಬಗೆಯ ಹಾವುಗಳವೆ. ನವಿಲು, ಕೋಗಿಲೆ, ಕಾಗೆ, ಗಿಆ, ಕಾಡು ಜಾತಿಯ ಪಕ್ಷಿಗಳವೆ. 
ಕರ್ನಾಟಕ ಸರ್ಕಾರವು ಕಾಡು ಪ್ರಾಣಿಗಳ ರಕ್ಷಣೆಗಾಗಿ ಅನೇಕ ಕಡೆಗಳಲ್ಲ ತಂಗುದಾಣಗಳನ್ನು 
ಮಾಡಿದ್ದಾರೆ. ದೇವರ ಕೃಪೆಯಿಂದ ದೇವಾಲಯದ ಪರಿಸರದಲ್ಲ ಯಾವುದೇ ತರಹದ ಕಾಡು 
ಪ್ರಾಣಿಗಳು ಇರುವುದಿಲ್ಲ. ನೂರಾರು ವರ್ಷಗಳ ಹಿಂದೆ ಪ್ರಾಣಿಗಳು ದೇವಾಲಯದ ಪರಿಸರಕ್ಕೂ 
ಬರುತ್ತಿದ್ದವು ಎಂಬ ಹೇಳಕೆಗಳವೆ. ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ 
ಬೆಳವಣಿಗೆಯಾಗಿದೆ. ಇಲ್ಲ ಕಂಡುಬರುವ ತಂಗುದಾಣಗಳ ಬದ್ಗೆ ಹೋಟೆಲ್‌ಗಳ ಬದ್ಗೆ 
ಆರನೇಯ ಅಧ್ಯಾಯದಲ್ಲ ಚರ್ಚಿಸಲಾಗಿದೆ. 15 ಹುಅಗಳವೆ ಮತ್ತು ತಾರ ಕರಡಿ, ಕೊಂಡುಕುರಿ 
ಸಂತತಿಯೂ ಹೆಚ್ಚಳವಾಗಿದೆ.” 


ಮರಡಿ ಗುಡ್ಡ ವನ್ಯ ವೃಕ್ಷ ಧಾಮ: 2೦14 


ಮರಡಿ ಗುಡ್ಡ ಇದೊಂದು ಮಹತ್ತರವಾದ ಒಂದು ಸ್ಥಳೀಯ ಬೆಟ್ಟವಾಗಿದೆ (ಗುಡ್ಡ). 
ಬೆಟ್ಟದ ಮೇಲೆ ಮಹದೇಶ್ವರ ದೇವಾಲಯವಿದೆ. ಇದು ಯಾರ ಕಾಲದಲ್ಲ ನಿರ್ಮಾಣವಾಗಿದೆ 
ಎಂಬುದಕ್ಷೆ ಪುರಾವೆಗಆಲ್ಲ. ಆದರೆ ಇದೊಂದು ಪ್ರಾಚೀನ ದೇವಾಲಯವೆಂದು ಮಾತ್ರ 


134 


ಹೇಳಬಹುದಾಗಿದೆ. ಮರಡಿ ಕ್ಷೇತ್ರ ಹೇಗೆ ಹೆಸರು ಪಡೆಯುತ್ತೆನ್ನುವುದಕ್ಕೆ ಶಿವಪುರಾಣದಲ್ಲ ಒಂದು 
ಕಥೆ ಇದೆ. ಆದರೆ ಇಲ್ಲಿಯ ಸ್ಥಳೀಯ ಜಾನಪದೀಯ ಕಥೆ ಏನು ಎಂದು ಯೋಚಿಸುವುದಾದರೆ, 
ಹಾಗೂ ಜಾನಪದ ದೃಷ್ಟಿಬುಂದ ನೋಡುವುದಾದರೆ, ಮಲೆಮಹದೇಶ್ವರ ಈ ಮಹಿಷಮಂಡಲ 
ಭಾಗದಲ್ಲ ಇದ್ದನೆಂದೂ ಹೇಳಕೆ ಇದೆ. ಮೊದಲು ಮಹದೇಶ್ವರನು ಸುತ್ತೂರಿನಲ್ಪದ್ದು. ನಂತರ 
ಕುಂತೂರು ಬೆಟ್ಟ ಮತ್ತು ಪ್ರಭುಅಂಗ ಬೆಟ್ಟದಲ್ಲ ಪ್ರಭುಅಂಗಸ್ಪಾಮಿಯ ಶಿಷ್ಯನಾಗಿ ಸ್ಪಲ್ಪ 
ಕಾಲವಿದ್ದು, ನಂತರ ಕೊಳ್ಳೇಗಾಲ ಪಟ್ಟಣದ ಮರಡಿಗುಡ್ಡದ ಬೆಟ್ಟದ ಮೇಲೆ ಮಂಡಿಯೂರಿ 
ನಂತರ ಕೌದಳ್ಳ ಕಣಿವೆಯ ಮಾರ್ಗವಾಗಿ ಮಾದೇಶ್ವರನ ಬೆಟ್ಟಕ್ಕೆ ಹೋದನೆಂದು ಹೇಳಕೆಗಳವೆ. 
ಈ ಮರಡಿ ಗುಡ್ಡದಲ್ಲ ಹುಣ್ಣಿಮೆ ಮತ್ತು ಅಮವಾಸ್ಯೆಯಲ್ಲ ವಿಶೇಷ ಪೂಜೆ ನಡೆಯುತ್ತದೆ. 


ಕರ್ನಾಟಕ ಸರ್ಕಾರದ ವತಿಯಿಂದ ಇತ್ತೀಚೆಗೆ ಶ್ರೀ ಮಹದೇಶ್ವರ ಮರಡಿ ಗುಡ್ಡದಲ್ಲಿ 
ಸಸ್ಕೋದ್ದ್ಧಾರ  ಉದ್ಧಾಟನೆಯನ್ನು ಕರ್ನಾಟಕ ಸರ್ಕಾರದ ಅರಣ್ಯ ಸಚಿವರಾದ ಶ್ರೀ 
ಅ.ರಮಾನಾಥರೈೆ ರವರು ಮಾಡಿದ್ದಾರೆ. ಶ್ರೀ ಹೆಚ್‌.ಎಸ್‌.ಮಹದೇವಪ್ರಸಾದ್‌ ರವರು ಜ್ಯೋತಿ 
ಬೆಳಗಿಸಿದ್ದಾರೆ. ಸ್ಥಳೀಯ ಶಾಸಕರಾದ ಶ್ರೀಎಸ್‌.ಜಯಣ್ಲರವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. 
ಮುಖ್ಯ ಅತಿಥಿಗಳಾಗಿ ಆರ್‌.ಧ್ರುವನಾರಾಯಣ್‌, ಸಂಸದರು, ಆರ್‌.ನರೇಂದ್ರ, ಶ್ರೀ 
ಮರಿತಿಲ್ಲೇಗೌಡರು. ಶ್ರೀ ಗೋ.ಮಧುಸೂದನ್‌, ಶ್ರೀ ಆರ್‌.ಧರ್ಮಸೇನ ಇನ್ನಿತರ ಸ್ಥಳೀಯರು 
ನೆರವೇರಿಸಿದ್ದಾರೆ. ಶಂ ಬೆಟ್ಟಕ್ಕೆ ಹೋಗುವ ಪ್ರವೇಶ ದ್ವಾರದ ಮುಂಭಾಗದ ಎರಡು ಬದಿಯ 
ಗೋಡೆಗಳ ಮೇಲೆ ಚಾಮರಾಜನಗರ ಜಲ್ಲೆಯಲ್ಲ ಕಂಡು ಬರುವ ಪ್ರವಾಸಿ ತಾಣಗಳ ಚಿತ್ರವನ್ನು 
ಜಡಿಸಲಾಗಿದೆ. ಈ ಬೆಟ್ಟದ ಮೇಲೆ ನಿಂತು ನೋಡಿದರೆ ಸುತ್ತಲೂ ಪ್ರಕೃತಿ ಸೌಂದರ್ಯ 
ಕಾಣುತ್ತದೆ. ದೊಡ್ಡರಂಗನಾಥ ಕೆರೆ, ಚಿಕ್ಕರಂಗನಾಥ ಕೆರೆಗಳು. ದೂರದ ಕಾವೇರಿ ನದಿ 
ತಲಕಾಡಿನ ಪಕ್ಷದಲ್ಲ ಮುಡುಕುತೊರೆ ಬೆಟ್ಟದ ತನಕ, ಕೊಳ್ಳೇಗಾಲ ಕುಂತೂರು ಬೆಟ್ಟ. 
ಚಿಲಕವಾಡಿ ಬೆಟ್ಟ. ಮಧುವನಹಳ್ಳ. ಸಿದ್ದೇಶ್ವರ ಬೆಟ್ಟ. ಬಂಡಹಳ್ಳಿ ಬೆಟ್ಟಗಳು. ಶಿವನ ಸಮುದ್ರದ 
ಬೆಟ್ಟ ಶ್ರೇಣಿಗಕು. ಕುರುಬನಕಲ್ಲೆ ಬೆಟ್ಟಗಳ ಸಾಲು ಶ್ರೇಣಿಗಳನ್ನು ಮರಡಿಗುಡ್ಡದ ಮೇಲೆ 
ನೋಡಬಹುದಾಗಿದೆ. ಇತ್ತೀಚೆಗೆ ಬೆಟ್ಟದ ಮೇಲೆ ಅನೇಕ ಸಸ್ಯಗಳನ್ನು ಬೆಳೆಸಿದ್ದಾರೆ. ಆದರೂ 
ಕೂಡ ಪ್ರವಾಸಿಗರಿಗೆ ಮಾಹಿತಿ ನೀಡುವಂತಹ ಒಂದು ಕೇಂದ್ರವಿಲ್ಲ. ಇಲ್ಲಗೆ ಪೊಲೀಸ್‌ ವ್ಯವಸ್ಥೆ 
ಬೇಕು. ಒಂದು ಸಣ್ಣದಾದ ಆರೋಗ್ಯ ಕೇಂದ್ರದ ಅವಶ್ಯಕತೆ ಇದೆ. ಸ್ಥಳೀಯ ಪಟ್ಟಣ 
ಪಂಚಾಲುತಿಯವರು ಅಥವಾ ಪ್ರವಾಸೋದ್ಯಮ ಇಲಾಖೆ ಇದರ ಬಗೆ ಕ್ರಮ ತೆಗೆದುಕೊಂಡರೆ 
ಇನ್ನೂ ಹೆಚ್ಚನ ಪ್ರವಾಸಿಗರು ಬರಬಹುದು. ಸ್ಥಳೀಯ ಶಾಲೆಗಳ೦ದ ಮಕ್ಕಳನ್ನು ಒಂದು ದಿನದ 
ಪ್ರವಾಸದ ದೃಷ್ಟಿಬು೦ಂದ ಮರಡಿ ಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಸುತ್ತಮುತ್ತಲ ಪ್ರಕೃತಿಯನ್ನು 
ತೋರಿಸುತ್ತಾರೆ. ಸ್ಥಳೀಯರು ಬೆಳಧ್ಣೆ ಮತ್ತು ಸಂಜೆ ವೇಳೆಯಲ್ಲ ವಾಯು ವಿಹಾರಕ್ಕಾಗಿ ಈ 


135 


ಬೆಟ್ಟಕ್ಕೆ ಹೋಗುತ್ತಾರೆ. ಬೆಟ್ಟವನ್ನು ಹತ್ತಿ ಇಳಯುವುದು ಸಾಹಸ ಪ್ರಿಯರಿಗೆ ಹೆಚ್ಚು 
ಅನುಕೂಲವಾಗಿದೆ. 2೦14 ರಲ್ಪ ಈ ಪ್ರದೇಶವನ್ನು ಮಲೈ ಮಹದೇಶ್ವರ ವನ್ಯಜೀವಿ ಧಾಮದ 


ವ್ಯಾಪ್ತಿಗೆ ಸೇರಿಸಿದೆ.” 
ಕಾವೇರಿ ವನ್ಯಜೀವಿ ಧಾಮ -— 2೦14: 


ಚಾಮರಾಜನಗರ ಜಲ್ಲೆಯ ವ್ಯಾಪ್ತಿಗೆ ಒಳಪಡುವ ಪ್ರದೇಶಗಳು ಹನೂರು. ಕೌದಳ್ಳ. 
ಬಸವನ ಬೆಟ್ಟ ೨.3೦4.8 ಎಕರೆ, ಚಿಲಕವಾಡಿ 1೨87.5೦ ಹೆಕ್ಷೇರ್‌, ಮತ್ತು ಚಿಕ್ಕಲ್ಲೂರು 
13875.೦೦ ಹೆಕ್ಟೇರ್‌ ವಿಪ್ತೀರ್ಣಗಳನ್ನು 2೦14 ರಲ್ತ್ಪ ಕಾವೇರಿ ವನ್ಯ ಜೀವಿ ಧಾಮ ಎಂದು 
ಘೋಷಿಸಿದೆ. ಚಾಮರಾಜನಗರ, ಮಂಡ್ಯ ಮತ್ತು ರಾಮನಗರ ಜಲ್ಲೆಗಳಲ್ಲ ಹರಡಿಕೊಂಡಿರುವ 
ಕಾವೇರಿ ವನ್ಯಜೀವಿ ಧಾಮವನ್ನು ಕೇಂದ್ರ ಸರ್ಕಾರವು (ಪರಿಸರ ಅರಣ್ಯ ಸಚಿವಾಲಯ) 


ಪರಿಸರ ಸೂಕ್ಷ ವಲಯ ಎಂದು ಘೋಷಿಸಿದೆ. 
ಮುತ್ತತ್ತಿ: 


ಮುತ್ತತ್ತಿ ಒಂದು ಪ್ರವಾಸಿಗರ ಯಾತ್ರಾ ತಾಣ. ಇದೊಂದು ಹರಿಹರ ಹಾಗೂ ಧಾರ್ಮಿಕ 
ಹಿನ್ನೆಲೆಯಂದಲೂ ಕೂಡ ಪ್ರವಾಸಿಗರ ನೆಲೆಯಾಗಿದೆ. ಈ ಸ್ಥಳದಲ್ಲ ಕಾವೇರಿ ಮತ್ತು ಅರ್ಕಾವತಿ 
ನದಿಗಳು ಸೇರುತ್ತವೆ. ಈ ನದಿಗಳು ಸೇರುವ ಅಥವಾ ಕೂಡುವ ಸ್ಥಕದಲ್ಲ ಸಂಗಮೇಶ್ವರ 
ದೇವಾಲಯ ಇದೆ. ಇದನ್ನು ಸಂಗಮಸ್ಸಳವೆಂದೂ ಸಹ ಕರೆಯುತ್ತಾರೆ. 


ಮುತ್ತತ್ತಿಯಲ್ಲ ಮುತ್ತತ್ತರಾಯನ (ಆಂಜನೇಯ) ದೇವಾಲಯವಿದೆ. ವರನಟ 
ಡಾ.ರಾಜಕುಮಾರ್‌ರವರ ಮನೆ ದೇವರು ಎಂದು ಪ್ರತೀತಿ ಇದೆ. ಡಾ.ರಾಜಕುಮಾರ್‌ನನ್ನು 
ಮುತ್ತತ್ತಿರಾಯನ ವರಪ್ರಸಾದದಿಂದ ಜನಿಸಿದ್ದನೆಂದು ಕಥೆ ಇದೆ. ಹಿಂದೆ ಗಂಗರಾಜನು ದೇವರಿಗೆ 
ಹುಲ್ಪನ ಮಾಡನ್ನು ಮಾಡಿಸಿಕೊಟ್ಟನಂತೆ, ದೇವರಿಗೆ ಇತ್ತೀಚೆಗೆ ಶಿಲಾಪ್ರತಿಮೆಯನ್ನು 
ಮಾಡಿಸಲಾಗಿದೆ. ಇಲ್ಲನ ಸಂಗಮೇಶ್ವರ ದೇವಾಲಯಕ್ಕೆ ವಿಜಯನಗರ ಅರಸರ ಕಾಲಕ್ಕೆ 
ಗೋಪುರ ನಿರ್ಮಾಣವಾಗಿದೆ ಎಂಬುದು ತಿಆದುಬರುತ್ತದೆ. ಈ ಹಿನ್ನೆಲೆಗಳ೦ಂದ ಮುತ್ತತ್ತಿ ಒಂದು 


ಪ್ರವಾಸಿಗರ ತಾಣವಾಗಿದೆ.“ 
ಮೇಕೆದಾಟು : 


ಮೇಕೆದಾಟು ಕೂಡ ಅಂದಿನಿಂದ ಇಂದಿನಿಂದವರೆಗೂ ಹೆಸರುವಾಸಿಯಾದ 
ತಾಣವಾಗಿದೆ. ಕಾವೇರಿನದಿ ಶಿವನ ಸಮುದ್ರ ಮೂಲಕ ಮುಂದೆ ಹರಿದು ಸಾಗುತ್ತದೆ. 


136 


ಮೇಕೆದಾಟು ಬೆಟ್ಟುಡ್ಡಗಳ೦ಂದ ಕೂಡಿದ ಪ್ರದೇಶ. ಇದನ್ನು ತಲುಪಬೇಕಾದರೆ 
ಕೊಳ್ಳೇಗಾಲದಿಂದ ಹನೂರಿಗೆ ಹೋಗಿ ಅಲ್ಲಂದ ಬಂಡಳ್ಳ ಮೂಲಕ ಶಾಗ್ಯಂ ಕಡೆಗೆ ಹೋದರೆ 
ಅಲ್ಲಂದ ಕೆಲವೇ ಕೆಲವು ಅಂತರಗಳಲ್ಲ ಉತ್ತರ ದಿಕ್ಕಿಗೆ ಕಾವೇರಿ ನದಿ ಹರಿಯುತ್ತದೆ. ನದಿಯು 
ಮೇಕೆದಾಟು ಎಂಬಲ್ಲ ಬಂಡೆಗಳ ಮಧ್ಯದಲ್ಲ ಕಿರುದಾಗಿ ಪ್ರವಾಹವಾಗಿ ಹೋಗುತ್ತದೆ. 
ದೊಡ್ಡಬಂಡೆಗಳ ಮಧ್ಯದಲ್ಲ ಮುನ್ನುದ್ದಿ ತಮಿಳುನಾಡಿನ ಕಡೆಗೆ ಹರಿಯುತ್ತದೆ.” ಅದು ಮುಂದೆ 
ಮಹದೇಶ್ವರ ಬೆಟ್ಟ ಪರಿಸರದಲ್ಲ ಹರಿದು ಹೊಗೆನಕಲ್‌ನಲ್ಲ ಪಾಲ್ಡ್‌ ಆಗಿ ನಂತರ ಬಂಗಾಳ 
ಕೊಲ್ಲಯನ್ನು ಸೇರುತ್ತದೆ. 


ಈ ಮೇಕೆದಾಟು ಪ್ರವಾಸಿಗರಿಗೆ ಪ್ರಮುಖವಾದ ತಾಣವಾಗಿದೆ. ಪ್ರಕೃತಿ ಪ್ರಿಯರಿಗೆ 
ಅನುಕೂಲಕರವಾದ ತಾಣ. ಈ ಹೆಸರು ಬರಲು ಕಾರಣವೇನೆಂದು ಬಂಡೆಗಳ ಮಧ್ಯೆ ಕಾವೇರಿ 
ಹರಿಯುತ್ತಿದ್ದರು. ಒಂದು ಮೇಕೆ ಕೂಡ ಇದನ್ನು ದಾಟಬಹುದು ಎಂಬ ಹಿನ್ನೆಲೆಯಿಂದ ಇದನ್ನು 
ಮೇಕೆದಾಟು ಎಂದು ಕರೆಯಲಾಗಿದೆ. ಕರ್ನಾಟಕ ಸರ್ಕಾರ ಈ ತಾಣದಲ್ಲ ಒಂದು 
ಜಲಾಶಯವನ್ನು ನಿರ್ಮಿಸಬೇಕೆಂದು ಪ್ರಯತ್ನದಲ್ಲದೆ. ಆ ಕೆಲಸ ಇನ್ನೂ ಆಗಿಲ್ಲ. ಮುಂದಿನ 
ದಿನಗಳಲ್ಲ ಮೇಕೆದಾಟು ತಾಣದಲ್ಲ ಜಲಾಶಯ ನಿರ್ಮಾಣವಾದರೆ, ಪ್ರವಾಸಿಗರ ಸಂಖ್ಯೆ ಇನ್ನೂ 
ಹೆಚ್ಚಾಗಬಹುದು. ಇದರಿಂದ ಸಾಕಷ್ಟು ಅನುಕೂಲವಾಗುತ್ತದೆ. 


ಪ್ರವಾಸಿಗರ ಹಿನ್ನೆಲೆಯಲ್ಲ ವೀರಪ್ಪನ್‌ ಪರಿಚಯ 


ವೀರಪ್ಪನ್‌ ಬದುಕಿರುವವರೆವಿಗೂ ಪ್ರವಾಸಿಗರು ಮಲ್ಕೆಮಹದೇಶ್ವರ ಬೆಟ್ಟ ಬಟ್ಟು ಮುಂದೆ 
ಹೋಗುತ್ತಿರಅಲ್ಲ. ಈತನ ಮರಣ ನಂತರ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಆದಕಾರಣ 
ವೀರಪ್ಪನ್‌ ಕುರಿತು ಕೆಲವೇ ಕೆಲವು ವಿಚಾರಗಳನ್ನು ತಿಆಸಲಾಗುವುದು. ವೀರಫಪ್ಪನ್‌ನನ್ನು 
ಕೂಸೆ ಮುನಿಸ್ವಾಮಿ ವೀರಪ್ಪನ್‌ ಎಂದು ಕರೆದಿದ್ದಾರೆ. ಈತನು 195೭2 ಜನವರಿ 18 ರಂದು 
ಜನಿಸಿದ್ದಾನೆ. 20೦4 ಅಕ್ಟೋಬರ್‌ 18 ರಂದು ಮರಣ ಹೊಂದಿದ್ದಾನೆ. ಈತನು ಭಾರತದ 
ಕುಖ್ಯಾತ ದಂತಚೋರ, ನರಹಂತಕ, ತಮಿಳುನಾಡು ಹಾಗೂ ಕರ್ನಾಟಕದ ಮಧ್ಯ ಇರುವ 
ಸುಮಾರು 6೦೦೦ ಚದರ ಕಿಲೋಮೀಟರ್‌ ಕಾಡಿನಲ್ಪ್ಲ ಜೀವನ ಪರ್ಯಂತ ವಾಸಿಸಿದ. 
ಈತನು ಅಲ್ಲಯೇ ತನ್ನ ಕಾರುಬಾರು ನಡೆಸಿದ್ದಾನೆ. ಸುಮಾರು 12೦ಕ್ಕೂ ಹೆಚ್ಚು ಜನರ ಕೊಲೆಗೆ 
ಕಾರಣವಾಗಿದ್ದ. ಇವನು ಪೊಲೀಸರ ಕಣ್ಣಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಾ ಕಾಡಿನಲ್ಪದ್ದ ಆನೆಗಳ ಹತ್ಯೆ 
ಮಾಡುತ್ತಾ ದಂತವನ್ನು ಹಾಗೂ ಶ್ರೀಗಂಧವನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದನು. ಈತನ 
ತಲೆಯ ಮೇಲೆ ಸುಮಾರು 5 ಕೋಟ ಬಹುಮಾನವಿದ್ದರೂ, 2೦ ವರ್ಷಗಳವರೆಗೂ 


137 


ಪೊಲೀಸರ ಕೈಗೆ ಸಿಕ್ಕದೆ ಹೋದನು. ಕೊನೆಗೆ ಅಕ್ಟೋಬರ್‌ 18, 2೦೦4 ರಲ್ಪ ಪೊಲೀಸರ 
ಗುಂಡಿಗೆ ಬಅಯಾದನು. 


ಶೇತನು ಕರ್ನಾಟಕದ ಗೋಪಿನಾಥಂ ಹಳ್ಳಿಯಲ್ಲ ಜನಿಸಿದ, ವೀರಪ್ಪನ್‌ ಗೊಲ್ಲರ 
ಮನೆತನದಲ್ಲ ಹುಳ್ಪದನು. 18ನೇ ವಯಸ್ಷಿನಲ್ಲ ಅಕ್ರಮ ಶಿಕಾರಿಗೆ ಪ್ರಾಣಿ ಹತ್ಯೆಗೆ ತೊಡಗಿದನು. 
ತನ್ನು ವಿರೋಧಿ ಗುಂಪುಗಳನ್ನು ನಾಶಮಾಡಿದನು. ವರ್ಷಗಳು ಉರುಳದಂತೆ ಇಡೀ ಕಾಡಿನ 
ನಿಯಂತ್ರಣವನ್ನು ಕೈಗೆ ತೆಗೆದುಕೊಂಡನು. ದಂತ ಹಾಗೂ ಶ್ರೀಗಂಧದ ಕಳ್ಳ ಸಾಗಾಣಿಕೆಯಿಂದ 
ದುಡ್ಡು ಮಾಡಿದನು. ಸುಮಾರು 2೦೦೦ಕ್ಕೂ ಹೆಚ್ಚು ಆನೆಗಳನ್ನು ಕೊಂದನೆಂದು 
ಹೇಳಲಾಗುತ್ತದೆಯಾದರೂ ವೀರಪ್ಪನ್‌ ಬಗ್ಗೆ ಜೀವನ ಚರಿತ್ರೆಯನ್ನು ಬರೆದ ಸುನಾದ 
ರಘುರಾಮ್‌ ರವರ ಪ್ರಕಾರ ೭2೦೦ಕ್ಕೂ ಹೆಚ್ಚು ಆನೆಗಳನ್ನು ಕೊಂದಿರಲಾರ. 


1೨7೦ರಲ್ಲ ಕಳ್ಳ ಸಾಗಾಣಿಕೆದಾರರ ಗುಂಪೊಂದನ್ನು ಸೇರಿದನು. 1986 ರಲ್ಲ 
ಸೆರೆಯಾಗಿ ಬೂದಿಪಡಗ ಕಾಡಿನ ಗೆಸ್ಟ್‌ಹೌಸ್‌ನಲ್ಲ ಕೂಡಿ ಹಾಕಲಾಲುತು. ಆದರೆ ನಿಗೂಢವಾಗಿ 
ಪರಾರಿಯಾದ, 1987 ರಲ್ಲ ಫಾರೇಸ್ಟ್‌ ಆಫೀಸರ್‌ ಚಿದಂಬರಂ ಅವರನ್ನು ಅಪಹರಿಸಿ 
ಕೊಲೆಗೈದ, ತನ್ನ ವಿರೋಧಿ ಗುಂಪಿನ 5 ಜನರನ್ನು ಕೊಲೆಗೈದನು. 198೨ ರಲ್ಲ ಬೇಗೂರು 


ಅರಣ್ಯ ಪ್ರದೇಶದಲ್ಲ 3 ಜನ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನು ಕೊಲೆಗೈದ. 


1೨೨೦ರಲ್ಲಿ ತನ್ನು ತಂಡದ ಇಬ್ಬರನ್ನು ಕೊಂದದ್ದಕ್ಷಾಗಿ ಸೇಡಿನಂತೆ ಇಬ್ಬರು ಪೊಲೀಸ್‌ 
ಸಿಬ್ಬಂದಿಯನ್ನು ಕೊಲೆಗೈದ. ಅದೇ ವರ್ಷ ಇನ್ನೂ 4 ಜನ ಕರ್ನಾಟಕದ ಪೊಲೀಸ್‌ 
ಅಧಿಕಾರಿಗಳನ್ನು ಕೊಲೆಗೈದ. ಕರ್ನಾಟಕ ರಾಜ್ಯವು ವೀರಪ್ಪನ್‌ ಹಿಡಿಯಲು ಸ್ಥೆಷಲ್‌ 
ಲಾಸ್ಟ್‌ ಪೋಸ್‌? ವಿಶೇಷ ಕಾರ್ಯಾಚರಣಿ ಪಡೆ ರಚಿಸಿತು. ಕರ್ನಾಟಕದ ಡೆಪ್ಯೂಟ 
ಕನ್ನರ್ದೇಟರ್‌ ಶ್ರೀನಿವಾಸ್‌ ರವರನ್ನು ಗುಂಡಿಟ್ಟು ಕೊಂದು ತಲೆ ಕಡಿದು ಹಾಕಿದ. ತನ್ನ 
ತಂಗಿಯ ಆತ್ಮಹತ್ಯೆಗೆ ಸೇಡು ತೀರಿಸಿಕೊಂಡ. 3 ವರ್ಷದ ನಂತರ ಶ್ರೀನಿವಾಸ್‌ರವರ ತಲೆಯು 
ಪತ್ತೆಯಾಯುತು. 19೨೭2 ರಲ್ತ್ಲ ರಾಂಪುರದ ಪೊಲೀಸ್‌ ಅಧಿಕಾರಿ ಹರಿಕೃಷ್ಣ ಹಾಗೂ ಶಕೀಲ್‌ 
ಅಹ್ಯದ್‌ ಮತ್ತು 25 ಕಾನ್ಸ್‌ಲೇಬಲ್‌ಗಳನ್ನು ಸುಳ್ಳು ಮಾಹಿತಿದಾರನ ದೆಸೆಯಿಂದ ಸಿಕ್ಕಿ 
ಹಾಕಿಸಲು ಬಲೆ ಜೀಸಿದ ಈ ತಂಡದ ಆರು ಜನರನ್ನು ಕೈಬಾಂಬು ಮತ್ತು ದೈನೇಡ್‌ಗಳ೦ದ 
ಕೊಂದನು. 


1೨೨3 ರಲ್ಲ ಪೊಲೀಸರು ಹಾಗೂ ಸಾಮಾನ್ಯ ಜನರಿಂದ ಕೂಡಿದ 22 ಪ್ರಯಾಣಿಕರಿದ್ದ 
ಬಸ್ಪನ್ನು ನೆಲೆ ಬಾಂಬನಿಂದ ಉಡಾಲುಸಿದನು. ಎಚ್‌.ಪಿ.ಗೋಪಾಲ್‌ ಹೊಸೂರು ವಿಶೇಷ 


ತಂಡದ 6 ಪೊಲೀಸರನ್ನು ಕೊಂದನು. ತಮಿಳುನಾಡು ಸರ್ಕಾರವು ಬಾರ್ಡರ್‌ ಸೆಕ್ಯೂರಿಟ 


138 


ಫೋರ್ಸ್‌ ವೀರಪ್ಪನ್‌ ಹಿಡಿಯಲು ಗೊತ್ತು ಮಾಡಿತು. ಜ.ಎಸ್‌.ಎಫ್‌ ಹಾಗೂ ಎಸ್‌.ಟ.ಎಫ್‌.ನ 
ಮಿಶ್ರ ಕಾರ್ಯಾಚರಣೆ ಪಡೆ 19 ವೀರಪ್ಪನ್‌ ಸಹಚರರನ್ನು ಹಿಡಿದು 6 ಜನರನ್ನು ಕೊಂದಿತು. 3 
ಜನ ಪೊಲೀಸರು ಹತರಾದರು. ವೀರಪ್ಪನ್‌ ಶರಣಾಗತರಾಗಲು ಹಲವು ಷರತ್ತುಗಳನ್ನು 
ಮುಂದಿಟ್ಟ, ಆದರೆ ಹುತಾತ್ಕರ ಸಂಬಂಧಿಕರು ವೀರಪ್ಪನ್‌ ಷರತ್ತಿನನುಗುಣವಾಗಿ ಸರ್ಕಾರ 
ಯಾವುದೇ ಕ್ರಮ ತೆಗೆದುಕೊಳ್ಳುವುದನ್ನು ವಿರೋಧಿಸಿದರು. 


1೨೨6 ರಲ್ಪ ಒಬ್ಬ ಪೊಲೀಸ್‌ ಮಾಹಿತಿಗಾರರನ್ನು ಕೊಂದನು. ಇನ್ನು ಹತ್ತು ಪೊಲೀಸ್‌ 
ಸಿಬ್ಬಂದಿಗಳನ್ನು ಕೊಂದನು. ಪೊಲೀಸ್‌ ಕಸ್ತಡಿಯಲ್ಲ ತನ್ನು ತಮ್ಮ ಅರ್ಜುನನ ಆತ್ಮಹತ್ಯೆ 
ಮಾಡಿಕೊಂಡಧ್ದಕ್ಕೆ ಸೇಡೆಂಬಂತೆ ಪೋಲೀಸ್‌ ಅಧಿಕಾರಿ ತಮಿಳ್‌ ಸೆಲ್ಪನ್‌ನ ಮೇಲೆ ದಾ ನಡೆಸಿ 
ಒಬ್ಬ ಕಾನ್ಸ್‌ ಟೇಬಲ್‌ನನ್ನು ಕೊಂದನು. 19೨7 ರಲ್ಲ ತನ್ನ ಮಗುವನ್ನು ಕೊಂದನು. 2೦೦೦ 
ರಲ್ಲ ಡಾ.ರಾಜ್‌ಕುಮಾರ್‌ ಅವರನ್ನು ಅವರ ಗಾಜನೂರು ಮನೆಯುಂದ ಅಪಹರಿಸಿ 10೨ 
ದಿನಗಳ ಬಳಕ ಬಟ್ಟನು. ೭2೦೦೭ ರಲ್ಲ ಕರ್ನಾಟಕ ಮಂತ್ರಿಯೊರ್ವರಾದ ನಾಗಪ್ಪರವರನ್ನು 
ಅಪಹರಿಸಿ ಕೊಂದನು. 2೦೦4 ರಲ್ಲ ತಮಿಳುನಾಡು ಸ್ಟೆಷಲ್‌ ಬಾಸ್ಟ್‌ಪೋರ್ಸ್‌ನಿಂದ 
ಸಾಯಿಸಲ್ಪಟ್ಟ ಈ ಹಿನ್ನೆಲೆಯನ್ನು ಹೊಂದಿದ ವೀರಪ್ಪನ್‌ ತಾಣ ಗರಿಕೆಕಂಡಿ ಪರಿಸರದಲ್ಪತ್ತು. 
ಆದಕಾರಣ ಶಠೇಗ ಎಷ್ಟೋ ಪ್ರವಾಸಿಗರು ಈ ತಾಣಗಳಗೆ ಭೇಟ ನೀಡುತ್ತಿದ್ದಾರೆ. ವಿದೇಶಗಳಲ್ಲಿ 
ಈತನ ಹೆಸರಿದೆ. ಆದಕಾರಣ ಆತನು ಸುಳದಾಡಿದ ಬೆಟ್ಟಗುಡ್ಡಗಳು ಪ್ರಕೃತಿ ಸೌಂದಯಕಕ್ಕೆ 
ಸ್ಫೂರ್ತಿದಾಯಕವಾಗಿದೆ. ಎಷ್ಟೋ ಜನರು ಕಗ ಈ ನೆಲೆಗಳಗೆ ಪ್ರವಾಸದ ಮೂಲಕ 
ಹೋಗುತ್ತಿದ್ದಾರೆ. ಉದಾಹರಣಿಗೆ ಗೋಪಿನಾಥಂ, ಮೆಟ್ಟೂರು. ಬೂದಿಪಡಗ, ಗುಂಡಾಲ್‌ 
ಜಲಾಶಯ ಪ್ರದೇಶ, ಜಳಗಿರಿರಂಗನ ಬೆಟ್ಟ ಪ್ರದೇಶ, ಕೆ.ಗುಡಿ ಪ್ರದೇಶ, ಬಂಡೀಪುರ ಪ್ರದೇಶ 
ಇನ್ನೂ ಮೊದಲಾದ ಪ್ರದೇಶಗಳಲ್ಪ ರಾಜ್ಯಭಾರ ಮಾಡಿದ್ದಾನೆ. ಈ ಎಲ್ಲಾ ಬೆಳವಣಿಗೆಯಿಂದ 


ವೀರಪ್ಪನ್‌ ಬಣ್ಣಿ ತಿಆಸಲಾಗಿರುತ್ತದೆ.” 


ಜಲಪಾತಗಳು: ಶಿವನಸಮುದ್ರ ಜಲಪಾತ ಕರ್ನಾಟಕದ ಪ್ರಮುಖ ಪ್ರೇಕ್ಷಕೀಯ ಸ್ಥಳ. ಕಾವೇರಿ 
ನದಿಯು ಎರಡು ಜಲಪಾತಗಳನ್ನು ಸೃಷ್ಟಿಸಿದ್ದಾಳೆ. ಪಶ್ಲಿಮಕ್ಕೆ ಧುಮುಕುವ ಕವಲಅಗೆ ಗಗನಚುಕ್ಕಿ 
ಮತ್ತು ಪೂರ್ವದ ಕವಲಅಗೆ ಭರಚುಕ್ಕಿ ಎಂದು ಕರೆಯುತ್ತಾರೆ. ಈ ಶಿವನ ಸಮುದ ಜಲಪಾತವು 
ವಿಶ್ವದಲ್ಲಯೇ ಹದಿನೇಳನೇ ಸ್ಥಾನದಲ್ಲದೆ. ನೂರು ಮೀಟರ್‌ ಎತ್ತರದ ದಿಬ್ಬದ ನೆತ್ತಿಬುಂದ ಕೆಳಗೆ 
ಧುಮುಕುವ ಈ ಜಲಧಾರೆಗಳ ಸೌಂದರ್ಯವು ನೋಡುಗರನ್ನು ಆಕರ್ಷಿಸುತ್ತದೆ. ಬಸ್‌ ಇಳದು 
ಸ್ತಲ್ಲ ಮುಂದೆ ಹೋದರೆ ಒಂದು ಕಡಿದಾದ ಕಣಿವೆ ಸಿಗುತ್ತದೆ. ಕಣಿವೆಯ ಸಮೀಪವೇ 
ಗಗನಚುಕ್ಕಿ ಜಲಪಾತ ರಮ್ಯ ದೃಶ್ಯ ನಮಗೆ ಕಾಣುತ್ತದೆ. ಕ್ಲೀರಸಾಗರವೇ ಧರೆಗಿಆದಂತೆ ನದಿ 


139 


ನೀರು ನೀಲ ಬಣ್ಣ ಕಳೆದ ಶ್ರೇತ ಬಳ್ಣ ತೊಟ್ಟು ಭೋರ್ಗರೆಯುತ್ತಾ ಧುಮುಕುವ ದೃಶ್ಯ 
ನೋಡುಗರನ್ನು ಮೈಮರೆಸುತ್ತದೆ. ಭರಚುಕ್ಕಿಗೆ ಹೋಗುವ ಹಾದಿಯಲ್ಲ ನದಿ ದಂಡೆಯ ಮೇಲೆ 
ಪೀರ್‌ ಹಜರತ್‌ ಗಾಲುದ್‌ ದರ್ಗಾ ಮತ್ತು ಒಂದು ಮಸೀದಿ ಇದೆ. ಇಲ್ಲಂದ ಗಗನಚುಕ್ಷಿ 
ಜಲಪಾತ ವೀಕ್ಷಣೆ ತುಂಬಾ ಮನೋಹರವಾಗಿರುತ್ತದೆ. ಗಗನಚುಕ್ಕಿಯನ್ನು ಬ್ಲಫ್‌ ಕಡೆಯಿಂದ 
ಬಂದು ವೀಕ್ಷಿಸುವುದಕ್ಷಿಂತ ಇಲ್ಪ್ಲಂದ ವೀಕ್ಷಿಸುವುದೇ ಚೆಂದ. ಇಲ್ಲಂದ ಜಲಪಾತದ ಸೌಂದರ್ಯ 
ಇಮ್ಮಡಿಯಾಗಿ ಕಾಣಿಸುತ್ತದೆ. ದರ್ಗಾ ಕಡೆಯಿಂದ ಜಲಪಾತ ವೀಕ್ಷಣೆಗೆ ಹೊಸದಾಗಿ ವೀಕ್ಷಣಾ 
ಗೋಪುರವನ್ನು ನಿರ್ಮಿಸಲಾಗಿದೆ. ಜುಲೈ, ಆಗಸ್ಟ್‌ ತಿಂಗಳನ ಈ ಕ್ಷೇತ್ರದಲ್ಲ ಅಧಿಕ 
ಮಳೆಯಾಗುವುದರಿಂದ ಗಗನಚುಕ್ಕಿ. ಭರಚುಕ್ಕಿ ಜಲಪಾತಗಳು ತುಂಬ ಹರಿಯುತ್ತವೆ. ಆಗ 
ಅವುಗಳನ್ನು ನೋಡಲು ತುಂಬಾ ಚೆನ್ನಾಗಿರುತ್ತದೆ. ಕಾರಣ ಪ್ರವಾಸಿಗರು ಆ ಸಮಯದಲ್ಲ 
ಹೆಚ್ಚನ ಸಂಖ್ಯೆೇಯಲ್ಲ ಭೇಟ ನೀಡುತ್ತಾರೆ. 


ಚಾಮರಾಜನಗರ ಜಲ್ಲೆ ಕೊಳ್ಳೇಗಾಲ ತಾಲ್ಲೂಕು ಶಿವನ ಸಮುದ್ರದಲ್ಲ ಎರಡು 
ಜಲಪಾತಗಳವೆ. ಒಂದು ಗಗನಚುಕ್ಕಿ ಮತ್ತೊಂದು ಭರಚುಕ್ಕಿ ಶಿವನ ಸಮುದ ಕೊಳ್ಳೇಗಾಲ 
ತಾಲ್ಲೂಕು ಗಡಿಯಲ್ಲದೆ ಹಾಣೂ ಮಂಡ್ಯ ಜಲ್ಲೆ ಮಳವಳ್ಳ ತಾಲ್ಲೂಕಿಗಡೂ ಗಡಿಯಲ್ಲದೆ. ಶಿವನ 
ಸಮುದ್ರ ಒಂದು ಪುಟ್ಟ ಗ್ರಾಮ. ಕಾವೇರಿ ನದಿಯು ಎರಡು ಕವಲುಗಳಾಗಿ ಗಗನಚುಕ್ಕಿ ಮತ್ತು 
ಭರಚುಕ್ಕಿ ಎಂಬ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಇಲ್ಲ 1೨೦2 ರಲ್ಪ ಜಲವಿದ್ಯುತ್‌ ಉತ್ಪಾದನಾ 
ಕೇಂದ್ರ ಒಂದನ್ನು ಸ್ಥಾಪಿಸಲಾಯುತು. ಇಡೀ ಏಷ್ಯಾ ಖಂಡದಲ್ಲಿಯೇ ಸ್ಥಾಪನೆಯಾದ 
ಮೊಟ್ಟಮೊದಲ ಜಲವಿದ್ಯುತ್‌ ಉತ್ಪಾದನಾ ಕೇಂದ್ರ ಇದು. ಈ ಶಿಂಷಾ ಜಲವಿದ್ಯುತ್‌ಗಾರದ 
ಬಳಯಿರುವ ಗಗನಚುಕ್ಕಿಯ ಹರವು ಕಡಿಮೆ. ಆದರೆ ಎತ್ತರ ಹಾಗೂ ರಭಸ ಹೆಚ್ಚು. ಮಧ್ಯರಂಗ 
ಕ್ಷೇತ್ರದ ಬಳಲುರುವ ಭರಚುಕ್ಕಿ ಜಲಪಾತದಲ್ಲ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ. ಆದರೆ ನದಿಯ 
ಹರಿವು ವಿಶಾಲ ಬೆಂಗಳೂರು ಕೊಳ್ಳೇಗಾಲ ಹೆದ್ದಾರಿಯ ಅಂಚಿನಲ್ಪರುವ ಗಗನಚುಕ್ಕಿ 
ತಲುಪುವುದು ಸುಲಭ. ಆದರೆ ಭರಚುಕ್ಕಿ ತಲುಪಲು ಪ್ರಂತ ವಾಹನವೇ ಬೇಕು. ನೀರಿನ ರಭಸ 
ಎರಡು ಕಡೆ ತೀಪ್ರವಾಗಿರುತ್ತದೆ. ಕಣಿವೆ ಕೊಳ್ಳ ಪ್ರದೇಶವಾದ್ದರಿಂದ ಜಲಪಾತಗಳ ತಳಕ್ಕೆ 
ಇಳಯುವುದು ಕಠಿಣ ಹಾಗೂ ಅತಿ ಅಪಾಯಕಾರಿ ಆದರೂ ಪ್ರವಾಸಿಗರು ಈ ಸ್ಥಳಗಳಗೆ 
ಹೋಗಿ ಹಲವಾರು ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ.” 


ಗಗನಚುಕ್ಕಿ : 


ಗನನದಿಂದಿಆದರೆ ಕಾವೇರಿ ಚುಕ್ಕಿಯಾಗಿ ಗಗನದಿಂದ ಧುಮ್ಮಿಕ್ಕಿದವಳಂತೆ 
ಗೋಚರಿಸುವ ಕಾವೇರಿಯು ದೊಡ್ಡ ಇತಿಹಾಸ ಸುಮಾರು ನೂರು ಮೀಟರ್‌ ಆಳಕ್ಷೆ 


140 


ಧುಮ್ಮಿಕ್ಕುವ ರಭಸ ಮತ್ತು ಭೋರ್ಗರೆತ ವರ್ಣಿಸಲು ಸಾಧ್ಯ. ಶಿವನ ಸಮುದ್ರವನ್ನಾಆದ 
ಗಂಗರಾಜನ ಮಗ ನಂದಿರಾಜ ಯಾವುದೋ ಅಪರಾಧಕ್ಷಾಗಿ ಪತ್ನಿ ಸಮೇತ ಕುದುರೆಯನ್ನೇರಿ 
ಜಲಪಾತಕ್ಷೆ ಹಾರಿ ಪ್ರಾಣ ಬಟ್ಟನೆಂಬ ಪ್ರತೀತಿ ಇದೆ. ಮುಂದೆ ನಂದಿರಾಜನ ಮಗ ಇಮ್ಮಡಿ 
ಗಂಗರಾಜನ ಒಡೆಯ ಪಾಳೇಗಾರರಾಗಿದ್ದ ಇಬ್ಬರು ಅಳಯಂದಿರು ತಮ್ಮ ಹೆಂಡತಿಯರ 
ಅಹಂಕಾರ ಇಳಸಲು ಮಾವನ ಮೇಲೆ ಹನ್ನೆರಡು ವರ್ಷ ಯುಧ್ಧ ಮಾಡಿದರು. ಯುದ್ಧದಲ್ಲಿ 
ಮಾವ ಮಾಡಿದ ಪಶ್ನಾತಾಪಕ್ಕೆ ಪತ್ನಿಯರ ಸಮೇತ ಗಗನಚುಕ್ಕಿ ಜಲಪಾತದಲ್ಲ ಬದ್ದು 
ಅಸುನೀಗಿದರೆಂದು ಐತಿಹ್ಯ ಕಥೆಗಳವೆ. ಆದರೆ ಶಠಗ ಇದೊಂದು ನೋಡುಗರ ನೋಟಕ್ಕೆ 
ಆಕರ್ಷಕ್ಷೆ ಜಲಪಾತವಾಗಿ ಹೆಸರು ಮಾಡಿದೆ. 


ಭರಚುಕ್ಕಿ : 


ಕಾವೇರಿ ನದಿಯು ಅತ್ಯಂತ ವಿಶಾಲವಾಗಿ ಕವಲು ಕವಲಾಗಿ ಶರವೇಗದಲ್ಲ ಜರುಸು, 
ಬಅರುಸಪಾಗಿ ರಭಸದಿಂದ ಧುಮ್ಮಿಕ್ಲುವ ದೃಶ್ಯವೇ ಭರಚುಕ್ಕಿ ಸುಮಾರು ಒಂದು ಕಿಲೋಮೀಟರ್‌ 
ಅಗಲವಾಗಿ ಮೈದಕೆದಿರುವ ಕಾವೇರಿಯು ಸುಮಾರು 75 ರಿಂದ 10೦ ಅಡಿವರೆಗೆ 
ಭೂಮಿಲುಂದ ಭೂಮಿಗೆ ಧುಮ್ಮಿಕ್ಸುವಳು. ಜಲಪಾತದ ಭೋರ್ಗರೆತ ನಭೋ ಲೋಕ್‌ ಮಟ್ಟದ 
ಭಾಸವಾಗುತ್ತದೆ. ಜಲಪಾತದ ಸುತ್ತಲೂ ಬೆಟ್ಟದ ಸಾಲು ಜಲಪಾತದ ಮೇಅನ ಕ್ಯಾತೆಗುಡ್ಡ 
ದಟ್ಟವಾದ ಜಾಗೇರಿ ಅರಣ್ಯ ಪ್ರದೇಶ, ಜಲಪಾತದ ಸುತ್ತಲೂ ಹಸಿರು ರಾಗಿ ಗದ್ದೆ ಬಯಲುಗಳು 
ತೆಂಗು, ಬಾಳೆ. ಭತ್ತಗಕಳು ಮಳೆಗಾಲದ ದಿನಗಳೆಂದರೆ, ಭರಚುಕ್ಕಿ ಮದುವಣಗಿತ್ತಿಯಂತೆ 
ಮೈೈದುಂಜ ಹರಿಯುತ್ತಾಳೆ.” ಒಂದಲ್ಲಾ ಎರಡಲ್ಲಾ ಅನೇಕ ಪಾತ್ರಗಳು ಒಂದಕ್ಕಿಂತ ಒಂದು 
ಮನೋಹರ ಬ್ರಹ್ಮ. ವಿಷ್ಣು. ಮಹೇಶ್ವರ ಜೊತೆಗಿನ ಪ್ರಿಯಗಣಗಳಕಂತೆ ಮೂರು ಲೋಕಗಳನ್ನು 
ಸೃಷ್ಟಿಸುತ್ತದೆ. ಮಳೆಗಾಲದ ದಿನಗಳಲ್ಲ ಅಂದರೆ ಜುಲೈ-ಡಿಸೆಂಬರ್‌ ತಿಂಗಳಲ್ಲ ಅದರಲ್ಲೂ 
ಕೃಷ್ಣರಾಜಸಾಗರದಿ೦ದ ನೀರು ಬಟ್ಟ ಸಂದರ್ಭದಲ್ಲ ಜಲಪಾತದ ಪಾದದಲ್ಲ ಜಲಾಧಾರೆ 
ಮೈಯೊಡ್ಡಿ ಜಲಸಿಂಚನ ಪಡೆಯುವ ಪ್ರವಾಸಿಗರ ಆನಂದಕ್ಕೆ ಮಿತಿ ಇರಲಾರದು. ತುಂಬಾ 
ಕಡಿದಾದ ಮತ್ತು ಭರದಿಂದ ಜೀಳುವ ಜಲಪಾತ ಪ್ರವಾಸಿಗರ ನೋಟವನ್ನು ಸದಾ 
ಎಚ್ಚರಿಸುತ್ತದೆ. ಕರ್ನಾಟಕ ಸರ್ಕಾರ 2೦೦7 ಹಾಗೂ 16-೦8-2೦14 ರಿಂದ 17-08-2೦14 
ರಂದು ಜಲಪಾತೋತ್ಸವ ಕಾರ್ಯಕ್ರಮಗಳನ್ನು ನಡೆಸಿದೆ. ಲಕ್ಷ. ಲಕ್ಷ ಪವಾಸಿಗರು ಬಂದಿದ್ದಾರೆ. 
ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲ ಪ್ರವಾಸಿಗರು ಈ ಸುಂದರ ತಾಣಗಳಗೆ ಬರುತ್ತಿದ್ದಾರೆ. ಶಿವನ 
ಸಮುದ್ರದ ಜಲಪಾತಗಳು ಇಡೀ ವಿಶ್ವದಲ್ಲೇ ಹೆಸರು ಪಡೆದಿದೆ. ಈ ಸ್ಥಳವನ್ನು ವೀಕ್ಷಣೆ 
ಮಾಡಲು ವಿದೇಶಿ ಪ್ರವಾಸಿಗರು ಬರುತ್ತಾರೆ. 


141 


ಗಗನಚುಕ್ಕಿ, ಭರಚುಕ್ಕಿ ಜೋಡಿ ಜಲಪಾತಗಳು ಸೃಷ್ಟಿ ಸೊಬಗಿನ ಮೋಡಿ ಇದ್ದಂತೆ. 
ಶಿವನ ಸಮುದ್ರ ಪ್ರದೇಶವನ್ನು ನದಿ, ನೀರು. ಜಲಪಾತ, ದ್ವೀಪ, ವಿದ್ಯುತ್‌, ಸಾಹಸ, ಪ್ರಕೃತಿ. 
ಸೌಂದರ್ಯ ಎಲ್ಲ ಹಿನ್ನೆಲೆಯಲ್ಲ ಕಾಣಬಹುದಾಗಿದೆ. ಸರ್ಕಾರಿ ರಜೆ ದಿನಗಳು ಮತ್ತು 
ವಾರಾಂತ್ಯದಲ್ಲ ಅಧಿಕ ಪ್ರವಾಸಿಗರು ಆಗಮಿಸುತ್ತಾರೆ. ವೀಕ್ಷಣಾ ಗೋಪುರವಿದೆ. ಉತ್ತಮ 
ಪಾರ್ಕಿಂಗ್‌ ಸೌಲಭ್ಯವಿದೆ. ಸಾರಿಗೆ ಬಸ್‌ಗಳ ಸಂಚಾರ ವಿರಳ ಆದ್ದುದರಿಂದ ಪ್ರಂತ ವಾಹನದಲ್ಲಿ 
ಹೋಗುವುದು ಸೂಕ್ತ. ಪ್ರವೇಶದ ಸಮಯ ಬೆಳದ್ದೆ ೨.3೦ ರಿಂದ ಸಂಜೆ 5.3೦ ರವರಗೆ 
ಪ್ರವೇಶವಿರುತ್ತದೆ.*” ಈ ಪ್ರದೇಶದಲ್ಲ ಪ್ಲಾಪ್ಲಿಕ್‌ ಬಳಕೆಯನ್ನು ನಿಷೇಧಿಸಲಾಗಿದೆ. ಕೊಳ್ಳೇಗಾಲ 


ತಾಲೂಕಿನಿಂದ 2೦ ಕಿ.ಮೀ ದೂರದಲ್ತದೆ. 


ಹೊಗೇನಕಲ್‌ ಜಲಪಾತ 


ಹೊಗೇನಕಲ್‌ ಫಾಲ್ಡ್‌ ಅಥವಾ ಜಲಪಾತ ಕಾವೇರಿ ನದಿಯುಂದಲೇ ನಿರ್ಮಿತವಾಗಿದೆ. 
ಇದು ಕೊಳ್ಳೇಗಾಲ ತಾಲ್ಲೂಕಿನ ಕರ್ನಾಟಕ ಮತ್ತು ತಮಿಳುನಾಡುಗಳ ಗಡಿಯಲ್ಲ ಇದೆ. 
ಕಾವೇರಿ ನದಿಯು ಪ್ರವಾಹ ಭರಿತವಾಗಿ ಹರಿಯುವಾಗ ಈ ಜಲಪಾತ ರಮಣೀಯ 
ದೃಶ್ಯವನ್ನುಂಟುಮಾಡಿ ನೋಡುಗರ ಮನಸೂರೆಗೊಳ್ಳುತ್ತದೆ. ಕಾವೇರಿ ನದಿಯು 
ತಮಿಳುನಾಡಿನ ಗಡಿಭಾಗದ ಪಾಲಮೇಡುವಿನಲ್ಲ ಎರಡು ಭಾಗಗಳಾಗಿ ಒಡೆದು ಹೊಗೇನಕಲ್‌ 
ಹತ್ತಿರ ಸುಮಾರು 4೦೦ ಎಕರೆ ಭೂಪ್ರದೇಶಗಳಗೆ ನೀರನ್ನು ಒದಗಿಸುತ್ತದೆ. ಈ ಭಾಗವನ್ನು 
ನಡುಗದ್ದೆಗಳೆಂದು ಕರೆಯುತ್ತಾರೆ. ಈ ನಡುಗದ್ದೆಯ ಸುಮಾರು ಅರ್ಥಭಾಗ ಕರ್ನಾಟಕಕ್ಕೆ 
ಸೇರಬೇಕು. ಆದರೂ ಕೂಡ ಇದುವರೆವಿಗೂ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯ 
ವಿವಾದದಿಂದಲೇ ಕೂಡಿದೆ. ಆದರೂ ಕೂಡ ಈ ತಾಣಕ್ತೆ ಸಾಕಷ್ಟು ಪ್ರವಾಸಿಗರು 
ಹೋಗುತ್ತಿದ್ದಾರೆ. ಅಲ್ಲದೆ ತಮಿಳುನಾಡಿನ ಪ್ರವಾಸಿಗರು ಸಹ ಬರುತ್ತಿದ್ದಾರೆ. ಒಬ್ಬಾರೆ 
ಹೇಳುವುದಾದರೆ, ಇದೊಂದು ಪ್ರಕೃತಿಮಯವಾದ. ಸುಂದರವಾದ ಫಾಲ್ಡ್‌ ಆಗಿದೆ. ಈ 
ಹಿನ್ನೆಲೆಯನ್ನು ಗಮನಿಸಿದರೆ ಚಾಮರಾಜನಗರ ಜಲ್ಲೆಯಲ್ಲ ಮೂರು ಪ್ರಕೃತಿಯ 
ಸೌಂದರ್ಯವನ್ನು ನೀಡುವ ಪಾಲ್ಡ್‌ಗಳವೆ. ಕೊಳ್ಳೇಗಾಲದ ಶಿವನ ಸಮುದ್ರ ಹತ್ತಿರ ಎರಡು 
ಪಾಲ್ಡ್‌ಗಳದ್ದರೂ. ಮಂಡ್ಯ ಜಲ್ಲೆಯವರು ನಮಗೆ ಸೇರಬೇಕು ಎಂದು ಹೇಳದರೆ, ಹೊಗೇನಕಲ್‌ 
ಪಾಲ್ಡ್‌ ಹತ್ತಿರ ತಮಿಳುನಾಡಿನವರು ನಮಗೆ ಸೇರಬೇಕು ಎನ್ನುತ್ತಾರೆ. ಅವರು ಕೂಡ ಸಾಕಷ್ಟು 
ಶತಮಾನಗಳ ಕಾಲದಿಂದಲೂ ಇವುಗಳು ಪ್ರವಾಸಿಗರ ಆಸ್ತಿಗಳಾಗಿವೆ. ಪ್ರಕೃತಿ ಮುಂದೆ ಎಲ್ಲವೂ 
ಶೂನ್ಯ, ಆದಕಾರಣ ಪ್ರಕೃತಿಯನ್ನು ದೇವರೆಂದು ಪ್ರೀತಿಸಿ ಪ್ರತಿಯೊಬ್ಬ ನಾಗರೀಕನಿಗೂ ಇದರ 
ಸೊಬಗನ್ನು ಸವಿಯಬೇಕಾಗಿದೆ."” 


142 


ಹೊಗೇನಕಲ್‌ ಜಲಪಾತವು ಕೊಳ್ಳೇಗಾಲದಿಂದ ಸುಮಾರು 10೦ ಕಿಲೋಮೀಟರ್‌ 
ದೂರದಲ್ಪದೆ. ಈ ಜಲಪಾತವು ಕಲ್ಪನ ಮೇಲೆ ಜೀಳುವುದರಿಂದ ಹೊಗೆ ಉಂಬಾಗುತ್ತದೆ. 
ಆದ್ದರಿಂದ ಇದಕ್ಕೆ ಹೊಗೇನಕಲ್‌ ಜಲಪಾತ ಎಂದು ಹೆಸರು ಬಂದಿದೆ. ತಮಿಳುನಾಡಿನವರು ಈ 
ಜಲಪಾತವನ್ನು ಮಾರಿಕೊಟ್ಲಾಯಂ ಎಂದು ಕರೆಯುತ್ತಾರೆ. ಇದನ್ನು ನೋಡಲು ದೇಶದ ಎಲ್ಲಾ 
ರಾಜ್ಯದ ಜನರು ವರ್ಷಪೂರ್ತಿ ಇಲ್ಲಗೆ ಭೇಟ ನೀಡುತ್ತಾರೆ. ಕರ್ನಾಟಕದಲ್ಲ ಕಾವೇರಿಯ 
ಅಂತಿಮ ಯಾತ್ರಾನ್ಸಳ ಹೊಗೇನಕಲ್‌ ಫಾಲ್‌. ಇದೊಂದು ವಿಶಾಲ ದ್ಧೀಪ. ಜಲಪಾತಗಳ 
ತವರೂರಂತೆ ಇಲ್ಲ ದೋಣಿವಿಹಾರ, ಎಣ್ಣೆಸ್ನಾನ. ಮೀನಿನ ಊಟ ಇವುಗಳು ಬರುವ 
ಪವಾಸಿಗಕ ಆಕರ್ಷಣಿಯಾಗಿದೆ. ಆದರೆ ಇಲ್ಲ ಇನ್ನೂ ಅಭವೃದ್ಧಿಯಾಗಿಲ್ಲ. ಹೊಗೆನಕಲ್ಲು 
ಜಲಪಾತದ ಅಭವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡುಗಳು 
ಗಡಿಯಲ್ಲರುವ ಈ ಜಲಪಾತವು ಅದ್ಭುತ ಪ್ರವಾಸಿ ತಾಣವಾಗಿದೆ. 


ಹೊಗೇನಕಲ್‌ ಜಲಪಾತದ ದೃಶ್ಯ ತುಂಬಾ ಸುಂದರ ಮತ್ತು ಆಕರ್ಷಣೀಯ, 
ನೋಡುಗರನ್ನು ಮಂತ್ರ ಮುದ್ಧರನ್ನಾಗಿ ಮಾಡುತ್ತದೆ. ಕಾವೇರಿಯ ನೀರು ಬಂಡೆಗೆ ತಾಗಿ 
ಮುತ್ತು ಚೆಲ್ಲದಂತೆ ಚದುರಿ ಜಳುತ್ತಿರುವ ಅಪೂರ್ವ ನೋಟ, ಕಿವಿಗಡಚಿಕ್ಲುವಷ್ಣು ಜಲಪಾತಗಳ 
ಮೊರೆತ ಸಾಕಷ್ಟು ಜಲಧಾರೆಗಳು ಸಾಕಷ್ಟು ಅಬ್ಬರ, ಸಾಕಷ್ಟು ರಮ್ಮ ನೋಡಲು ಎರಡು 
ಕಣ್ಣುಗಳೇ ಸಾಲುವುದಿಲ್ಲ. ಹೊಗೇನಕಲ್‌ನಲ್ಲ ಕಾವೇರಿ ಎರಡು ಶಾಖೆಗಳಾಗಿ ಪ್ರತಿ ಶಾಖೆಯೂ 
ಮತ್ತೆ ಹಲವು ಕಡಲುಗಳಾಗಿ ಜಲಧಾರೆಗಳನ್ನು 
ಬಂಡೆಗಕ ಮೇಲಅನಿಂದ ಹಂತ ಹಂತವಾಗಿ ಕೆಳಗಿಳಆದು ನೋಡುಗರ ಮನಸ್ಸಿಗೆ 


ಆಹ್ಲಾದವನ್ನುಂಟು ಮಾಡುತ್ತದೆ. ಬೆಳಕಿನ ಪ್ರಕಾರ ಕಿರಣಗಳು ಬಂಡೆಗಳ ಮೇಲೆ ಬದ್ದು 


ಸೃಷ್ಟಿಸುತ್ತದೆ. ಕೆಲವೆಡೆ ಜಲಧಾರೆಗಳು 


ಚದುರುವ ನೀರಿನ ಹನಿಗಳ ಜೊತೆ ಬೆರೆತು ಬಣ್ಣ ಬಣ್ಣದ ಚಿತ್ತಾರಗಳನ್ನು ಮೂಡಿಸುತ್ತದೆ. 
ಜಲಪಾತವನ್ನು ಎತ್ತರದಲ್ಲ ನಿಂತು ವೀಕ್ಷಿಸಲು ತೂಗು ಸೇತುವೆ ಇದೆ. 


ಇನ್ನೊಂದು ಮುಖ್ಯ ವಿಚಾರವೇನೆಂದರೆ, ಇಲ್ಲಗೆ ಪೊಲೀಸ್‌ ಅವಶ್ಯಕತೆ ಇದೆ. 
ಪ್ರವಾಸಿಗರಿಗೆ ಉಳದುಕೊಳ್ಳಲು ಪ್ರವಾಸಿ ಮಂದಿರಗಳು ಆಗಬೇಕಾಗಿದೆ. ಆರೋಗ್ಯ ಕೇಂದ್ರದ 
ಅವಶ್ಯಕತೆ ಇದೆ. ಇಲ್ಲನ ವಿಚಾರವನ್ನು ತಿಆದಕೊಳ್ಳುವುದಕ್ಕೆ ಮಾರ್ಗಸೂಚಿ ಹಾಗೂ ಸ್ಥಳೀಯ 
ಮಾರ್ಗದರ್ಶಕರ ಅವಶ್ಯಕತೆ ಇದೆ. ಹೊಗೇನಕಲ್‌ ಫಾಲ್ಡ್‌ಗೆ ಹೋಗಬೇಕಾದರೆ ತೆಪ್ಪೆಯ 
ಸಹಾಯವನ್ನು ಪಡೆಯಬೇಕಾಗಿದೆ. ಒಬ್ಬರಿಗೆ ನದಿಯಲ್ಲ ಹೋಗಿ ಬರುವುದಕ್ಕೆ 125 
ರೂಪಾಯುಗಳನ್ನು ಪಡೆಯುತ್ತಿದ್ದಾರೆ. ಇದನ್ನು ಸರ್ಕಾರವು ಮಧ್ಯ ಪ್ರವೇಶಿಸಿ ಪ್ರವಾಸಿಗರಿಗೆ 


ಸಹಾಯ ಹಸ್ತ ನೀಡಬೇಕಾಗಿದೆ. ಪ್ರಸ್ತುತ ದಿನಗಳಲ್ಲ ಸರ್ಕಾರಗಳ ಪ್ರವಾಸೋದ್ಯಮಕ್ಕೆ 


143 


ಲಕ್ಷಾಂತರ ಬಂಡವಾಳ ನೀಡುತ್ತಿದೆ. ಆದರೆ ಚಾಮರಾಜನಗರ ಜಲ್ಲೆಯಲ್ಲ ಸಾಕಷ್ಟು ಪವಾಸಿ 
ತಾಣಗಳು ಅಭಿವೃದ್ಧಿಯನ್ನೇ ಪಡೆದಿಲ್ಲ. ಉದಾಹರಣಿಗೆ ಮೇಕೆದಾಟು ಹೊಗೇನಕಲ್‌, 
ಜಲಪಾತ, ಶಿವನಸಮುದ್ರ, ಗುಂಡಲ್‌ ಜಲಾಶಯಗಳು ಅಭಿವೃದ್ಧಿಯೇ ಆಗಿಲ್ಲ. ಇವೆಲ್ಲವೂ 
ಕೂಡ ಪ್ರಕೃತಿಮಯವಾದ ನೆಲೆಗಳು. ಇಂತಹ ಪ್ರಕೃತಿ ಚಿತ್ರದಿಂದ ಕೂಡಿದ ತಾಣಗಳು 
ಅಭವೃದ್ಧಿಯನ್ನು ಹೊಂದಬೇಕಾಗಿದೆ. ಹೊಗೆನಕಲ್‌ ಜಲಪಾತವು ಕರ್ನಾಟಕಕ್ಕೆ ಸೇರಿದ್ದರೂ 
ಕೂಡ ತಮಿಳುನಾಡಿಗೆ ಹೆಚ್ಚು ಉಪಯುಕ್ತವಾಗಿದೆ." ಈ ಸ್ಥಳವನ್ನು ವೀಕ್ಷಣೆ ಮಾಡಲು ವಿದೇಶಿ 


ಪ್ರವಾಸಿಗರು ಬರುತ್ತಾರೆ. 


ಜಲಾಶಯಗಳು: ಜಲಾಶಯಗಳು ಎಂದರೆ ಹರಿಯುವ ನೀರಿಗೆ ಎದುರಾಗಿ 


ಅಣಿಕಟ್ಟನ್ನು ಕಟ್ಟುವುದನ್ನು ಜಲಾಶಯಗಳೆಂದು ಕರೆಯುತ್ತಾರೆ. ಪ್ರಾಚೀನ ಕಾಲದಿಂದಲೂ 
ಮಾನವನು ತನ್ನ ವಾಸಕ್ಕಾಗಿ ನೆಲೆ ನಿಂತ ಕ್ಷಣದಿಂದ ಮಳೆಯ ಮತ್ತು ಹೊಳೆಯ ನೀರನ್ನು 
ಸಂಗ್ರಹಿಸಿಕೊಳ್ಳುವ ಅವಶ್ಯಕತೆ ಕಂಡುಬಂದಿದೆ. ಈ ನಿಟ್ಟನಲ್ಲ ಮುಂದುವರೆದು, ತನ್ನ ಅಗತ್ಯಕ್ಕೆ 
ತಕ್ನಂತೆ ನಡೆಸಿದ ಪ್ರಯತ್ನಗಳ ಫಲವೇ ಕೆರೆ, ಕಾಲುವೆ, ಕುಂಟಿಗಳಾಗಿ ರೂಪ ಪಡೆದವು. ಈ 
ಹಿನ್ನೆಲೆಯಿಂದ ಬೆಟ್ಟಗಳ೦ದ ಬದ್ಧ ನೀರನ್ನು ಒಂದು ಕಡೆ ಶೇಖರಿಸಲು ಜಲಾಶಯಗಳನ್ನು 
ನಿರ್ಮಿಸಿದ್ದಾರೆ. ಈ ಹಿನ್ನೆಲೆಯಿಂದ ಚಾಮರಾಜನಗರದ ವ್ಯಾಪ್ತಿಗೆ ಪ್ರಸ್ತುತ ಮೂರು 
ಜಲಾಶಯಗಳವೆ. 


ಸುವರ್ಣಾವತಿ ಜಲಾಶಯ: 


ಚಾಮರಾಜನಗರ ತಾಲೂಕಿನಿಂದ 16 ಕಿ.ಮೀ ದೂರದಲ್ಲರುವ ಅಟ್ಟುಗುಳಪುರ ಬಳ 
ಸುವರ್ಣಾವತಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಈ ಜಲಾಶಯವನ್ನು 1964 ರಲ್ಲ 
ಕರ್ನಾಟಕ ಸರ್ಕಾರದ ಅರಣ್ಯ ಮಂತ್ರಿಗಳಾಗಿದ್ದ ದಿ.ಅ.ರಾಚಯ್ಯರವರ ಅಧ್ಯಕ್ಷತೆಯಲ್ಲ ಅಂದಿನ 
ಮುಖ್ಯಮಂತ್ರಿಗಳಾದ ಎಸ್‌.ನಿಜಅಂ೦ಗಪ್ಪ ರವರು ಜಲಾಶಯ ನಿರ್ಮಾಣಕ್ಕೆ ಅಡಿಪಾಯವನ್ನು 
2೨-11-1964ನೇ ಭಾನುವಾರದಂದು ಪ್ರಾರಂಭಸಿದರು."” ಸುವರ್ಣಾವತಿ ನದಿಯ ಎತ್ತರ ೭8 
ಮೀಟರ್‌ಗಳು, ಉದ್ದ 1240೦ ಮೀಟರ್‌ಗಳು ಈ ಜಲಾಶಯದ ನೀರಿನ ಸಂಗ್ರಹದ ಸಾಮರ್ಥ್ಯ 
೦5.19 ದಶಲಕ್ಷ ಘನಮೀಟರ್‌ಗಳು. 1964 ರಲ್ಲ ಶೇ ಜಲಾಶಯ ನಿರ್ಮಿಸಲು 2೨೨.6೦ ಲಕ್ಷ 


ರೂಪಾಲುಗಳನ್ನು ಖರ್ಚು ಮಾಡಲಾಗಿದೆ. 


ಶಂ ಜಲಾಶಯವನ್ನು ಕಟ್ಟಲು 1967 ರಲ್ತ ಪ್ರಾರಂಭಸಿ 1984 ರಲ್ಲ ಮುಗಿಸಲಾಯುತು. 


ಈ ಜಲಾಶಯವು ಮಳೆಗಾಲದಲ್ಲ ತುಂಜರುತ್ತದೆ. ಸುವರ್ಣಾವತಿ ಜಲಾಶಯಕ್ಷೆ 


144 


ಪೂರ್ವಾಭಮುಖವಾಗಿರುವ ಬೆಟ್ಟುಡ್ಡಗಳ೦ದ ಬದ್ದಂತಹ ಮಳೆಯ ನೀರಿನಿಂದ ಈ 
ಜಲಾಶಯವು ತುಂಬುತ್ತದೆ. ಸುಮಾರು 6೨4೭ ಹೆಕ್ಟೇರ್‌ ಭೂ ಪ್ರದೇಶಕ್ಕೆ ನೀರಾವರಿಗಾಗಿ 
ನೀರನ್ನು ಒದಗಿಸಲಾಗುತ್ತದೆ. ಸುವರ್ಣಾವತಿ ನದಿ ಅಣೆಕಟ್ಟೆ ಒಂದು ಸುಂದರವಾದ. 
ಆಕರ್ಷಣೀಯವಾದ ಜಲಾಶಯವಾಗಿದೆ. ಇತ್ತೀಚೆಗೆ ಮೈಸೂರಿನ ಕೃಷ್ಣರಾಜಸಾಗರದ 
ಜಲಾಶಯದ ಮಾದರಿಯಲ್ಲ ತೋಟವನ್ನು ಮಾಡಲಾಗುತ್ತಿದೆ. ಇದರಿಂದಲೂ ಇನ್ನೂ ಹೆಚ್ಚನ 
ಆಕರ್ಷಣೆಗೆ ಒಳಗಾಗುತ್ತಿದೆ. ಅಲ್ಲದೆ ಸಾಯಂಕಾಲ 5-3೦ ರಿಂದ 6 ಗಂಟಿ ಸಮಯಕ್ಕೆ 
ಬೆಗುಡ್ಡ ಪದೇಶಗಳಂದ ಆನೆಗಳ ರಾಶಿಯೇ ಜಲಾಶಯಕ್ಕೆ ಬರುತ್ತವೆ." ಇದರಿಂದ 
ಜಲಾಶಯದ ಕಳೆ ಇನ್ನೂ ಹೆಚ್ಚುತ್ತದೆ. ಜಲಾಶಯದ ಮಧ್ಯದಲ್ಲ ಪ್ರಾಚೀನ ಕಾಲದ ಅಂದರೆ 
ಸಾವಿರ ವರ್ಷವನ್ನು ದಾಟುವ ದೇವಾಲಯ ಇದೆ. ಜಲಾಶಯದ ನೀರು ಕಡಿಮೆಯಾದರೆ, 
ಅಕ್ಷಪಕ್ಷದ ಊರಿನವರು ದೇವಾಲಯಕ್ಕೆ ಹೋಗಿ ದೇವರಿಗೆ ಪೂಜೆ ಸಲ್ತಸಿ ಅನ್ನು 
ದಾಸೋಹವನ್ನು ಸಹ ಏರ್ಪಡಿಸುತ್ತಾರೆ. ಒಟ್ದಾರೆ ಹೇಳುವುದಾದರೆ ಸುವರ್ಣಾವತಿ. 
ಜಲಾಶಯವು ನಾನಾ ರೀತಿಯಲ್ಲ ಪ್ರವಾಸಿಗರ ಸುಂದರ ತಾಣವಾಗಿದೆ. ಈ ನದಿ ಯಳಂದೂರು 
ತಾಲೂಕಿನಲ್ಪ್ಲ ಹರಿದು, ಕೊಳ್ಳೇಗಾಲ ತಾಲ್ಲೂಕಿನಲ್ಲ ಹರಿದು ತಿರುಮಕೂಡಲು ನರಸೀಪುರ 
ತಾಲೂಕಿನ ತಡಿಮಾಲಂಗಿ, ಕೊಳ್ಳೇಗಾಲ ತಾಲೂಕಿನ ದಾಸನಪುರಕ್ಷೂ ಮಧ್ಯದಲ್ಲ ಕಾವೇರಿ 
ನದಿಯನ್ನು ಸೇರುತ್ತದೆ. ಅಲ್ಲದೆ ಇದರ ಜೊತೆಗೆ ಬಳಗಿರಿರಂಗನ ಬೆಟ್ಟದಿಂದ ಹರಿದು ಬರುವ 
ಗುಂಡ್ಲುಹೊಳೆ ಇದೆ. ಬಳಗಿರಿರಂಗನ ಬೆಟ್ಟ. ಮಹದೇಶ್ವರಸ್ವಾಮಿ ಬೆಟ್ಟಗಳ ನಡುವಿನ ತಧ್ಗಿನಲ್ಲ 
ಹರಿಯುವ  ಉಲಕೊಪ್ಪಹಳ್ಳ, ತಟ್ಟಹಳ್ಳ ಉಡುತೊರೆ ಹಳ್ಳವನ್ನು ಕೂಡಿಕೊಂಡು 
ಈಶಾನ್ಯಾಭಿಮುಖವಾಗಿ ಹರಿದು ಕಾವೇರಿ ನದಿಯನ್ನು ಸೇರುತ್ತದೆ. ಮಹದೇಶ್ವರ ಬೆಟ್ಟದಿಂದ 
ಗಿದ್ದಿಗುಳಹಳ್ಳ. ಗುಳನಾಲಾಗಳು ಉತ್ತರಾಭಮುಖವಾಗಿ ಹರಿದು ಕಾವೇರಿ ನದಿಯನ್ನು ಸೇರುವ 
ಗೂಳಯಾತನೂರು ಹಳ್ಳ ಮತ್ತು ಯೇಲಕ್ಕಿಯಾತಹಳ್ಳಗಕಳು ಆಗ್ದೇಯದಲ್ಲ ಮದುಗನಾಳ ಹಳ್ಳ 
ಪಾಲಾರ್‌ ನದಿಯನ್ನು ಸೇರುತ್ತದೆ. ಈ ಬೆಳವಣಿಗೆಗಳ೦ಂದಲೇ ಶಿವನ ಸಮುದ್ರದ ಬಳ 
ಗಗನಚುಕ್ಕಿ, ಭರಚುಕ್ಕಿ ಅಲ್ಲದೆ ಹೊಗೇನಕಲ್‌ ಫಾಲ್ಡ್‌ಗಳಗೆ ನೆರವಾಗಿವೆ. ಆದಕಾರಣ ಸಾಕಷ್ಟು 
ವಿದೇಶಿಯರು ಈ ನೆಲೆಗಳಗೂ ನಿರಂತರವಾಗಿ ಬರುತ್ತಿದ್ದಾರೆ. ಕೆಲವೊಂದು ತಾಣಗಳು 
ಯಾವುದೇ ಹೆಸರನ್ನು ಮಾಡದೆ ಎಲೆಮರೆಕಾಯಯಂತೆ ಇವೆ. ಜಲಾಶಯದ ತಪ್ಪಅನಲ್ಲ 
ಸುಂದರವಾದ ಉದ್ಯಾನವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಪ್ರವಾಸಿಗರನ್ನು 
ಆಕರ್ಷಿಸುತ್ತಿದೆ. ನೀರಾವರಿ ಇಲಾಖೆಯ ಅತಿಥಿ ವಸತಿ ಗೃಹವಿದೆ. ಸಾರಿಗೆ ವ್ಯವನ್ಥೆ 
ಕಲ್ತ್ರಸಲಾಗಿದೆ. ಜಲಾಶಯಕ್ಕೆ ಸಂದರ್ಶನದ ಸಮಯ ಬೆಳಗೆ ೨.3೦ ರಿಂದ ಸಂಜೆ 6 ರವರೆಗೆ 


ಉಚಿತ ಪ್ರವೇಶವಿದೆ." 


145 


ಚಿಕ್ಕಹೊಳೆ ಜಲಾಶಯ: 


ಚಾಮರಾಜನಗರ ತಾಲ್ಲೂಕಿನ ಅಂಕನಶೆಟ್ಟಪುರ ಹತ್ತಿರ ಚಿಕ್ಕಹೊಳೆ ಜಲಾಶಯವನ್ನು 
ನಿರ್ಮಿಸಲಾಗಿದೆ. ಚಿಕ್ಷಹೊಳೆ ಜಲಾಶಯದ ಪುನರ್‌ನಿರ್ಮಾಣ ಕಾರ್ಯ 5-4-1976 ರಂದು 
ಪ್ರಾರಂಭಿಸಿ 18-10-197೨ ರಲ್ಲ ಮುಕ್ತಾಯವಾಯತು. ಚಿಕ್ಕ್ಷಹೊಳೆಯ ಜಲಾನಯನ ಪ್ರದೇಶ 
157 ಚದರ ಕಲೋಮೀಟರ್‌ಗಳು. ಇದರ ಇಳುವರಿ 1217 ದಶಲಕ್ಷ ಅಡಿಯಾಗಿದೆ. ಆದರೆ 
ಉಪಯುಕ್ತ 775ರ ಅಡಿಗಳು. ಒಟ್ಟು ಶೇಕಡ ಸಾಮರ್ಥ್ಯ 373 ಕ್ಯೂಸೆಕ್ಸ್‌, ಇದರ ಉದ್ದ 
248೦ ಅಡಿಗಲ್ಲು. ಇದರ ಗರಿಷ್ಠ ಪ್ರಮಾಣ 85೦೦೦ ಕ್ಯೂಸೆಕ್ಸ್‌. ಮುಳುಗಡೆ ಪ್ರದೇಶ 4೦೦ 
ಎಕರೆಗಳು. ಸಾಮರ್ಥ್ಯ 120 ಕ್ಯೂಸೆಕ್ಸ್‌ ಸುಮಾರು 4೦76 ಎಕರೆಗಳಗೆ ನೀರನ್ನು 
ಒದಗಿಸುತ್ತದೆ. 197೨ ರ ಕಾಲಕ್ಕೆ ಅಂದಾಜು ವೆಚ್ಚ ಸುಮಾರು 35೦ ಲಕ್ಷಗಳು. ಅಂದಿನ ಕಾಲಕ್ಕೆ 
ಉದ್ಯಾನವನಗಳನ್ನು ನಿರ್ಮಿಸಿರುವ ಬಧ್ವೆ ಕುರುಹುಗಳವೆ. ಆದರೆ ಈಗ ನಾಶವಾಗಿದ್ದು ಪ್ರಸ್ಸುತ 
ದಿನಗಳಲ್ಲ ಉದ್ಯಾನವನಗಳ ಅಭವೃಧ್ಧಿ ಕೆಲಸಗಳು ನಡೆಯುತ್ತಿವೆ. ಇಲ್ಲಯ ಪ್ರವಾಸಿಗರು 
ನಿರಂತರವಾಗಿ ಬರುತ್ತಿದ್ದಾರೆ. ಈ ಜಲಾಶಯದ ಹತ್ತಿರ ಮೂಲಭೂತವಾದ ಸೌಕರ್ಯದ 
ಕೊರತೆ ಇದೆ. ಶಿವನಸಮುದ್ರ ಜಳಗಿರಿರಂಗನಬೆಟ್ಟ  ಮಲ್ಯೆಮಹದೇಶ್ವರಬೆಟ್ಟದಲ್ಲ 
ಮೂಲಭೂತವಾದ ಸೌಕರ್ಯಗಳನ್ನು ಕಾಣಬಹುದು. ಆದರೆ ಕೆಲವೊಂದು ತಾಣಗಳು 
ಪರಿಸರದ ಸೌಂದರ್ಯದ ಆಕರ್ಷಣಿಯೂ ಉತ್ತಮವಾಗಿದ್ದರೂ. ವೈವಿಧ್ಯಮಯವಾಗಿದ್ದರೂ., 
ಕೆಲವೊಂದು ತಾಣಗಳನ್ನು ಸರ್ಕಾರ ಪರಿಗಣಿಸಿಲ್ಲ. ಜಲಾಶಯದ ತಪ್ಪಅನಲ್ಲ ಸುಂದರವಾದ 
ಉದ್ಯಾನವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ನೀರಾವರಿ 
ಇಲಾಖೆಯ ಅತಿಥಿ ವಸತಿ ಗೃಹವಿದೆ. ಸಾರಿಗೆ ವ್ಯವನ್ಥೆ ಕಲ್ತ್ಪಸಲಾಗಿದೆ. ಜಲಾಶಯಕ್ಕೆ 
ಸಂದರ್ಶನದ ಸಮಯ ಬೆಳ್ವೆ ೨.3೦ ರಿಂದ ಸಂಜೆ 6 ರವರೆಗೆ ಉಚಿತ ಪ್ರವೇಶವಿದೆ."“ 


ಗುಂಡಾಲ್‌ ಜಲಾಶಯ 


ಗುಂಡಾಲ್‌ ಜಲಾಶಯವು ಕೊಳ್ಳೇಗಾಲ ತಾಲ್ಲೂಕಿನಲ್ತದೆ. ಕೊಳ್ಳೇಗಾಲದಿಂದ ಪೂರ್ವ 
ದಿಕ್ಷಗೆ ಸುಮಾರು 2೭೦ ಕಿಲೋಮೀಟರ್‌ ದೂರದಲ್ಲ ಎರಡು ಬೆಟ್ಟಗಳ ಮಧ್ಯ ಜಲಾಶಯವನ್ನು 
ನಿರ್ಮಿಸಲಾಗಿದೆ. ಇಲ್ಲಗೆ ಹೋಗುವವರು ದೊಡ್ಡಿಂದುವಾಡಿ ಗ್ರಾಮದಿಂದಲೂ ಹೋಗಬಹುದು. 
ಗುಂಡ್ಲು ಜಲಾಶಯಕ್ಕೆ 3985ರ ಅಡಿ ಉದ್ದ ಹಾಗೂ 10೦1 ಅಡಿ ಎತ್ತರವಾಗಿದ್ದು, ಮಣ್ಣಿನ 
ಏರಿಯನ್ನು ನಿರ್ಮಿಸಿದ್ದಾರೆ. ಈ ಜಲಾಶಯ ನಿರ್ಮಿಸಲು ಮೂರು ಕೋಟಯನ್ನು ಬರ್ಚು 
ಮಾಡಲಾಗಿದೆ. ಸುಮಾರು ಆರು ಸಾವಿರ ಐವತ್ತು ಹೆಕ್ಲೇರ್‌ಗಳಗೆ ನೀರನ್ನು ಒದಗಿಸಲಾಗುತ್ತದೆ. 
ಈ ಜಲಾಶಯ ಬೆಟ್ಟಗುಡ್ಡಗಳ೦ದ ಕೂಡಿದ್ದು, ಬೆಟ್ಟಗುಡ್ಡ ಮೇಅಂದ ಬದ್ಧ ನೀರು ಹರಿದು ಬಂದು 


146 


ಸೇರಿರುವುದರಿಂದ ಇದಕ್ಕೆ ಗುಂಡಾಲ್‌ ಜಲಾಶಯವೆಂದು ಕರೆಯಲಾಗಿದೆ. ಗುಂಡಾಲ್‌ 
ಜಲಾಶಯ ಒಂದು ಸುಂದರ ಪ್ರವಾಸಿ ತಾಣವಾಗಿದೆ. ಇದು ಕೂಡ ಚಿಕ್ಷಹೊಳಕೆಯ 
ಮಾದರಿಯಲ್ಲದ್ದು ಇನ್ನು ಅಭವೃದ್ಧಿಯಾಗಬೇಕಾಗಿದೆ. 


ಗುಂಡಾಲ್‌ ಜಲಾಶಯದ ಪೂರ್ಣ ಶೇಖರಣಿಯ ಮಟ್ಟ 2೭೮67 ಅಡಿಗಳು. ಈ 
ಜಲಾಶಯಕ್ಕೆ ಎರಡು ತೂಬುಗಳವೆ. ಒಂದು ಎಡದಂಡೆ ಮತ್ತೊಂದು ಬಲದಂಡೆ ಎಂಬುದಾಗಿ 
ಗುರುತಿಸಲಾಗಿದೆ. ಈ ಜಲಾಶಯದಿಂದ 1510೦ ಹೆಕ್ಟೇರ್‌ ಪ್ರದೇಶದ ನೀರಾವರಿಗೆ 
ಒಳಗೊಂಡಿದೆ. ಈ ಯೋಜನೆಗೆ ಸುಮಾರು 46೨ ಲಕ್ಷ ರೂಪಾಲುಗಳಕು ವೆಚ್ಚವಾಗಿವೆ. 
ಪವಾಸಿಗರಿಗೆ ಹೋಗುವುದಕ್ಕೆ ರಸ್ತೆ ಸರಿಯಾದ ಮಾದರಿಯಲ್ಲ ಇಲ್ಲ. ಇಲ್ಲನ ವಿಚಾರ 
ತಿಆಯುವುದಕ್ಕೆ ಗೈಡ್‌ಗಳ ಅವಶ್ಯಕತೆ ಇದೆ. ಇದೊಂದು ಪಕ್ಕೃತಿ ತಾಣ. ಎರಡು ಬೆಟ್ಟಗಳ 
ನಡುವೆ ಜಲಾಶಯವನ್ನು ನಿರ್ಮಿಸಿದ್ದಾನೆ. ಬೆಟ್ಟಗಕಂದ ಜದ್ಧ ಮಳೆಯ ನೀರಿನಿಂದಲೇ 
ಜಲಾಶಯ ತುಂಬುತ್ತದೆ. ಸಾಯಂಕಾಲ ಆನೆಗಳು ಇನ್ನಿತರ ಪ್ರಾಣಿಗಳು ಜಲಾಶಯದಲ್ಲ ನೀರು 
ಕುಡಿಯುವುದಕ್ಕೆ ಇಳಯುತ್ತವೆ. ಇಲ್ಲ ಪವಾಸಿಗರಿಗೆ ವಸತಿ ಸೌಲಭ್ಯವಿಲ್ಲ. ಆರೋಗ್ಯ ಕೇಂದ್ರ 
ಖೇಕು. ಮೀನುಗಾರಿಕೆ ಸಾಕಾಣಿಕೆ ಕೇಂದ್ರ ಇದೆ. ಜಲಾಶಯದಲ್ಲ ಒಂದು ಗಣಪತಿ 
ದೇವಾಲಯ ಇದೆ. ಜಲಾಶಯದ ತೋಟಗಾರಿಕೆ ವ್ಯವಸ್ಥೆ ಸರಿಯಾದ ಪ್ರಮಾಣದಲ್ಲ ಆಗಿಲ್ಲ. 
ಇತ್ತೀಚೆಗೆ ಜಲಾಶಯಕ್ಕೆ ಬರುವ ಮಾರ್ಗದಲ್ಲ ಸಾವಿರಾರು ಎಕರೆ ಪ್ರದೇಶದಲ್ಲ ಸೋಲಾರ್‌ 
ವ್ಯವಸ್ಥೆಯ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಆದಕಾರಣ ಮುಂದಿನ ದಿನಗಳಲ್ಲ ಇನ್ನೂ 
ಅಭವೃದ್ಧಿಯಾಗಖಬೇಕಾಗಿದೆ. ಕರ್ನಾಟಕ ಸರ್ಕಾರ ಜಲಾಶಯಗಳಗೆ ಅನುದಾನ ನೀಡುತ್ತಿದ್ದರು 
ಪ್ರವಾಸಿಗರಿಗೆ ಮೂಲಸೌ್‌ಕರ್ಯವೇ ಇಲ್ಲದಂತಾಗಿದೆ. ಪ್ರವಾಸಿಗರಿಗೆ ಮೂಲಸೌಲಭ್ಯವನ್ನು 
ನೀಡುವಂತಹ ಕೆಲಸ ಆಗಬೇಕಾಗಿದೆ. ಸುವರ್ಣಾವತಿ-ಚಿಕ್ಕಹೊಳೆಯಲ್ಲ ಯಾವ ರೀತಿ ಆನೆಗಳು 
ಬರುತ್ತದೆಯೋ ಅದೇ ಮಾದರಿಯಲ್ಲ ಸಾಯಂಕಾಲವಾದರೆ ಬೆಟ್ಟದಿಂದ ಇಳದು ಆನೆಗಳು 
ನೀರು ಕುಡಿಯುವುದಕ್ಕೆ ಬರುತ್ತವೆ. ಆನೆಗಳು ಸಾಕಷ್ಟು ಸಮಯವನ್ನು ತಮ್ಮ ಜಲಕ್ರಿಯೆಯಲ್ಲ 
ತೊಡಗಿರುವುದನ್ನು ನೋಡಬಹುದಾಗಿದೆ. ಸಾಕಷ್ಟು ಕಾಲೇಜು ವಿದ್ಯಾರ್ಥಿಗಳು ಶೇ ತಾಣಕ್ಕೆ 


ಬರುತ್ತಿದ್ದಾರೆ. ಅಲ್ಲದೆ ಬೇರೆ ಬೇರೆ ಜಲ್ಲೆಗಳ೦ದಲೂ ಪ್ರವಾಸಿಗರು ಬರುತ್ತಿದ್ದಾರೆ. 


ಒಲ್ದಾರೆ ಗುಂಡಾಲ್‌ ಜಲಾಶಯ ಒಂದು ಸುಂದರವಾದ ಪ್ರಕೃತಿಯ ವನ್ಯಜೀವಿಗಳು 
ವಾಸಿಸುವ ತಾಣವಾಗಿ ಪ್ರವಾಸಿಗರಿಗೆ ಅಲ್ಲದೆ ಸ್ಥಳೀಯ ಪ್ರವಾಸಿಗರಿಗೆ ಉಪಯುಕ್ತವಾದ ಒಂದು 
ತಾಣವಾಗಿದೆ. ಪ್ರವಾಸಿಗರು ತಮ್ಮ ಪ್ರಂತ ವಾಹನದಲ್ಲ ಹೋಗುವುದು ಉತ್ತಮ ಏಕೆಂದರೆ ಬಸ್‌ 
ಸಂಪರ್ಕವ್ಯವನ್ಥೆ ಇರುವುದಿಲ್ಲ. ಸರ್ಕಾರ ಇನ್ನೂ ಹೆಚ್ಚಿನ ಸಂಖ್ಯೆೇಯಲ್ಲ ನೆರವು ನೀಡುವ 


147 


ಅವಶ್ಯಕತೆ ದ್‌ ಜಲಾಶಯಕ್ಕೆ ಸಂದರ್ಶನದ ಸಮಯ ಬೆಳಗ್ದೆ ೨.3೦ ರಿಂದ ಸಂಜೆ 6 
ರವರೆಗೆ ಉಚಿತ ಪ್ರವೇಶವಿದೆ. 


ವಸ್ತು ಸಂಗ್ರಹಾಲಯ : ಒಂದು ನಾಡಿನ ಐತಿಹಾಸಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ 
ಸಾಮಾಜಕ ಪರಂಪರೆಯನ್ನು ಜಂಜಸುವಲ್ಲ ವಸ್ತು ಸಂಗ್ರಹಾಲಯ (ಮ್ಯೂಸಿಯಂ) ಗಳ ಪಾತ್ರ 
ತು೦ಬಾ ಮಹತ್ತರವಾದುದು. ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸಿ ಉಳಸಿ ಬೆಳೆಸುವುದು 
ಸಾಮಾನ್ಯ ಕೆಲಸವಲ್ಲ. ವಸ್ತು ಸಂಗ್ರಹಾಲಯಕ್ಕೆ ಜೀವಕಳೆ ಬರುವುದೇ ವಸ್ತುಗಳ೦ಂದ ಅವುಗಳು 
ಹಳೆಯದಾದರೂ ಅಮೂಲ್ಯವೆನಿಸುತ್ತದೆ. ಗತಕಾಲದ ಬದುಕನ್ನು ಜಂಬಸುತ್ತದೆ. ನಮ್ಮ 
ಪೂರ್ಪಿಕರ ಆಚಾರ, ವಿಚಾರಗಳು, ರೂಢಿಸಂಪ್ರದಾಯಗಳ ದುಃಖದುಮ್ಮಾನಗಳು ಒಂದೊಂದು 
ವಸ್ತುವಿನಲ್ಲಯೂ ಅಡಗಿಕೊಂಡಿರುತ್ತದೆ. 


ವಸ್ತುಸಂಗ್ರಹಾಲಯಗಳು ಪ್ರವಾಸೋದ್ಯಮ ಆಕರ್ಷಣಿಗಳಲ್ಲ ಒಂದಾಗಿದ್ದು, ಆಧುನಿಕ 
ಪ್ರವಾಸೋದ್ಯಮ ಅಭವೃಧ್ಧಿಯಲ್ಲ ಪ್ರಮುಖ ಪಾತ್ರವಹಿಸುತ್ತಿದೆ. ಭಾರತ ದೇಶದಲ್ಲ ವಸ್ತು 
ಸಂಗ್ರಹಾಲಯ ಪರಿಕಲ್ಪನೆ ಪ್ರಾರಂಭವಾದದ್ದು ಅ್ರಟಷರ ಕಾಲದಲ್ಲ ಜ್ರಟಷ್‌ ಅಧಿಕಾರಿಯಾಗಿದ್ದ 
"ಪರ್‌. ವೀಂಲಯಂ ಹಜೋನ್‌್‌'ರವರ ಕ್ರಿಯಾಶೀಲತೆ ಫಲವಾಗಿ ಇವು ಸೃಷ್ಟಿಯಾದವು. ಪ್ರಾಚೀನ 
ಭಾರತವನ್ನಾಅದ ರಾಜಮಹಾರಾಜರು ಉಪಯೋಗಿಸಿದ ವಸ್ತುಗಳು. ಆಯುಧಗಳು. 
ಶಾಸನಗಳು. ನಾಣ್ಯಗಳು. ತಾಳೆಗರಿ, ಮರದ ಶಿಲ್ಪಗಳು. ಪ್ರಾಣಿ ಪಕ್ಷಿಗಳು. ಅರಮನೆಯ 
ಅವಶೇಷಗಳನ್ನು ಮೂಲರೂಪದಲ್ಲಯೇ ಸಂರಕ್ಷಿಸಿ ಅಭವೃದ್ಧಿಪಡಿಸುವ ದೃಷ್ಟಿಯಿಂದ ವಸ್ಸು 


ಸಂಗ್ರಹಾಲಯಗಳು ಪ್ರಾರಂಭವಾದವು. 


10೦ ವರ್ಷಗಳಗೂ ಹೆಚ್ಚು ಹಳೆಯದಾದ ಅಪರೂಪದ ಅತಿ ಮಹತ್ವವುಳ್ಳ ವಸ್ತುಗಳನ್ನು 
ಸಂಗ್ರಹಿಸಿ ಮುಂದಿನ ಯುವ ಪೀಳಗೆಗೆ ನಾಡಿನ ಭವ್ಯ ಸಂಸ್ಕೃತಿಯನ್ನು ಪರಿಚಯುಸುವ 
ದೃಷ್ಟಿಂದ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಲಾಯುತು. 1814 ರಲ್ಲ ಜ್ರಟಷ್‌ ಭಾರತದ 
ಮೊದಲ ಗವರ್ನರ್‌ ಜನರಲ್‌ ಲಾರ್ಡ್‌ ವಾರನ್‌ ಹೇಸ್ಟಿಂಗ್ರ್‌ರವರು ವಸ್ತು ಸಂಗ್ರಹಾಲಯ 
ಕಾಯ್ದೆ ಜಾರಿಗೊಆಸಿ ಆ ಮೂಲಕ ಪ್ರಾಚೀನ ವಸ್ತು ಅವಶೇಷಗಳನ್ನು ಸರ್ಕಾರದ ವಶಕ್ಕೆ 
ತೆಗೆದುಕೊಂಡು ಅಳದು ಹೋಗುತ್ತಿದ್ದ ಪ್ರಾಚೀನ ಅವಶೇಷಗಳನ್ನು ಸಂರಕ್ಷಿಸುವ ಪ್ರಕ್ರಿಯೆಗೆ 
ಚಾಲನೆ ನೀಡಿದರು. ವಸ್ತು ಸಂಗ್ರಹಾಲಯಗಳು ನಮ್ಮ ಸಂಸ್ಕೃತಿ ಮತ್ತು ಜನಜೀವನವನ್ನು 
ಅಂಜಬಸುವ ರನ್ನಗನ್ನಡಿ ಸ್ವಾತಂತ್ಯ ಪೂರ್ವದಲ್ಲ ಈ ಕೇಂದ್ರಗಳನ್ನು ಅಜಯ್‌ಗರ್‌ ಎಂತಲೂ 


ಪ್ರಾಚೀನ ಸಾಹಿತ್ಯದಲ್ಲ ಚಿತ್ರಶಾಲೆ ಎಂತಲೂ ಕರೆಯಲಾಗಿದೆ. 


148 


ವಸ್ತು ಸಂಗ್ರಹಾಲಯದ ಉದ್ದೇಶಗಳು 


1 ಪ್ರಾಚೀನ ಇತಿಹಾಸ ಮತ್ತು ಸಂಸ್ಕೃತಿ ಪರಿಚಯವನ್ನು ನೀಡುವುದು. 

2. ಪ್ರಾಚೀನ ಪರಂಪರೆ ಬಣ್ಣೆ ಹೆಮ್ಮೆ ಮೂಡಿಸುವುದು. 

3. ಸಂಶೋಧನೆಯನ್ನು ನೀಡುವುದು. 

4. ಪ್ರವಾಸಿಗರಿಗೆ ಜ್ಞಾನವನ್ನು ನೀಡುವುದು. 

5. ಅಪರೂಪದ ವಸ್ತುಗಳು. ವ್ಯಕ್ತಿಗಳ ಬಗೆ ಮಾಹಿತಿ ನೀಡುವುದು. 

6. ಸ್ಥಳೀಯ ಪ್ರಾಂತೀಯ ಇತಿಹಾಸವನ್ನು ನೀಡುವುದು. 

7. ಇತಿಹಾಸಕ್ತರಿಗೆ, ಸಂಶೋಧಕರಿಗೆ, ವಿದ್ವಾಂಸರಿಗೆ ಹಾಗೂ ವಿದೇಪಿ ಸಂಶೋಧಕರಿಗೆ 
ಮಹತ್ತದ ಮಾಹಿತಿಗಳನ್ನು ನೀಡುವುದು. 

8. ಭಾರತೀಯ ಚರಿತ್ರೆ ಅಧ್ಯಯನಕ್ಕೆ ಇವು ಅವಶ್ಯಕವಾಗಿದೆ ಹಾಗೂ ಇತಿಹಾಸವನ್ನು 
ಅಂಬಸುವ ಮೂಲಾಧಾರಗಳಾಗಿವೆ. 

೨. ವಸ್ತುಸಂಗ್ರಹಾಲಯಗಳು ಪ್ರವಾಸಿಗರ ಕಣ್ಯನ ಸೆಳೆಯುವ ಕೇಂದ್ರಗಳಾಗಿವೆ. 


10. ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಅಂಜಸುತ್ತದೆ. 


ಶೇ ಮೇಲನ ಎಲ್ಲಾ ಆಧಾರಗಳ ಹಿನ್ನೆಲೆಬುಂದ ಚಾಮರಾಜನಗರ ಜಲ್ಲೆಯ 
ಯಳಂದೂರು ತಾಲ್ಲೂಕಿನಲ್ಲ ಒ೦ದು ವಸ್ತು ಸಂಗ್ರಹಾಲಯವನ್ನು ತೆರೆಯಲಾಗಿದೆ. 


ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ತು ಸಂಗ್ರಹಾಲಯ: ಮೈಸೂರು ಒಡೆಯರ್‌ 


ಆಸ್ಥಾನದಲ್ಲದ್ದ ದಿವಾನ್‌ ಪೂರ್ಣಯ್ಯರವರ ಬಂಗಲೆಯೇ ಈಗ ಸರ್ಕಾರಿ ವಸ್ತು 


ಸಂಗ್ರಹಾಲಯವಾಗಿದೆ. 


ಮೈಸೂರು ಒಡೆಯರ್‌ ಇವರ ಕಾಲಕ್ಕೆ ಸೇರಿದ ದಿವಾನ್‌ ಪೂರ್ಣಯ್ಯನವರು 
ಯಳಂದೂರು ತಾಲ್ಲೂಕಿನ ಮೇಲೆ ರಾಯಭಾರ ಮಾಡಿದ್ದಾರೆ. ಇವುಗಳಗೆ ಆಧಾರವಾಗಿ ಅವರು 
ಬಟ್ಟು ಹೋಗಿರುವ ದೇವಾಲಯಗಳು, ಶಾಸನಾಧಾರಗಳು, ಯಳಕಂದೂರಿನಲ್ಲ ಬಟ್ಟು 
ಹೋಗಿರುವ ದಿವಾನ್‌ ಪೂರ್ಣಯ್ಯನವರ ಕುರುಹುಗಳಾಗಿ ಇಂದು ಪ್ರಾಚೀನ ಕಾಲದ ನಾಲ್ಲು 
ಸ್ಮಾರಕ ಕಟ್ಟಡಗಳನ್ನು ಕಾಣುತ್ತಿದ್ದೇವೆ. ಯಳಂದೂರು ಸ್ಥಳೀಯ ರಾಜಮನೆತನವಾದ ಹದಿನಾಡ 
ಪ್ರಾಂತ್ಯದ ರಾಜಧಾನಿಯಾಗಿತ್ತೆಂದೂ ವಿಜಯನಗರದ ಅರಸರ ಕಾಲದಲ್ಲ ಸಂಪಧ್ಧರಿತ 
ಪಟ್ಟವಾಗಿತ್ತೆಂದೂ ತಿಆದುಬರುತ್ತದೆ. ಕ್ರಿ.ಶ.1807-1811 ರಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ 
ಕಾಲದಲ್ಲಿ ಯಳಕಂದೂರನ್ನು ದಿವಾನ್‌ ಪೂರ್ಣಯ್ಯರವರಿಗೆ ಜಹಗೀರಾಗಿ ಕೊಟ್ಟದ್ದು ಅಂದಿನ 


149 


ಕಾಲಕ್ಕೆ ಕಂದಾಯವಪದ್ಧತಿ ರೂಢಿಯಲ್ಲದ್ದು. ಸರ್ಕಾರದ ವಶಕ್ಷೆ ಸೇರಿತು. ಅಂದಿನ ದಿವಾನ್‌ 
ಪೂರ್ಣಯ್ಯರವರ ಅರಮನೆ ಈಗ ವಸ್ತು ಸಂಗ್ರಹಾಲಯವಾಗಿದೆ. 


ದಿವಾನ್‌ ಪೂರ್ಣಯ್ಯರವರ ಜ್ಞಾಪಕಾರ್ತವಾಗಿ ವಸ್ತು ಸಂಗ್ರಹಾಲಯವನ್ನಾಗಿ 
ಮಾಡಲು ಪ್ರಾಚ್ಛ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆಯು ಈ ಕಟ್ಟಡವನ್ನು 
ಅವರ ಕುಟುಂಬದವರ ಒಪ್ಪಂದದ ಮೇರೆಗೆ ಪಡೆದುಕೊಂಡಿದ್ದು, ಈ ಅರಮನೆಯಲ್ಲ ದಿವಾನ್‌ 
ಪೂರ್ಣಯ್ಯರವರ ಅಪೂರ್ವ ಭಾವಚಿತ್ರಗಳು ಹಾಗೂ ಅವರ ಜೀವನ ಸಾಧನೆಗಳನ್ನು 
ಕುರಿತಂತೆ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಲಗಳನ್ನು ಜಂಜಸುವ ಛಾಯಾಚಿತ್ರಗಳ 
ಸಂಗ್ರಹವನ್ನು ಇರಿಸಲಾಗಿದೆ. 


ಈ ವಸ್ತು ಸಂಗ್ರಹಾಲಯವನ್ನು (ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ಸು 
ಸಂಗ್ರಹಾಲಯ) ವನ್ನು ದಿನಾಂಕ: 5/3/2೦14 ರಂದು ಉದ್ದಾಟನೆಯನ್ನು ಮಾಡಲಾಲಯುತು. 
ಇದನ್ನು ಶ್ರೀಯುತ ಹೆಚ್‌.ಎಸ್‌.ಮಹದೇವಪ್ರಸಾದ್‌. ಶ್ರೀಯುತ ಆರ್‌.ಧೃವನಾರಾಯಣ್‌., 
ಶ್ರೀಯುತ ಎಸ್‌.ಜಯಣ್ಣ, ಶ್ರೀಯುತ ಪುಟ್ಟರಂಗಶೆಟ್ಟ. ಆರ್‌.ನರೇಂದ್ರ,. ಗೋ.ಮಧುಸೂದನ್‌, 
ಮರಿತಿಲ್ಲೇಗೌಡರು. ಸಂದೇಶ್‌ ನಾಗರಾಜ್‌, ಆರ್‌.ಧರ್ಮಸೇನ ಇನ್ನೂ ಮೊದಲಾದವರು 


ಉದಾಟಸಿದ್ದಾರೆ. 
pu [n) 


ಅಂದಿನ ಕಾಲಕ್ಕೆ ಎಲ್ಲರನ್ನು ಬೆರಗುಗೊಳಸುವ ವರ್ಣರಂಜತ ವ್ಯಕ್ತಿತ್ಯವನ್ನು ದಿವಾನ್‌ 
ಪೂರ್ಣಯ್ಯರವರು ಹೊಂದಿದ್ದರು. ಒಂದು ರೀತಿಯಲ್ಲ ಅವರ ಅಆದರ್ಶವಾದಿಯಾಗಿ 
ಕಾಣಬರುತ್ತಾರೆ. ರಾಜನಿಷ್ಠ, ಸ್ಥಾಮಿನಿಷ್ಠ ಮತ್ತು ನಂಜಕೆಗೆ ಸಾಕಾರ ಮೂರ್ತಿಯಾಗಿ 
ಮೈಸೂರಿನ ಇತಿಹಾಸದಲ್ಲಿ ಅವರು ಕಾಣಿಸಿಕೊಂಡಿದ್ದಾರೆ. ಇನ್ನೂರು ಅರವತ್ತು ವರ್ಷಗಳ ಹಿಂದೆ 
ತೀರ ಬಡ ಕುಟುಂಬದಲ್ಲ ಜನಿಸಿದ ಇವರು ಜೀವನೋಪಾಯಕ್ಷಾಗಿ ಉದ್ಯೋಗವನ್ನು 
ಆರಿಸಿಕೊಂಡು ತಮ್ಮ ಬುದ್ಧಿ ಶಕ್ತಿ ಹಾಗೂ ಆಸಕ್ತಿ, ಪ್ರಾಮಾಣಿಕತೆ, ದಕ್ಷತೆ, ಚಾಣಾಕ್ಷತನ ಮತ್ತು 
ದುಡಿಮೆಗಳಂದ ಹಂತಹಂತವಾಗಿ ಮೇಲೇರಿ ಕೊನೆಗೆ ಉತ್ತುಂಗ ಪಶಿಖರವೇರುವ ಮೂಲಕ 
ದಿವಾನ್‌ ಪದವಿಗೆ ಏರಿದ್ದು ಒಂದು ಪವಾಡ ಸದೃಶ್ಯ ಕಥೆಯಂತೆ ಕಾಣುತ್ತದೆ. ಇವರು 
ಹೈದರಾಅ, ಟಪ್ಪು ಸುಲ್ದಾನ್‌. ಮೈಸೂರು ಒಡೆಯರ್‌, ಜ್ರಟಷರು ಹೀಗೆ ಸಮಕಾಲೀನರ ಜೊತೆಗೆ 
ರಾಜಕೀಯವನ್ನು ಸಮಾನವಾಗಿ ತೊಡಗಿಸಿಕೊಂಡು ಹೋದರು. ಇಂತಹ ಒಬ್ಬ ಶ್ರೇಷ್ಠ 
ಕನ್ನಡಿಗನ ಈ ಭಾಗದ ಸುಧಾರಣೆಗಾರನ ನೆನಪಿಗಾಗಿ ಈ ವಸ್ತು ಸಂಗ್ರಹಾಲಯವನ್ನು 
ನೀಡಲಾಗಿದೆ. ಈ: ಯಳಂದೂರಿನ ದಿವಾನ್‌ ಪೂರ್ಣಯ್ಯರವರ ಬಂಗಲೆಯು ಇಂಡೋ 


ಸಾರ್ಸೆನಿಕ್‌ ಶೈಅಯ ಎರಡು ಅಂತಸ್ತಿನ ಕಟ್ಟಡವಾಗಿದೆ. ಪ್ರಸ್ತುತ ಅವರ ಹೆಸರಿನ ಒಂದು ವಸ್ಸು 


150 


ಸಂಗ್ರಹಾಲಯವಾಗಿದೆ. ವಸ್ತು ಸಂರ್ರಹಾಲಯದಲ್ಲ ವಿವಿಧ ವಿನ್ಯಾಸದಲ್ಲ ದಿವಾನ್‌ 
ಪೂರ್ಣಯ್ಯರವರು ಕಾಣಬರುತ್ತಾರೆ. ಚಾಮರಾಜನಗರ ಜಲ್ಲೆಗೆ ಸೇರಿದ ಅನೇಕ ಪ್ರಮುಖ 
ದೇವಾಲಯಗಳ ಚಿತ್ರಗಳನ್ನು ಇರಿಸಲಾಗಿದೆ. ರಾಜಮಹಾರಾಜರುಗಳ ಫೋಟೋವನ್ನು 
ಇರಿಸಲಾಗಿದೆ. ನದಿಗಳು, ಜಲಪಾತಗಳು. ಧಾರ್ಮಿಕ ನೆಲೆಗಳು, ಯುದ್ಧದ ದೃಶ್ಯಗಳು ಅರಣ್ಯ 
ಪ್ರದೇಶಗಳು ಹೀಗೆ ಹಲವಾರು ಬಗೆಯ ಫೋಟೋಗಳನ್ನು ವಸ್ತುಸಂಗ್ರಹಾಲಯದಲ್ಲ 
ಕಾಣಬಹುದಾಗಿದೆ. ಈ ಹಿನ್ನೆಲೆಬುಂದ ಇಡೀ ಚಾಮರಾಜನಗರ ಜಲ್ಲೆಯನ್ನು ಸುತ್ತುವುದಕ್ಷಿಂತ 
ಈ ವಸ್ಸುಸಂಗ್ರಹಾಲಯದಲ್ಲ ಇಡೀ ಪರಂಪರೆಯನ್ನು ಕಾಣಬಹುದಾಗಿದೆ. ಈ ವಸ್ಸು 
ಸಂಗ್ರಹಾಲಯದಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ."' 1961ರ 
ಕಲಂ 4(3) ರ ಮೇರೆಗೆ ಈ ಸ್ಕಾರಕವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಘೋಷಿಸಲಾಗಿದೆ. 


ಬಂಡೀಪುರ- ವನ್ಯಜೀವಿ ವಸ್ತು ಸಂಗ್ರಹಾಲಯ 


18೨8ರ ಬ್ರಟಷ್‌ ಆಳ್ವಕೆಯಲ್ಲ ಕಾಲಅಟ್ಟು ಅರಣ್ಯವೆ೦ಬ ಅಧಿಸೂಚನೆ 1931 ರಲ್ಪ ೨೦ 
ಚದರ ಕಿಲೋಮೀಟರ್‌ ಪ್ರದೇಶ, ಮೈಸೂರು ರಾಜರ ಬೇಟಿಗೆ ನಿಗದಿಯಾಗಿತ್ತು. ಬಂಡೀಪುರ 
ರಾಷ್ಟ್ರೀಯ ವನ ಮತ್ತು ಹುಲ ಸಂರಕ್ಷಣಾ ಪ್ರದೇಶ ಇದು ಕರ್ನಾಟಕದ ಚಾಮರಾಜನಗರ 
ಜಲ್ಲೆಯಲ್ಲದೆ. ಈ ತಾಣ ನಿಸರ್ಗ್ಣ ರುದರಮಣಿೀಯ ಹಾಗೂ ಪ್ರಶಾಂತವಾದ 874.2 ಚದುರ 
ಮೀಟರ್‌ ಪ್ರದೇಶದಲ್ಲ ತಲೆಯೆತ್ತಿದೆ. ಇದು ಅಪರೂಪದ ವನ್ಯ ಜೀವಿಗಳನ್ನು ಒಳಗೊಂಡಿದೆ. 
ನೀಲಗಿರಿ ಬೆಟ್ಟದ ತಪ್ಪ್ತಅನಲ್ಲ ಬೆಂಗಳೂರು. ಊಟ ಹೆದ್ದಾರಿಯಲ್ಲ ಮೈಸೂರಿನಿಂದ 8೦ 
ಕಿಲೋಮೀಟರ್‌ ದೂರದಲ್ಪದೆ. ಇದು ಮೈಸೂರು ಅರಸರು ಬೇಟಿಯಾಡುವ ಉದ್ಯಾನವಾಗಿ 
1೨31ರಲ್ಲ ಸ್ಥಾಪನೆಯಾಯತು. ಇದನ್ನು 1941ರಲ್ತ ವೇಣುಗೋಪಾಲ್‌ ವನ್ಯಮ್ಯಗಧಾಮವಾಗಿ 
ಪರಿವರ್ತಿಸಲಾಲಯುತು. 1973ರಲ್ಪ್ಲ ಡಬ್ಲೂ.ಡಬ್ಬೂ.ಎಫ್‌. ನಿಂದ ಹುಲಅಗಳ ರಕ್ಷಣೆಗಾಗಿ ಹುಲ 
ಸಂರಕ್ಷಣಾ ಯೋಜನೆಗೆ ಬಂಡೀಪುರವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇಲ್ಲ ತೇಗ, ಮತ್ತಿ, 
ಜೀಟಿ ಮೊದಲಾದ ಮರಗಳು ದಟ್ಟವಾಗಿ ಬೆಳೆದಿದೆ. ಆನೆ. ಕಾಡುಕೋಣ. ಚುಕ್ಕಿಜಂಕೆ. 
ಕಾಡುಹಂದಿ, ಕಾಡುನಾಲು, ಹುಲ, ಚಿರತೆ, ಕಾಡುಕುರಿ, ಕರಡಿ, ಕಾಡು ಬೆಕ್ಕು ಮೊದಲಾದ 
ಪ್ರಾಣಿಗಳವೆ. ಈ ಹಿನ್ನೆಲೆಯಲ್ಲ ಬಂಡೀಪುರದ ಮೈಸೂರು ಮತ್ತು ಊಟ ರಸ್ತೆಯಲ್ಲ ಒಂದು 
ಸಂಗ್ರಹಾಲಯವನ್ನು ನಿರ್ಮಿಸಲಾಗಿದೆ. ಈ ಸಂರ್ರಹಾಲಯದಲ್ಲ "ಚಾಲ್‌ ಡಾರ್ನಿನ್‌' 
(180೦೨-1882). ಕತನು ಇಂದ್ಧೆಂಡ್‌ ದೇಶದವನು. ಈತನನ್ನು ಜಗತ್ತು ಕಂಡ ಮಹಾನ್‌ 
ಪ್ರಕೃತಿ ವಿಜ್ಞಾನಿ ಎಂದು ಕರೆಯಲಾಗಿದೆ. ಈತನ ಫೋಟೋವನ್ನು ಸಹ ಅಲ್ಲ ಇಡಲಾಗಿದೆ. 


151 


ಸಂರ್ರಹಾಲಯದಲ್ಲ ವಿವಿಧ ಬಗೆಯ ಹೂವುಗಳು, ವಿವಿಧ ಬಗೆಯ ಮರಗಿಡಗಳು, 
ಪ್ರಾಣಿ ಪಕ್ಷಿಗಳು, ಹುಲಯ ಹೆಜ್ಜೆ, ಚಿರತೆ ಹೆಚ್ಚೆ ಗುರುತುಗಳು, ಆನೆ ಹೆಜ್ಜೆ ಗುರುತುಗಳು, ಆನೆಗಳ 
ಹಿಂಡು, ನವಿಲು. ಗಿ. ಮೊಲ ಹೀಗೆ ಅನೇಕ ರೀತಿಯ ಚಿತ್ರಗಕ ಫೋಟೋವನ್ನು 
ಸಂರ್ರಹಾಲಯದಲ್ಲ ಇಡಲಾಗಿದೆ. ಈ ಹಿನ್ನೆಲೆ ಪ್ರವಾಸಿಗರು ಇದನ್ನು ವೀಕ್ಷಣೆ 
ಮಾಡಬಹುದಾಗಿದೆ. ಜಲಧಾರೆಗಳನ್ನು ಕಣಿವೆಗಳನ್ನು ಸಹ ನೀಡಲಾಗಿದೆ. ಈ ಸಂಗ್ರಹಲಾಯದ 
ಸುತ್ತಲೂ ಫಾರೆಸ್ಟ್‌ ರೆಸ್ಟ್‌ ಹೌಸ್‌ ಮತ್ತು ಕಾಲೇಜ್‌ಗಳವೆ. ಪ್ರವಾಸಿಗರ ಮಂದಿರಗಳು ಇಲ್ಲಯೇ 
ಇವೆ. ಅಲ್ಲದೆ ಸಂರ್ರಹಾಲಯದಲ್ಲ 'ಡಾ.ಸಲೀಂ೦ಂ ಅಲ' (1891-1೨987) ಈತನು ಕೂಡ 
ಭಾರತದ ಹಕ್ಕಿಗಳ (ಪಕ್ಷಿಗಳ) ವಿಜ್ಞಾನಿ, ಈತನ ಫೋಟೋವನ್ನು ಸಹ ಇಡಲಾಗಿದೆ. ಇದರಿಂದ 
ಪ್ರವಾಸಿಗರು ಈ ಸಂಗ್ರಹಾಲಯದಲ್ಲಯೇ ಬಂಡೀಪುರದ ಅರಣ್ಯದ ಕುರಿತು ಸಾಕಷ್ಟು 
ಮಾಹಿತಿಯನ್ನು ಪಡೆಯಬಹುದಾಗಿದೆ."” 


ಮಂಟಪ: ಚಾಮರಾಜನಗರದಲ್ಲ ಸಂತೆಮರಳ್ಞ ರಸ್ತೆಯಲ್ಲ ಮೈಸೂರು ಒಡೆಯರ ಕಾಲದ 


ಮಂಟಪವಿದೆ. ಈ ಮಂಟಪವು ದುಃಸ್ಥಿತಿಯಲ್ಲದೆ. ವಾಸ್ತುಕಲೆ ಲಕ್ಷಣದಿಂದ ನೋಡಿದರೆ 
ಅಧಿಷ್ಠಾನ, ಪ್ರತಿಹಾರ ಇವುಗಳನ್ನು ಹೊಂದಿದೆ. ಚೌಕಾಕಾರ, ಆಯಾತಕಾರ ಮತ್ತು 16 
ಮುಖಗಳನ್ನು ಹೊಂದಿದ ರೀತಿ ಕಂಬಗಳನ್ನು ಮಾಡಲಾಗಿದೆ. ಮೇಲ್ಮಾಗದಲ್ಲ ತೊಲೆಗಳನ್ನು 
ಹಾಕಲಾಗಿದ್ದು ಅದರ ಮೇಲೆ ಗಾರೆಯಿಂದ ಮಾಡಿದ ಕೈಪಿಡಿ ಗೋಡೆಯನ್ನು ನಿರ್ಮಿಸಿದ್ದು. 
ಸರಕವಾದ ಮಂಟಪವಾಗಿದೆ. ಈ ಮಂಟಪದ ಹಿಂದೆ ಮತ್ತೊಂದು ಮಂಟಪವನ್ನು 
ಕಾಣಬಹುದಾಗಿದೆ. ಈ ಮಂಟಪದ ತಳವಿನ್ಯಾಸದಲ್ಲ ಅಧಿಷ್ಠಾನ, ಪ್ರತಿಹಾರ, ಪ್ರತೀ, ಈ ರೀತಿ 
ನಿರ್ಮಿಸಿದ್ದು, ಅದರ ಮೇಲೆ ನಾಲ್ಲು ಕಂಬಗಳುಳ್ಳ ಮಂಟಪವನ್ನು ಕಾಣಬಹುದು. ಈ 
ಕಂಬಗಳನ್ನು ನೋಡಿದರೆ ವೃತ್ತಾಕಾರ ಇಳಮುಬವುಳ್ಳ ಪೀಠ, ವೃತ್ತ ಮತ್ತು ತಿರುಗು 
ಮೂಲೆಯಂತಿರುವ ಕಂಬದ ದಿಂಡಿನ ಭಾಗ, ಅದರ ಮೇಲೆ ವೃತ್ತಾಕಾರದ ಬೋದಿಗೆಯ 
ಮೇಲೆ ಚೌಕಾಕಾರದ ಚಾಚುಗಳನ್ನು ಅಳವಡಿಸಲಾಗಿದೆ. ಅದರ ಮೇಲೆ ಆಯತಾಕಾರದ 
ತೊಲೆಗಳನ್ನು ಜೊಡಿಸಿದ್ದು, ಇಆಜಾರನ್ನು ಹೊಂದಿರುವ ಚಪುಡಿಯನ್ನು ಜೋಡಿಸಿದ್ದು ಅದರ 
ಮೇಲೆ ಏಳು ಅಂತಸ್ತುಗಳನ್ನು ಹೊಂದಿರುವ ದ್ರಾವಿಡ ವಿಮಾನವನ್ನು ಈ ಹಿನ್ನೆಲೆಯಿಂದ 
ಮೈಸೂರು ಒಡೆಯರ ಕಾಲದ ಶುದ್ಧ ದ್ರಾವಿಡ ಶೈಲಯ ಮಂಟಪವೆಂದು ಹೇಳಲಾಗಿದೆ. ಪ್ರಸ್ತುತ 
ಈ ಮಂಟಪವನ್ನು ಉದ್ಯಾನವನ್ನಾಗಿ ಅಭವೃದ್ಧಿಗೊಳಸಲಾಗುತ್ತಿದೆ"”. 


152 


ಚಾಮರಾಜೇಂದ್ರ ಒಡೆಯರ್‌ರವರ ಜನನ ಮಂಟಪ: ಚಾಮರಾಜನಗರದಲ್ಲ ಮುಮ್ಮಡಿ 


ಕೃಷ್ಣರಾಜ ಒಡೆಯರ ತಂದೆ ಚಾಮರಾಜೇಂದ್ರ ಒಡೆಯರು ಕ್ರಿ.ಶ.1774ರಲ್ಲ ಜನಿಸಿದರು. ಇವರ 
ನೆನಪಿಗಾಗಿ ಒಂದು ಜನನ ಮಂಟಪವನ್ನು ಕಟ್ಟಸಿದ್ದಾರೆ. ಈ ಮಂಟಪದ ಕಂಬಗಳನ್ನು 
ಹರದನಹಳ್ಳಯಲ್ಲರುವ ದಿವ್ಯಅಂ೦ಗೇಶ್ವರ ದೇವಾಲಯದ ಸುಂದರ ಮಂಟಪಗಳನ್ನು ಕೆಡವಿ 
ಅಲ್ಪ೦ದ ಶಿಲಾಸ್ತಂಭಗಳನ್ನು ತಂದು ಚಾಮರಾಜನಗರದ ಜನನ ಮಂಟಪದ ನಿರ್ಮಾಣಕ್ಕೆ 
ಬಳಸಿಕೂಳ್ಳಲಾಗಿದೆ. ಇದು ಸುಮಾರು 48 ಕ೦ಬಗಳನ್ನೊಳಗೊಂಡಿದೆ. ಈ ಕಂಬಗಳ ಮೇಲೆ 
ಚಿತ್ರಗಳನ್ನು ಕೆತ್ತಿಸಲಾಗಿದೆ. ಈ ಮಂಟಪದ ಗೋಡೆಗಳನ್ನು ಮಣ್ಣಿನ ಇಟ್ಟಗೆ ಮತ್ತು 
ಗಾರೆಗಳಂದ ನಿರ್ಮಿಸಲಾಗಿದೆ. ಮೇಲುಗಡೆ ಚಾವಣಿಯನ್ನು ಚಪ್ಪಟಿ ಕಲ್ಲುಗಳ೦ದ ಹಾಗೂ 
ತಳವಿನ್ಯಾಸವನ್ನು ಸಹ ಚಪ್ಪಟೆ ಕಲ್ಲುಗಳ೦ದ ನಿರ್ಮಿಸಲಾಗಿದೆ. ಇಲ್ಲ ೨ ಮರದ ಕಿಟಕಿಗಳನ್ನು 
ಹಾಕಿಸಲಾಗಿದೆ. ಈ ಮಂಟಪದ ಗೋಡೆಗಳ ಮೇಲೆ ಚಿತ್ರಗಳನ್ನು ಕೆತ್ತಿಸಿದ್ದಾರೆ. ಒಂದು 
ಭಾಗದಲ್ಲ ಚಾಮುಂಡೇಶ್ವರಿ ದೇವಿಯು ಮಹಿಷಾಶೂರನನ್ನು ಕೊಲ್ಲುವ ದೃಶ್ಯವುಳ್ಳ ಚಿತ್ರವನ್ನು 
ಜಡಿಸಲಾಗಿದೆ. ಈ ಮಂಟಪವು 4 ಮೆಟ್ಟಲುಗಳನ್ನು ಹೊಂದಿದೆ. ಪ್ರಸ್ತುತ ಹಳೆಯ ಖಾಸಗಿ ಬಸ್‌ 


ನಿಲ್ದಾಣದ ಮುಂದೆ ಒಂದು ಐತಿಹಾಸಿಕ ಸ್ಕಾರಕವಾಗಿ ದು್ಲಿತಿಯಲ್ಲದೆ””. 


ಐತಿಹಾಸಿಕ ಕೊಳ  ; ದೊಡ್ಡರಸಿನ ಕೊಳವೆಂದು ಖ್ಯಾತಿಯಾದ ಚಾಮರಾಜನಗರ 


ಪಟ್ಟಣದಲ್ಲರುವ ಈ ಕೊಳಕವು ಒಂದು ಐತಿಹಾಸಿಕ ಕೊಳವಾಗಿದೆ. ಅರಿಕುಠಾರದ ದೊಡ್ಡ 
ಅರಸುರವರ ನೆನಪಿಗಾಗಿ ಮೈಸೂರಿನ ಅರಸ ಕಂಠೀರವ ನರಸರಾಜ ಒಡೆಯರ (ಕ್ರಿ.ಶ.1638- 
5೨)ರಲ್ಪ ದೊಡ್ಡರಸಿನ ಕೊಳವನ್ನು ನಿರ್ಮಿಸಲಾಲಯುತ್ತು. ಈ ಕೊಳದ ಮೂಲಕ ದೀರ್ಪಕಾಲದ 
ವರೆಗೆ ನಗರದ ನಿವಾಸಿಗಳಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಪೂರೈಸಲಾಗುತ್ತಿತ್ತು. ಈಗ 
ಇದರ ಬಳಕೆ ತಪ್ಪಿಹೋಗಿದೆ. ಈೇ ಕೊಳವು ಇಂದು ದುಃಸ್ಥಿತಿಯಲ್ಲದೆ. ಇದು ಕೇವಲ ಐತಿಹಾಸಿಕ 
ಸ್ಮಾರಕವಾಗಿ ಮಾತ್ರ ಗೋಚರಿಸುತ್ತದೆ. ಕೊಳದ ತುದಿಯಲ್ಲ ಗಣಪತಿ ವಿಗ್ರಹವಿದ್ದು ಇದು 
ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಈ ಕೊಳದಲ್ಲ ಪ್ರತಿವರ್ಷವೂ 
ಗಣಪತಿ ವಿಗ್ರಹವನ್ನು ವಿಸರ್ಜನೆ ಮಾಡಲಾಗುವುದು. ಇದು ಪ್ರಸ್ತುತ ಉದ್ಯಾನವನವಾಗಿ 
ಅಭವೃದ್ಧಿಪಡಿಸಲಾಗುತ್ತಿದೆ. ಇದು ಹೊಸ ಖಾಸಗಿ ಬಸ್‌ ನಿಲ್ದಾಣದ ಬಳ ಕಂಡು ಬರುತ್ತದೆ 
ಹಾಗೂ ಚಾಮರಾಜನಗರದ ವೀರಭದ್ರಸ್ವಾಮಿ ದೇವಾಲಯದಿಂದ ಹಿಂಭಾಗಕ್ಕೆ ಸುಮಾರು 15೦ 
ಮೀಟರ್‌ ದೂರದಲ್ಲ ಠ ಐತಿಹಾಸಿಕ ಕೊಳವು ಉಳದಿದೆೌ' ಈ ಕೊಳಕ್ಕೆ ನೀರು ತುಂಜಸಲು 
ನಗರ ಸಭೆ ಎರಡು ಹಂತದ ಕಾರ್ಯಕ್ರಮ ರೂಪಿಸಿದೆ.” ಪ್ರಸುತ ಈ ಕೊಳವು ದುಸ್ಳಿತಿಯಲ್ಲಿದೆ. 


153 


ಕೃಷ್ಣಮೃಗ ಧಾಮವಾಗಿ ಉಮ್ಮತ್ತೂರು ಅರಣ್ಯ : ಜ.ಆರ್‌.ಟ ವನ್ಯ ಧಾಮ ವ್ಯಾಪಿಗೆ 
ಒಳಪಟ್ಟರುವ ಈ ಅರಣ್ಯದ ವಿಸ್ಲೀರ್ಣ 1,5೦4,3೨9 ಎಕರೆ ಪ್ರದೇಶದಲ್ಲ 2೦೦ಕ್ಲೂ ಹೆಚ್ಚು 


ಕೃಷ್ಣಮ್ಯಗಗಳವೆ. ಹಾಗಾಗಿ ಇದನ್ನು ಕೃಷ್ಣಮೃಗ ಧಾಮ'ವೆಂದು ಘೋಷಣೆ ಮಾಡಲಾಗಿದೆ.” 


ಪಾಲ್‌ಮಡು: ಹೊಗೇನಕಲ್‌ನಿಂದ ಸುಮಾರು ೭ ಕಿ.ಮೀ ಕಾಡಿನಲ್ಪ್ಲ ನಡೆದು ಹೋದರೆ 


ಪಾಲ್‌ಮಡು ಎಂಬ ಸ್ಥಳ ಸಿಗುತ್ತದೆ. ಇಲ್ಲ 33 ಜಲಧಾರೆಗಳು ಒಂದೇ ಕಡೆ ಧುಮ್ಮಿಕ್ಕಿ 
ರಭಸದಿಂದ ಬಂಡೆಗಲ್ಲುಗಆಂದ ತೂರಿ ಜೀಳಕುತ್ತವೆ. ಇಲ್ಲ ಶೇಜಲು ಇಳದರೆ ತುಂಬಾ 
ಅಪಾಯವಿದೆ. ಜಾರುವ ಬಂಡೆಗಲ್ಲುಗಳರುವ ಇಲ್ಲ ಮುನ್ನೆಚ್ಚರಿಕೆ ಅಗತ್ಯ. ಜಲಧಾರೆಯು ಇಲ್ಲ 
ಹಾಅನ ನೊರೆಯಂತೆ ಕಂಗೊಳಸುತ್ತಿರುವುದರಿಂದ ಇದಕ್ಕೆ ಪಾಲ್‌ ಮಡು ಎಂಬ ಹೆಸರು 
ಬಂದಿದೆ. ಇಲ್ಲಗೆ ಹೋಗುವಾಗ ನೀರಿನ ಬಾಟಲುಗಳೊಂದಿಗೆ ಊಟ-ತಿಂಡಿ ಜೊತೆಗೆ 
ತೆಗೆದುಕೊಂಡು ಹೋಗುವುದು ಸೂಕ್ತವಾಗಿದೆ. ಚಾಮರಾಜನಗರ ಜಲ್ಲಾ ಕೇಂದ್ರದಿಂದ 
ಸುಮಾರು 15೭ ಕಿ.ಮೀ ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರದಿಂದ ಸುಮಾರು 112 ಕಿ.ಮೀ 
ದೂರದಲ್ಪದೆ.*" 


ದೊಡ್ಡ ಸಂಪಿಗೆ : ಇದು ಬಳಗಿರಿರಂಗನ ಬೆಟ್ಟದ ಕಾಡಿಗೆ ಸೇರಿದ ಪ್ರದೇಶದಲ್ಪದ್ದು. ಈ ಸ್ಥಳದಲ್ಲಿ 
ಭಾರ್ಗವಿ ನದಿ ನಯನ ಮನೋಹರವಾದ ಕಣಿವೆಯಲ್ಪ್ಲ ಹರಿಯುತ್ತಿದೆ. ಈ ಸ್ಥಕದಲ್ಲ ದೊಡ್ಡ 
ಸಂಪಿಗೆ ವೃಕ್ಷವಿದೆ. ಇದು ಸುಮಾರು 1 ಸಾವಿರದಷ್ಟು ಹಕೆಯ ಮರವಾಗಿದೆ. ಶಂ ಮಹಾವ್ಯಕ್ಷದಲ್ಲ 
3 ಕೊಂಬೆಗಳದೆ. ಈ ಮರ 130 ಅಡಿ ಎತ್ತರ 2೭೦ ಮೀಟರ್‌ ದಪ್ಪವಿದೆ. ಇಲ್ಲಂದ 1೦ ಕಿ.ಮೀ 
ದಕ್ಷಿಣದಲ್ಲ ಚಿಕ್ಷ ಸಂಪಿಗೆ ಮರವಿದೆ. ಈ ಮಹಾವೃಕ್ಷವನ್ನು ಸೋಲಗರು ತಮ್ಮ ಆರಾಧ್ಯ 
ದೈವವಾಗಿ ಭಯ ಭಕ್ತಿಯಿಂದ ಪೂಜಸುತ್ತಾರೆ. ಇಲ್ಲ ವರ್ಷಕ್ಕೊಮ್ಮೆ ಸೋಲಅಗರು ರೊಟ್ಟಿ ಹಬ್ಗವನ್ನು 
ಆಚರಿಸುತ್ತಾರೆ.” ಇಲ್ಲಗೆ ತೆರಳುವುದಕ್ಷೆ ಅರಣ್ಯ ಇಲಾಖೆಯ ಅನುಮತಿ ಅವಶ್ಯಕವಾಗಿದೆ. 


ಜ.ಆರ್‌.ಟ ಹುಅ ಸಂರಕ್ಷಿತ ಪ್ರದೇಶದಲ್ಲ - 2೦13-14ನೇ ಸಾಅನ ಹುಅ ಗಣತಿಯಲ್ಲ 


55 ರಿಂದ 66 ಹುಅಗಳು ಪತ್ತೆಯಾಗಿವೆ. 2೦16-17ನೇ ಸಾಅನ ಅನೆ ಗಣತಿಯಲ್ಲ 67೦ 


ಆನೆಗಳು ಪತ್ತೆಯಾಗಿವೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ - 2೦1೦ನೇ ಸಾಅನ ಹುಲ 
ಗಣತಿಯಲ್ಲ 1೦ ಹಾಗೂ 2೦14ನೇ ಸಾಲಅನ ಹುಅ ಗಣತಿಯಲ್ಲ್ಗ221 ಹುಅಗಳು 
ಪತ್ತೆಯಾಗಿವೆ.” 


154 


ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳನ್ನು ಸಂದರ್ಶಿಸಿದ ಸ್ವದೇಶಿ ಮತ್ತು 


ವಿದೇಶಿ ಪ್ರವಾಸಿಗರ ವರ್ಷವಾರು ವಿವರಗಳು 


2೭೦1ನೇ ಸಾಲು 
ಕ್ರಮ ಪವಾಸಿ ತಾಣಗಳು ಸ್ಪದೇಶಿ ವಿದೇಶಿ ಒಟ್ಟು ಸಂಖ್ಯೆ 
ಸಂ ಪ್ರವಾಸಿಗರು ಪ್ರವಾಸಿಗರು 
01 ಮಲೆ ಮಹದೇಶ್ವರ ಬೆಟ್ಟ 2640076 ) 2640076 
೦2 ಜಳಗಿರಿರಂಗನ ಬೆಟ್ಟ 723840 5೦೨ 724349 
08 ಕೆ.ಗುಡಿ 5೦68 56 5324 
04 ಬಂಡೀಪುರ 17747 625೮ 18372 
೦5 ಹೊಗೇನಕಲ್‌ ಜಲಪಾತ 83488 31 83519 
೦6 | ಹಿಮವದ್‌ಗೋಪಾಲಸ್ವ್ತಾಮಿ ಬೆಟ್ಟ 146577 67 146644 
07 ಕನಕಗಿರಿ 79೦86 23ರ 793೦21 
08 ಭರಚುಕ್ಕಿ 368748 661 369409 
0೨ ಹುಅಗನ ಮುರಡಿ 914 ) 914 
10 ಒಟ್ಟು ಸಂಖ್ಯೆಗಳು 4065744 2184 40679೦28 
೭೦1೭ನೇ ಸಾಲು 
ಕ್ರಮ ಪವಾಸಿ ತಾಣಗಳು ದೇಶಿಯ ವಿದೇಶಿ ಒಟ್ಟು ಸಂಖ್ಯೆ 
ಟ 
ಸಂ ಪ್ರವಾಸಿಗರು ಪ್ರವಾಸಿಗರು 
01 ಮಲೆ ಮಹದೇಶ್ವರ ಬೆಟ್ಟ 3928294 [e) 3928294 
೦2 ಜಳಗಿರಿರಂಗನ ಬೆಟ್ಟ 949301 575 949876 
08 ಕೆ.ಗುಡಿ 41 80 4191 
04 ಬಂಡೀಪುರ 17975 148 18123 
೦5 ಹೊಗೇನಕಲ್‌ ಜಲಪಾತ 265೦3 S) 265೦3 
೦6 | ಹಿಮವದ್‌ಗೋಪಾಲಸ್ತಾಮಿ ಬೆಟ್ಟ 23864 53 23917 
07 ಕನಕಗಿರಿ ೨ಡರರರ 682 94237 
08 ಭರಚುಕ್ಕಿ 493೨71 3ರಂ 494330 
0೨ ಹುಅಗನ ಮುರಡಿ ರ8ಆರರ 13 5868 
10 ಒಟ್ಟು ಸಂಖ್ಯೆಗಳು ರರ4342೨ 1910 ರರ4ರಡ3ಲ 


155 


೨೦13ನೇ ಸಾಲು 


ಕ್ರಮ ಪವಾಸಿ ತಾಣಗಳು ದೇಶಿಯ ವಿದೇಶಿ ಒಟ್ಟು ಸಂಖ್ಯೆ 
ಸಂ ಪ್ರವಾಸಿಗರು ಪ್ರವಾಸಿಗರು 

01 ಮಲೈ ಮಹದೇಶ್ವರ ಬೆಟ್ಟ 3976364 0 3976364 
೦೨2 ಬಳಗಿರಿರಂಗನ ಬೆಟ್ಟ ೨೭26355 682 ೨27037 
03 ಕೆ.ಗುಡಿ 4080 143 4223 
04 ಬಂಡೀಪುರ 1079೨3೨2 3333 11265 
೦5 ಹೊಗೇನಕಲ್‌ ಜಲಪಾತ 30189 0 30189 
0೦6 ಹಿಮವದ್‌ಗೋಪಾಲಸ್ತಾಮಿ ಬೆಟ್ಟ 124941 27 124968 
0೦7 ಕನಕಗಿರಿ 49450 61 4೨511 
೦8 ಭರಚುಕ್ಕಿ 678732 ೨1 679643 
[els ಹುಅಗನ ಮುರಡಿ 41918 7 41921 
10 ಒಟ್ಟು ಸಂಖ್ಯೆಗಳು S93902S5T7 5164 5945121 

2೦14 ನೇ ಸಾಲು 

ಕ್ರಮ ಪವಾಸಿ ತಾಣಗಳು ದೇಶಿಯ ವಿದೇಶಿ ಒಟ್ಟು ಸಂಖ್ಯೆ 
ಸಂ ಪ್ರವಾಸಿಗರು ಪ್ರವಾಸಿಗರು 

01 ಮಲ್ಯೆ ಮಹದೇಶ್ವರ ಬೆಟ್ಟ 5549697 0 5549697 
೦2 ಬಳಗಿರಿರಂಗನ ಬೆಟ್ಟ 2308202 1140 2309342 
೦3 ಕೆ.ಗುಡಿ 4536 97 4633 
04 ಬಂಡೀಪುರ 124817 2740 127557 
೦5 ಹೊಗೇನಕಲ್‌ ಜಲಪಾತ 37797 0 37797 
೦6 | ಹಿಮವದ್‌ಗೋಪಾಲಸ್ವಾಮಿ ಬೆಟ್ಟ 244108 2 244135 
07 ಕನಕಗಿರಿ 77481 J; 77558 
೦8 ಭರಚುಕ್ಕಿ 698660 779 699439 
0೨ ಹುಅಗನ ಮುರಡಿ 124970 08 124978 
10 ಒಟ್ಟು ಸಂಖ್ಯೆಗಳು 9170268 4868 9175136 


156 


೨೦15 ನೇ ಸಾಲು 


ಕ್ರಮ ಪ್ರವಾಸಿ ತಾಣಗಳು ದೇಶಿಯ ವಿದೇಶಿ ಒಟ್ಟು ಸಂಖ್ಯೆ 
ಸಂ ಪ್ರವಾಸಿಗರು ಪ್ರವಾಸಿಗರು 

01 ಮಲೈ ಮಹದೇಶ್ವರ ಬೆಟ್ಟ 5115649 (© 515649 
೦2 ಅಳಗಿರಿರಂಗನ ಬೆಟ್ಟ 102600 12809 N1Oo3sso 
03 ಕೆ.ಗುಡಿ 3558 83 3641 
0೦4 ಬಂಡೀಪುರ 153702 129೨5 15499೦7 
೦5 ಹೊಗೇನಕಲ್‌ ಜಲಪಾತ 29೦845 01 29೨846 
೦6 ಹಿಮವದ್‌ಗೋಪಾಲಸ್ತಾಮಿ ಬೆಟ್ಟ 206311 23 206334 
07 ಕನಕಗಿರಿ 64344 70 64414 
0೦8 ಭರಚುಕ್ಕಿ 471832 777 472609 
0೨ ಹುಆಅಗನ ಮುರಡಿ ೨೦೨750 0೨ ೨೦೨759 
10 ಒಟ್ಟು ಸಂಖ್ಯೆಗಳು 7240591 3547 7244138 

2೦16 ನೇ ಸಾಲು 

ಕ್ರಮ ಪ್ರವಾಸಿ ತಾಣಗಳು ಸ್ಟದೇಶಿ ವಿದೇಶಿ ಒಟ್ಟು ಸಂಖ್ಯೆ 
ಸಂ ಪ್ರವಾಸಿಗರು ಪ್ರವಾಸಿಗರು 

01 ಮಲ್ಯೆ ಮಹದೇಶ್ವರ ಬೆಟ್ಟ 9925467 0 9925467 
೦೭ ಚಳಗಿರಿರಂಗನ ಬೆಟ್ಟ 811650 1030 812680 
೦3 ಕೆ.ಗುಡಿ 3048 51 3099 
04 ಬಂಡೀಪುರ 153961 1451 155415 
೦5 ಹೊಗೇನಕಲ್‌ ಜಲಪಾತ 34004 0 34004 
೦6 | ಹಿಮವದ್‌ಗೋಪಾಲಸ್ವಾಮಿ ಬೆಟ್ಟ 207907 09 207916 
07 ಕನಕಗಿರಿ 65208 100 65308 
೦8 ಭರಚುಕ್ಕಿ 380791 544 381335 
೦೨ ಹುಅಗನ ಮುರಡಿ 104218 03 104221 
10 ಒಟ್ಟು ಸಂಖ್ಯೆಗಳು 11686254 3191 11689445 


157 


೨೦17 ನೇ ಸಾಲು 


ಕ್ರಮ ಪ್ರವಾಸಿ ತಾಣಗಳು ಸ್ಪದೇಶಿ ವಿದೇಶಿ ಒಟ್ಟು ಸಂಖ್ಯೆ 
ಸಂ ಪ್ರವಾಸಿಗರು ಪ್ರವಾಸಿಗರು 

01 ಮಲ್ಯೆ ಮಹದೇಶ್ವರ ಬೆಟ್ಟ 3166427 0 3166427 
೦2 ಬಳಗಿರಿರಂಗನ ಬೆಟ್ಪ 543600 662 ೨544262 
03 ಕೆ.ಗುಡಿ 3380 81 3461 
04 ಬಂಡೀಪುರ 136311 1006 13 73L7 
೦5 ಹೊಗೇನಕಲ್‌ ಜಲಪಾತ 38979 0 38979 
೦6 | ಹಿಮವದ್‌ಗೋಪಾಲಸ್ವಾಮಿ ಬೆಟ್ಟ 267371 181 207552 
07 ಕನಕಗಿರಿ 238753 176 238929 
08 ಭರಚುಕ್ಕಿ 294238 307 294545 
0೨ ಹುಅಗನ ಮುರಡಿ 91535 02 91537 
10 ಒಟ್ಟು ಸಂಖ್ಯೆಗಳು 4780594 2415 47183009 


57 


ಠೇ ಮೇಲಅನ ಅಂಕಿ ಅಂಶಗಳ ಪ್ರಕಾರ 2೦16ರಲ್ಲ ಹೆಚ್ಚನ ಸಂಖ್ಯೆಯಲ್ಲ ಪ್ರವಾಸಿಗರು 


ಈ ನ್ಥಳಗಳಗೆ ಆಗಮಿಸಿದ್ದಾರೆ. ಈ ಕೋಷ್ಟಕವನ್ನು ನೋಡುವುದಾದರೆ ದೇಕಿ ಪ್ರವಾಸಿಗರ 


ಸಂಖ್ಯೆ ಹೆಚ್ಚಾಗಿದ್ದು. ವಿದೇಶಿ ಪ್ರವಾಸಿಗರ ಸಂಖ್ಯೆ ಕಡಿಮೆಯಾಗಿರುವುದನ್ನು ನಾವು ಇಲ್ಲ 


ಕಾಣಬಹುದಾಗಿದೆ. 


ಸಂದರ್ಶಿಸುವ ಸಮಯ: ಈ ಜಲ್ಲೆಯ ಪ್ರವಾಸಿ ತಾಣಗಳಗೆ ಸಂದರ್ಶಿಸಲು ಸೂಕ್ತ ಸಮಯ 


ಅಕ್ಟೋಬರ್‌ನಿಂದ ಮಾರ್ಚ್‌ವರೆಗೆ, ಆದರೆ ನೈಸರ್ಗಿಕ ತಾಣಗಳಗೆ ಜೂನ್‌ನಿಂದ ಸೆಪ್ಪಂಬರ್‌ 


ತಿಂಗಳು ಸೂಕ್ತವಾಗಿದೆ. 


158 


ಅಡಿಟಪ್ಪಣಿಗಳು 


1. ಅ.ಎಂ.ನಾಗರಾಜು - ಪ್ರವಾಸೋದ್ಯಮ ಸಂಘಟನೆ ಮತ್ತು ಬೆಳವಣಿಗೆ, ಮಹಿಮಾ 
ಪ್ರಕಾಶನ, ನಂ.೨4, ರನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 3ನೇ ಹಂತ ಗೋಕುಲಂ, 
ಮೈಸೂರು, 2೦15 - ಪು.ಸಂಖ್ಯೆ.126. 

2. ಮಲೆಯೂರು ಗುರುಸ್ವಾಮಿ (ಸಂ) - 'ಹೊನ್ನುಹೊಳೆ' ಜಲ್ಲಾ ಕನ್ನಡ ಸಾಹಿತ್ಯ 
ಪರಿಷತ್ತು. ಚಾಮರಾಜನಗರ, 2೦೦7, ಪು.ಸಂಖ್ಯೆ. 439. 

3. ಪ್ಲೀವನ್‌ ಕ್ಷಾಡಸ್‌- ಪ್ರವಾಸೋದ್ಯ ಇತಿಹಾಸ ಮತ್ತು ಕರ್ನಾಟಕದಲ್ಲ ಪ್ರವಾಸೋದ್ಯಮ. 
ಚೇತನ್‌ ಬುಕ್‌ ಹೌಸ್‌, ಮೈಸೂರು, 2೦16, ಪು.ಸಂಖ್ಯೆ. 149-150. 

4. ಪ್ರಜಾವಾಣಿ ದಿನ ಪತ್ರಿಕೆ ದಿನಾಂಕ 2೦-೦೨-೭೦17. 

5. ಟ.ಹೀರಾಲಾಲ್‌ - ನಿರ್ದೇಶಕರು, ಬಂಡೀಪುರ ಹುಲ ಸಂರಕ್ಷಿತ ಯೋಜನೆ ಇವರಿಂದ 
ಸಂಗ್ರಹಿಸಿದ ಮಾಹಿತಿ 18-07-2೦16. 

6. ಪ್ರಜಾವಾಣಿ ದಿನ ಪತ್ರಿಕೆ ದಿನಾಂಕ ೦5-04-2೦17. 

71. ಮೈಸೂರು ಮಿತ್ರ ದಿನ ಪತ್ರಿಕೆ ದಿನಾಂಕ 16-11-2೦16. 

8. ಕ್ಷೇತ್ರ ಕಾರ್ಯ ೦೨-೦2-2೦17, 30-3-2೦16. 

9. ಚಿನ್ನಸ್ತಾಮಿ. ಕೆ.ಎಸ್‌.ಆರ್‌.ಟ.ನಿ ಇಲಾಖೆ ಉದ್ಯೋಗಿಯುಂದ ಪಡೆದ ಮಾಹಿತಿ 
16-01-2017. 

10. ಸೂರ್ಯನಾಥ ಕಾಮತ್‌- ಕರ್ನಾಟಕ ರಾಜ್ಯ ಗ್ಯಾಸೆಟಯರ್‌ ಭಾಗ, 8, 1986, 
ಪು.ಸಂಖ್ಯೆ. ರತ. 

11. ಆ.ಹೀರಾಲಾಲ್‌ - ನಿರ್ದೇಶಕರು. ಬಂಡೀಪುರ ಹುಆ ಯೋಜನೆ ಇವರಿಂದ 
ಸಂಗ್ರಹಿಸಿದ ಮಾಹಿತಿ 18-07-2೦16. 

12. ಜಳಗಿರಿರಂಗನ ಬೆಟ್ಟದ "ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ'ರವರ 
ಸಹಕಾರದಿಂದ ಇದನ್ನು ರಚಿಸಲಾಗಿದೆ. 

13. ಸಾರ್ವಜನಿಕ ಶಿಕ್ಷಣ ಇಲಾಬಖಿ- ಚಿಣ್ಣರ ಜಲ್ಲಾ ದರ್ಶನ ಚಾಮರಾಜನಗರ ಶೈಕ್ಷಣಿಕ 
ಪ್ರವಾಸ ಕೈಪಿಡಿ, 2೦೦೨-2೭೦1೦. ಪು.ಸಂಖ್ಯೆ. 2೨೦-3೦. 


14. ಕ್ಷೇತ್ರ ಕಾರ್ಯ ೦2-೦7-2೦17. 


J 


159 


15. ಡಾ.ಕೋ.ವೆಂ.ರಾಮಕೃಷ್ಣೇಗೌಡ - ಕರ್ನಾಟಕ ಕಾವೇರಿ ಸಂಸ್ಕೃತಿ. ಕನ್ನಡ ಸಾಹಿತ್ಯ 
ಪರಿಷತ್ತು. ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, 2೦1, ಪು.ಸಂಖ್ಯೆ. 79. 

16. ಕೃಷ್ಣಮೂರ್ತಿ. ಅರಣ್ಯ ಇಲಾಖೆ ಉದ್ಯೋಗಿ ಚಾಮಾರಾಜನಗರ ಇವರಿಂದ ಪಡೆದ 
ಮಾಹಿತಿ ೦4-೦2-2೦18. 

17. ಕನ್ನಡ ಪ್ರಭ ದಿನ ಪತ್ರಿಕೆ ೦3-೦7-2೦16. 

18. ರೂಪೇಶ - ಕೆ.ಗುಡಿ- ಜಂಗಲ್‌ ಲಾಡ್ಜ್‌ ಮತ್ತು ರೆಸಾರ್ಟ್‌ ಅಧಿಕಾರಿಗಳ 
ಕಛೇರಿಯಿಂದ ಪಡೆದ ಮಾಹಿತಿ, 21-೦8-2೦13. 

19. ಚಿನ್ನಸ್ತಾಮಿ - ಕೆ.ಎಸ್‌.ಆರ್‌.ಟ.ನಿ ಇಲಾಖೆ ಉದ್ಯೋಗಿರವರಿಂದ ಪಡೆದ ಮಾಹಿತಿ 
16-01-2018. 


20. ಮಲೆಯೂರು ಗುರುಸ್ತಾಮಿ- ಬಯಲು, ರಾಜೇಂದ್ರ ಆಪ್‌ ಸೆಟ್‌ ಪ್ರಿಂಟರ್ಸ್‌, 1995, 


J 


ಪು.ಸಂಖ್ಯೆ-8ರ. 

21. ಕ್ಷೇತ್ರಕಾರ್ಯ 12-07-2೦17. 

22. ಕರಿವರದರಾಜ ಬೆಟ್ಟದ ಅರ್ಚಕರಿಂದ ಪಡೆದ ಮಾಹಿತಿ, 23-೦8-2೦13. 

23. ಪ್ರಾದೇಶಿಕ ಪ್ರವಾಸಿ ಕೇಂದ್ರ (ಕಛೇರಿ) -ಜಲ್ಲಾ ಆಡಳತ ಭವನ ಚಾಮರಾಜನಗರ 
ಇವರಿಂದ ಪಡೆದ ಮಾಹಿತಿ. 24-07-2೦13. 

24. ಕ್ಷೇತ್ರ ಕಾರ್ಯ 14-03-2೦15. 

25. ಕೆ.ಗುಡಿ- ಜಂಗಲ್‌ ಲಾಡ್ಜ್‌ ಮತ್ತು ರೆಸಾರ್ಟ್‌ ಅಧಿಕಾರಿಗಳ ಕಛೇರಿಯುಂದ ಪಡೆದ 
ಮಾಹಿತಿ, 21-೦8-2೦13. 

26. ವಿಜಯವಾಣಿ ದಿನ ಪತ್ರಿಕ- 14-೦8-2೦13. ಕ್ಯಾತದೇವರ ಬಗ್ಗೆ ಮಾಹಿತಿ 
ದೊರೆತಿದೆ. 

27. ಕೆ.ಗುಡಿ - ಜಂಗಲ್‌ ಲಾಡ್ಜ್‌ ಮತ್ತು ರೆಸಾರ್ಟ್‌ ಅಧಿಕಾರಿಗಳ ಕಛೇರಿಯುಂದ 
ಮಾಹಿತಿಯನ್ನು ಪಡೆಯಲಾಗಿದೆ ಹಾಗೂ ರೂಪೇಶರವರಿಂದಲೂ ಮಾಹಿತಿಗಳನ್ನು 
ಪಡೆಯಲಾಗಿದೆ. 12-07-2೦17. 

28. ಅದೇ, 

29. ಚಿನ್ನಸ್ತಾಮಿ - &ೆ.ಎಸ್‌.ಆರ್‌.ಟ.ಸಿ ಇಲಾಖೆ ಉದ್ಯೋಗಿಯುಂದ ಪಡೆದ ಮಾಹಿತಿ 


16-01-2017. 


160 


30. ಕೃಷ್ಣಮೂರ್ತಿ — ಅರಣ್ಯ ಇಲಾಖೆ ಚಾಮರಾಜನಗರ ಇವರಿಂದ ಪಡೆದ ಮಾಹಿತಿ 


4-02-2೦18. 
31. ಕನ್ನಡ ಪ್ರಭ ದಿನ ಪತ್ರಿಕೆ, ದಿನಾಂಕ ೦6-01-2೦16. 
32. ಕ್ಷೇತ್ರ ಕಾರ್ಯ. 21-12-2೦17. 

33. ಪ್ರಜಾವಾಣಿ ದಿನ ಪತ್ರಿಕೆ, ದಿನಾಂಕ 31-08-2೦17. 


34. ಡಾ.ಕೋ.ವೆಂ.ರಾಮಕೃಷ್ಣೇಗೌಡ - ಕರ್ನಾಟಕ ಕಾವೇರಿ ಸಂಸ್ಕೃತಿ. ಕನ್ನಡ ಸಾಹಿತ್ಯ 
ಪರಿಷತ್ತು. ಪಂಪ ಮಹಾಕವಿ ರಸ್ತೆ, ಚಾಮರಾಜಪೇಟೆ, 2೦1, ಪು.ಸಂ೦ಖ್ಯೆ.79. 

35. ಅದೇ, ಪು.ಸಂಖ್ಯೆ. 7೦. 

36. ವೀರಪ್ಪನ್‌ 120೦ ಕೊಲೆಯ ಹಿಂದಿರುವ ನರಹಂತಕ. tp://www. hindustan 
times.com/news/specials/veer/risel html ಹಿಂದುಸ್ತಾನ್‌ ಟೈಮ್ಸ್‌. 

37. ಸೂರ್ಯನಾಥ ಕಾಮತ್‌- ಕರ್ನಾಟಕ ರಾಜ್ಯ ಗ್ಯಾಸೆಟಯರ್‌ ಭಾಗ - 8, 1೨86, 
ಪು.ಸಂಖ್ಯೆ. 5. 

38. ಡಾ.ಬ.ಬಸವರಾಜು ತಗರಪುರ - ಐತಿಹ್ಯ ದರ್ಶನ, ಸುನಿಲ್‌ ಪ್ರಕಾಶನ, 


ನಂ.೨೦7/1ನೇ ಮಹಡಿ 3ನೇ ಮುಖ್ಯರಸ್ತೆ ನ್ಯೂಕಾಂತರಾಜ ಅರಸ್‌ ರಸ್ತೆ, 


ಕುವೆಂಪುನಗರ, ಮೈಸೂರು, 2೦೦8, ಪು.ಸಂಖ್ಯೆ.134-13ರ. 
39. ಕ್ಷೇತ್ರ ಕಾರ್ಯ 1೨-೦6-2೦17. 


40. ಎ.ಎಂ.ನಾಗಮಲ್ಲಪ್ಪ (ಸಂ) - ಕಂಸಾಳೆ, ಚಾಮರಾಜನಗರ ಜಲ್ಲಾ 2೭ನೇ ಕನ್ನಡ 
ಸಾಹಿತ್ಯ ಸಮ್ಮೇಳನ ಸ್ಕರಣ ಸಂಚಿಕೆ. ಜಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. 
ಚಾಮರಾಜನಗರ, 2010೦, ಪು.ಸಂಖ್ಯೆ. 39, 40. 

41. ಕ್ಷೇತ್ರ ಕಾರ್ಯ 25-12-2೦17, ಸುವರ್ಣಾವತಿ ನದಿ ಪರಿಸರದಲ್ಲ ಕಂಡುಬರುವ 
ಜ್ಞಾಪನಾ ಫಲಕದ ವರದಿಯುಂದ ಮಾಹಿತಿಯನ್ನು ಪಡೆಯಲಾಗಿದೆ. 

42. ಕ್ಷೇತ್ರ ಕಾರ್ಯ 21-10-2೦17. 

43. ಶ್ರೀ ದೇವರಾಜು - ಕನ್ನಡ ಪ್ರಭ ದಿನ ಪತ್ರಿಕೆಯ ವರದಿಗಾರರು ಚಾಮರಾಜನಗರ 
ಅವರಿಂದ ಸುವರ್ಣಾವತಿ ಜಲಾಶಯದ ಬದ್ದೆ ಮಾಹಿತಿಯನ್ನು ಪಡೆಯಲಾಗಿದೆ. 


44. ಕ್ಷೇತ್ರ ಕಾರ್ಯ, 21-10-2೦17. 


161 


45. ಎಸ್‌. ವಿಜಯಕುಮಾರ್‌ - ಕರ್ನಾಟಕದ ಪ್ರವಾಸಿ ತಾಣಗಳು ಹಾಗೂ ಪುಣ್ಯ 
ಕ್ಷೇತ್ರಗಳು, ಪ್ರಕಾಶಕರು ಮಾರುತಿ ಬುಕ್‌ ಸೆಂಟರ್‌, ಗಾಂಧಿ ಸಕ್ಕಲ್‌, ಗದಗ, 
ಪು.ಸಂಖ್ಯೆ. ೨೦. 

46. ಕ್ಷೇತ್ರ ಕಾರ್ಯ, 21-12-2೦17. 

41. ಆನಂದ - ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ತು ಸಂಗ್ರಹಾಲಯ ಉದ್ಯೋಗಿ- 
ಯಕಂದೂರು ಇವರಿಂದ ಪಡೆದ ಮಾಹಿತಿ 21-12-2೦17. 

48. ಕ್ಷೇತ್ರ ಕಾರ್ಯ, ೦೨-೦೨2-2೨೦17. 

49. ಮಲೆಯೂರು ಗುರುಸ್ತಾಮಿ-ಹೊನ್ನುಹೊಳೆ. ರಾಜೇಂದ ಅಆಫ್‌ಸೆಟ್‌ ಪ್ರಿಂಟರ್ಸ್‌, 
2೦೦7, ಪು ಸಂಖ್ಯೆ, ರ. 

5೦. ಕ್ಷೇತ್ರ ಕಾರ್ಯ. 12-05-2೦14. 

51. ಸೂರ್ಯನಾಥ ಕಾಮತ್‌- ಕರ್ನಾಟಕ ರಾಜ್ಯ ಗ್ಯಾಸೆಟಯರ್‌(ಭಾಗ-3).1986. ಪು 
ಸಂಖ್ಯೆ, 5೦3. 

52. ವಿಜಯ ಕರ್ನಾಟಕ ದಿನ ಪತ್ರಿಕೆ, ದಿನಾಂಕ ೦7-1೦-2೭೦1ರ. 

53. ವಿಜಯ ಕರ್ನಾಟಕ ದಿನ ಪತ್ರಿಕೆ, ದಿನಾಂಕ ೦1-೦೨-೭೦16 ಮತ್ತು ಉದಯವಾಣಿ 
ದಿನ ಪತ್ರಿಕೆ 4-3-2೦17. 

೨4. ಸಾರ್ವಜನಿಕ ಶಿಕ್ಷಣ ಇಲಾಖೆ- ಜಣ್ಣರ ಜಲ್ಲಾ ದರ್ಶನ ಚಾಮರಾಜನಗರ ಶೈಕ್ಷಣಿಕ 
ಪ್ರವಾಸ ಕೈಪಿಡಿ. 2೦೦೨-2೭೦1೦. ಪು.ಸಂಖ್ಯೆ.42. 

೨5. ಪ್ರಜಾವಾಣಿ ದಿನ ಪತ್ರಿಕೆ ದಿನಾಂಕ 26-03-2೦16 

56. ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ನಿರ್ದೇಶಕರ ಕಛೇರಿ, ಬಆರ್‌ಟ ಹುಲ ಸಂರಕ್ಷಿತ 
ಪ್ರದೇಶ ಚಾಮರಾಜನಗರ (ಕಛೇರಿ)ಯಬು೦ದ (ಮಲ್ಲೇಶ ಗುಮಾಸ್ತರು )ಪಡೆದ ಮಾಹಿತಿ 
19-02-2೦18. 

೨7. ಪ್ರಾದೇಶಿಕ ಪ್ರವಾಸಿ ಕೇಂದ್ರ (ಕಛೇರಿ) - ಜಲ್ಲಾ ಆಡಳತ ಭವನ ಚಾಮರಾಜನಗರ, 
ವಿಶ್ವನಾಥ.ಎಸ್‌ ಪ್ರಥಮ ದರ್ಜೆ ಗುಮಾಸ್ತರು. ಇವರಿಂದ ಪಡೆದ ಮಾಹಿತಿ, 


12-02-2018. 


162 


ಅಧ್ಯಾಯ-5 
ಚಾಮರಾಜನಗರ ಜಲ್ಲೆಯ ಸಾಂಸ್ಕೃತಿಕ ಪ್ರವಾಸೋದ್ಯಮದ ಬೆಳವಣಿಗೆ 


ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮದ ಬೆಳವಣಿಗೆಯು ಸಾಂಸ್ಕೃತಿಕ 
ಹಿನ್ನೆಲೆಯಲ್ಲ ಯಾವ ರೀತಿ ಸಾಗಿದೆ ಎಂಬುದನ್ನು ಶಂ ಅಧ್ಯಯನದಲ್ಲ ಅಧ್ಯಯನವನ್ನು 
ಮಾಡಲಾಗಿದೆ. ಭಾರತೀಯ ಸಮಾಜದಲ್ಲ ದೇವಾಲಯಗಳು ನಡೆಸಿದ ಪಾತ್ರ ಅತ್ಯ೦ತ ಮಹತ್ತ 
ಪೂರ್ಣವಾಗಿದೆ. ಅದೇ ರೀತಿ ಪ್ರತಿಯೊಂದು ಹಂತದಲ್ಲ ಯಾವ ರೀತಿ ಸಹಾಯಕವಾಗಿದೆ 
ಎಂಬುದನ್ನು ತಿಆಯುವುದೇ ಈ ಅಧ್ಯಯನದ ಮೂಲ ಉದ್ದೇಶ. ಶೇ ಭಾಗದ ಆಧ್ಯಾತ್ಕ, ಕಲೆ, 
ಸಾಮಾಜಕ ನ್ಯಾಯ ಇನ್ನೂ ಮೊದಲಾದ ಚಟುವಟಕೆಗಳ ಕೇಂದವೆನಿಸಿದ ಕಾರಣ ಅವುಗಳ 
ನಿರ್ಮಾಣ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಬೆಳವಣಿಗೆಯಾಗುತ್ತಿರುವುದನ್ನು 
ಕಾಣಬಹುದಾಗಿದೆ. ಅಂದಿನ ಕಾಲದ ರಾಜಮಹಾರಾಜರ, ಶ್ರೀಮಂತರುಗಳ ತ್ಯಾಗಗಳಲ್ಲ 
ಬೆಳೆಸಿದ ಮಾನವನ ಸೌಂದರ್ಯ, ಭಕ್ತಿ ಸಮೂಹ, ಜೀವನ ಇತ್ಯಾದಿ ಪ್ರಜ್ಞೆಗಳ ಸಾಕಾರ 
ರೂಪವೆಸಿಸಿದೆ. ಪ್ರಾಚೀನ ಕರ್ನಾಟಕದಲ್ಲ ಅದರಲ್ಲೂ ಚಾಮರಾಜನಗರ ಜಲ್ಲೆಯಲ್ಲ ಕಾಣಬರುವ 
ದೇವಾಲಯಗಳು. ಬೆಟ್ಟಗಳು. ನದಿಗಳು, ಅರಣ್ಯಗಳು, ಹಬ್ಬ ಹರಿದಿನಗಳು, ಜಾತ್ರೆಗಳು. ರೂಢಿ 
ಸಂಪ್ರದಾಯಗಳು ಹೀಗೆ ಇಡೀ ಜಲ್ಲೆಯ ನಾಡಿಯನ್ನು ಹಿಡಿದು ನಡೆಯುತ್ತಿರುವ ಸಾಂಸ್ಕೃತಿಕ 
ಕೇಂದ್ರಗಳೂ ಆಗಿದ್ದವು ಎಂಬುದನ್ನು ಮನಗಾಣಬಹುದಾಗಿದೆ. ಒಂದೊಂದು ದೇವಾಲಯವು 
ಸುವ್ಯವಸ್ಥಿತವಾದ" ನಿಯಮಬದ್ಧವಾದ ಒಂದು ಸಂಸ್ಥೆಯಾಗಿದ್ದಿತು. ಜನಜೀವನದ ಅವಿಭಾಜ್ಯ 
ಅಂಗವಾಗಿ ದೇವಾಲಯಗಳು ಪ್ರಸ್ತುತ ಕಾಣಿಸಿಕೊಳ್ಳುತ್ತವೆ. ಚಾಮರಾಜನಗರ ಜಲ್ಲೆಯಲ್ಲಿ 
ವಿವಿಧ ಧರ್ಮಗಳ ನೆಲೆಯಾಗಿ ಧರ್ಮ ಸಮನ್ವಯತೆಯನ್ನು ಮೆರೆದಿದೆ. ಕಾವೇರಿ ಮತ್ತು 
ಸುವರ್ಣಾವತಿ ನದಿ ಪಾತ್ರದಲ್ಲ ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದಾರೆ. 
ರಾಜವಂಶದವರು, ಸಾಮಂತರು, ಪಾಳೇಗಾರರು, ಮಂತ್ರಿಗಳು, ಸೇನಾಪತಿ, ದಂಡನಾಯಕರು, 
ಸಾಮಾನ್ಯ ಜನರು, ಮಹಿಳೆಯರು ಕೂಡ ದೇವಾಲಯಗಳ ನಿರ್ಮಾಣ, ಜೀಣೋದ್ದಾರ, 
ಪೂಜಾ ಕೈಂಕರ್ಯ, ನಂದಾದೀವಿಗೆ. ಹಬ್ಬ ಉತ್ಸವಗಳ ಬೆಳವಣಿಗೆಗೆ ಉತ್ತೇಜನ ನೀಡುವ 
ಮೂಲಕ ಸಂಸ್ಕೃತಿ ಪ್ರಸಾರಕ್ಕೆ ಪ್ರೋತ್ಸಾಹ ನೀಡಿರುತ್ತಾರೆ. ಶೈವ, ವೈಷ್ಣವ, ಜೈನ, ಬೌದ್ಧ 
ಪಂಥಗಳು ಪ್ರಮುಖವಾಗಿ ಈ ಜಲ್ಲೆಯಲಿವೆ. ಗಗನಚುಕ್ಕಿ. ಭರಚುಕ್ತಿ. ಮೇಕೆದಾಟು ಅನೇಕ 
ಅಣೆಕಟ್ಟುಗಳು ಪ್ರಕೃತಿ ಸೌಂದರ್ಯವನ್ನು ದ್ವಿಗುಣಗೊಳಸುತ್ತವೆ. ಈ ಭಾಗದಲ್ಲ ಅನೇಕ 
ಬಗೆಯ ಜಾನಪದ ಹಬ್ಬ. ಜಾತ್ರೆಗಳು ನಡೆಯುತ್ತವೆ. ಈ ಹಿನ್ನೆಲೆಯುಂದಲೇ ಚಾಮರಾಜನಗರ 


ಜಲ್ಲೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಆಕರ್ಷಣೀಯ ಜಲ್ಲೆಯಾಗಿದೆ.” ಭಾಷೆ. ಸಂಪ್ರದಾಯ. 


163 


ಮತ್ತು ಸಂಸ್ಕೃತಿಯನ್ನು ಜಂಜಸುವ ನೆಲೆಗಳಾಗಿವೆ. ಸಂಗೀತ, ನೃತ್ಯ, ಜಾನಪದ, ನಾಟಕ, 
ಚಲನಚಿತ್ರ ಮೊದಲಾದವುಗಳು ಈ ಜಲ್ಲೆಯ ಭಾಗದಲ್ಲ ಹೆಸರು ಮಾಡಿದೆ. 


೮.1. ಹಬ್ಬ ಹರಿದಿನಗಳು 


ಚಾಮರಾಜನಗರ ಜಲ್ಲೆಯಲ್ಲ ನಾಲ್ಲು ತಾಲ್ಲೂಕು ಕೇಂದ್ರಗಳದ್ದು. ಈ ನಾಲ್ಲು ತಾಲ್ಲೂಕು 
ಕೇಂದ್ರಗಕ ಊರುಗಳಲ್ಪ್ಲಯೂ ಅನೇಕ ತರಹದ ರೀತಿಯ ಹಬ್ಣ ಹರಿದಿನಗಳನ್ನು ಆಚರಿಸುವ 
ಪರಿಪಾಠ ಇದೆ. ಪ್ರಾಚೀನ ಕಾಲದಿಂದಲೂ ಜನಪದ ಕ್ಷೇತ್ರವಾಗಿ ಇತಿಹಾಸದಲ್ಪಯೇ ತನ್ನು 
ಹೆಸರನ್ನು ಸೃಷ್ಟಿಸಿಕೊಂಡಿರುವ ಜಲ್ಲೆಯೆಂದರೆ ಚಾಮರಾಜನಗರ ಜಲ್ಲೆ. ಈ ಜಲ್ಲೆ ಕರ್ನಾಟಕದ 
ದಕ್ಷಿಣ ಗಡಿನಾಡಾಗಿದ್ದು ನೆರಹೊರೆಯ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳನ್ನು 
ಸುತ್ತುವರೆದಿದೆ. ಆದಕಾರಣವೇ ಚಾಮರಾಜನಗರ ಜಲ್ಲೆಗೆ ಗಡಿನಾಡು ಎಂದು ಹೆಸರನ್ನು ಸಹ 
ಪಡೆದಿದೆ. 


ಚಾಮರಾಜನಗರ ಜಲ್ಲೆಯಲ್ಲ ಜಾನಪದೀಯವಾಗಿ ನೋಡುವುದಾದರೆ, ಇಲ್ಲ ದೇವರ 
ಗುಡ್ಡರು ಅಪಾರ ಸಂಖ್ಯೆಯಲ್ಲ ಹೆಚ್ಚು ಹೆಚ್ಚಾಗಿ ಕಾಣಬರುತ್ತಾರೆ. ಇದಕ್ಕೆ ಮೂಲ 
ಕಾರಣವೇನೆಂದರೆ, ಭಾರತ ದೇಶದಲ್ಲಯೇ ಹೆಸರು ಪಡೆದಿರುವ ಕೊಳ್ಳೇಗಾಲ ತಾಲ್ಲೂಕಿನ 
ಮಲ್ಕೆ ಮಹದೇಶ್ವರ ಬೆಟ್ಟ. ಶಿವನ ಸಮುದ್ರ, ಯಳಂದೂರು ತಾಲ್ಲೂಕಿನ ಜಳಗಿರಿರಂಗನ ಬೆಟ್ಟ. 
ಗುಂಡ್ಲುಪೇಟಿ ತಾಲ್ಲೂಕಿನ ಗೋಪಾಲಸ್ವಾಮಿ ಬೆಟ್ಟ. ಬಂಡೀಪುರ, ಚಾಮರಾಜನಗರದ 
ಒಡೆಯರ್‌ ಕಾಲದ ಚಾಮರಾಜೇಶ್ವರ ದೇವಾಲಯ, ಹರಳಕೋಟಿ. ಹರದನಹಳ್ವ ಹೆಸರು 
ವಾಸಿಯಾದ ಪ್ರವಾಸಿ ತಾಣಗಳಾಗಿವೆ. ಶೈವ ಪರಂಪರೆಗೆ ಸೇರಿದ ಚಿಕ್ಕಲೂರು, ಕುರುಬನಕಲ್ಟೆ. 
ಸಿದ್ದಪ್ಪಾಜಿ. ಮಂಬಟೇಸ್ತಾಮಿಗಳ ಗದ್ದುಗೆಗಳು ಇರುವುದರಿಂದ ಚಾಮರಾಜನಗರ ಜಲ್ಲೆಯ 
ಸಾಕಷ್ಟು ಭಾಗದ ಭಕ್ತ ಜನರು ಮಹದೇಶ್ವರ. ಸಿದ್ದಪ್ಪಾಜಿ. ಮಂಟೇೀಅಂಗಸ್ತಾಮಿ. ರಂಗನಾಥ 
ಮೊದಲಾದ ಹೆಸರುಗಳನ್ನು ಹೇಳಕೊಂಡು, ಕರೆದುಕೊಂಡು, ಭಕ್ತಿ ಪೂರ್ವಕವಾಗಿ ದೇವರ 
ಗುಡ್ಡರಾಗಿರುವುದನ್ನು ಕಾಣುತ್ತೇವೆ. ಸಿದ್ದಪ್ತಾಜ, ಮಂಟೇಸ್ವಾಮಿ ಕ್ಷೇತ್ರಗಕಾದ ಕೊಳ್ಳೇಗಾಲ 
ತಾಲ್ಲೂಕು ಕುರುಬನಕಲಟ್ಲೆ ಮತ್ತು ಚಿಕ್ಕಲ್ಲೂರು ಎಂಬ ಎರಡು ಪ್ರಾಚೀನ ನೆಲೆಗಳ೦ದಲೂ 
ಜಾನಪದೀಯ ಹಾಡುಗಳಂದಲೂ ಹೆಸರು ಪಡೆದಿರುವುದನ್ನು ಗಮನಿಸಬಹುದಾಗಿದೆ. ಹೀಗೆ 
ಹೇಳುವುದಾದರೆ ಮಹದೇಶ್ವರನ ಬಣ್ಗೆ ಅನೇಕ ವಿದ್ವಾಂಸರು ಹಲವಾರು ದೇವರ ಗುಡ್ಡರು ವಿವಿಧ 
ರೀತಿಯ ಜಾನಪದ ಶೈಅಯ ಹಾಡುಗಳನ್ನು ಹೇಳ ಜನರ ಮಗಗ್ಗೆದ್ದಿರುತ್ತಾರೆ." 
ಮಾನಸಗಂಗೋತ್ರಿಯ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದು, ನಿವೃತ್ತರಾಗಿರುವ ಹೆಸರಾಂತ 
ಜಾನಪದ ವಿದ್ಧಾಂಸರಾದ ಡಾ.ಪಿ.ಕೆ.ರಾಜಶೇಖರ್‌ರವರು ಮಲ್ಯೆ ಮಹದೇಶ್ವರನ ಬದ್ದೆ 


164 


ಜಾನಪದೀಯ ಭಕ್ತಿಗೀತೆಗಳನ್ನು ಹಾಡಿರುತ್ತಾರೆ. ಅಲ್ಲದೆ ಮಲ್ಕೆ ಮಹದೇಶ್ವರನನ್ನು ಕುರಿತು 
ಗ್ರಂಥವನ್ನು ರಚಿಸಿದ್ದಾರೆ.” ದೇವರ ಗುಡ್ಡರಲ್ಲ ಮಳವಳ್ಳಿ ಮಹದೇವಸ್ವಾಮಿ ಎಂಬುವವರು 
ಪ್ರಖ್ಯಾತಿ ಪಡೆದಿರುತ್ತಾರೆ. ಹೀಗೆ ಹಲವಾರು ಸ್ಥಳೀಯ ಜನರುಗಳು ಕೂಡ ಇಂದಿಗೂ 
ಜಾನಪದೀಯ ಹಾಡುಗಳನ್ನು ಹಾಡುವ ಮೂಲಕ ಮತ್ತು ಜಾನಪದೀಯ ಹಬ್ಬವನ್ನು 
ಆಚರಿಸುವ ಮೂಲಕ ಚಾಮರಾಜನಗರ ಜಲ್ಲೆಯ ಜನರು ಜಾನಪದೀಯವಾಗಿ ಹೆಸರು 
ಪಡೆದಿದ್ದಾರೆ ಎಂದು ಹೇಳಬಹುದಾಗಿದೆ. ಜಾನಪದವು ಬಾಯುಂದ ಬಾಯುಗೆ ಹರಿಯುವಂತೆ 
ಆಗಿರುವುದರಿಂದ ಅದಕ್ಕೆ ಪೂರಕವಾದ ಪ್ರಾಚೀನ ಉಲ್ಲೇಖ ಮತ್ತು ದಾಬಲೆಗಳರುವುದಿಲ್ಲ. ಆದರೆ 
ಕ್ರಿ.ಪೂ. ಕಾಲದಲ್ಲಿಯೇ ಜಾನಪದ ಹಾಗೂ ಜನಪದೀಯ ಕುರುಹುಗಳು ಸಿಂಧೂ ಬಯಲನ 
ನಾಗರೀಕತೆಯ ಜನರಲ್ಲಯೂ ಪ್ರೇರಿತವಾಗಿತ್ತೆಂದೂ ಅಲ್ಲ ದೊರೆತಿರುವ ಅನೇಕ ಸುಟ್ಟಮಳಣ್ಣಿನ 
ಗೊಂಬೆಗಳಂದ ಚಿತ್ರಅಪಿಬಂದ, ರೇಖಾಚಿತ್ರ್ತಗಕ ಆಧಾರಗಳಂದಲೂ ಜಾನಪದೀಯ 
ಸಂಸ್ಕೃತಿಯು ಇತ್ತೆಂದು ಉಲ್ಲೇಖಸಬಹುದಾಗಿದೆ." ಪ್ರಾಚೀನ ಕಾಲದ ಜಾನಪದ ಬದುಕಿನ 
ವಿವಿಧ ರೂಪಗಳು. ವಿನ್ಯಾಸಗಳು ವಸ್ತುವಿನ ವಾಸ್ತುರೂಪಗಳು. ವಿನ್ಯಾಸಗಳು. ವಸ್ತುವಿನ 
ಕೃತಿಗಳು ಹೇಗಿದ್ದವು ಎಂಬುದನ್ನು ಗುರುತಿಸುವುದು ಅಸಾಧ್ಯವೆಂಬ ಭಾವನೆ ಕೆಲವು 
ಜಾನಪದೀಯ ಇತಿಹಾಸಕಾರರ ಮತ್ತು ಇತ್ತೀಚಿನ ಸಂಶೋಧಕರಲ್ಲ ಸಾಮಾನ್ಯವಾಗಿದೆ. ಶಂ 


ರೀತಿಯ ಹೇಳಕೆ ಇಲ್ಲ ಸ್ಪಷ್ಟ ಇಲ್ಲ. 


ಜಾನಪದೀಯ ವಿಷಯಕ್ಕೂ ಪ್ರಾಚೀನ ದಾಖಲೆಗಳ ಪುರಾವೆಗಆಗೂ ಪೂರಕವಾಗಿ 
ಅಲ್ಲಲ್ಲ ಆಚರಿಸುವ ಗ್ರಾಮ ದೇವತೆಗಳ ಹಬ್ಬಗಳನ್ನು ಜಾನಪದೀಯ ದೃಷ್ಟಿಕೋನದಿಂದ 
ಆಚರಿಸುವ ಪರಿಪಾಠವು ಸಹ ಇದೆ. ಇದು ವೈದಿಕ ಸಾಂಸ್ಕೃತಿಕ ಕಾಲಕ್ಸೂ ಇರುವಂತಹ 
ದಾಖಲೆಗಳ ಹಿನ್ನೆಲೆಯಿಂದ ಆಚರಿಸುತ್ತಾರೆಂಬ ಭಾವನೆಯಿಂದಲೂ ನಿರೂಪಿಸಬಹುದಾಗಿದೆ. 
ಇಂತಹ ಆಚರಣೆಗಳು ಭಾರತದ ಆಯಾ ಪ್ರದೇಶಗಕ್ಲ ಠಗಲೂ ಪಸ್ತುತ. ಈ 
ಹಿನ್ನೆಲೆಯನ್ನು ಆಧಾರವಾಗಿಟ್ಟುಕೊಂಡು ನೋಡುವುದಾದರೆ ಚಾಮರಾಜನಗರ ಜಲ್ಲೆಯು 
ಪುರಾತನ ಕಾಲಕ್ಕೆ ಹೋಗಬೇಕಾಗುತ್ತದೆ. ಮುಖ್ಯವಾಗಿ ಜನಪದದ ಬಗ್ಗೆ ಯೋಚನೆ, 
ಸಂಶೋಧನೆ ಮಾಡಿದರೆ ಇಂತಹ ಸಂಸ್ಕೃತಿಗಳು ಪರಂಪರೆಗಳ ಬಣ್ಣೆ ಕಕಕಆಯನ್ನು ಜಾನಪದ 
ಪರಂಪರೆಗಳ ಬಣ್ದೆ ಕಳಕಳಯನ್ನು ಇಟ್ಟುಕೊಂಡು ಹಬ್ಗ-ಹರಿದಿನಗಳನ್ನು ಆಚರಿಸುವ ಪರಿಪಾಟ 
ಇಂದಿಗೂ ಸಹ ಇದೆ. ಈ ಹಬ್ದವನ್ನು ಆಚರಿಸುವುದು ಮನೋರಂಜನೆಯ ಕಾರ್ಯಗಳಗೆ 
ಪೂರಕವಾಗಿರುತ್ತದೆ. ಉದಾಹರಣಿಗೆ ಗ್ರಾಮಾಂತರ ಪ್ರದೇಶಗಳಲ್ಲ ಜನರು ಗ್ರಾಮ ದೇವತೆಯ 
ಹಬ್ದವನ್ನು ದವಸ-ಧಾನ್ಯ ಮನೆಗಳಗೆ ತಂದ ನಂತರ ಅಂದರೆ ಮಾರ್ಚ್‌-ಏಪ್ರಿಲ್‌ ತಿಂಗಳಲ್ಲ 
ನಡೆಸುವ ಪರಿಪಾಠ ಅಲ್ಲಲ್ಲ ಕಂಡುಬರುತ್ತದೆ. ಇಂದಿಗೂ ತಮಿಳುನಾಡು, ಕೇರಳ ಇನ್ನೂ 


165 


ಮೊದಲಾದ ಭಾಗಗಳಲ್ಲ ಗಮನಿಸಿದರೆ ಗ್ರಾಮ ದೇವತೆಗಳನ್ನು ಪೂಜಸುವ ವಾಡಿಕೆ ಈ 
ಜಲ್ಲೆಯಲ್ಲಯೂ ಇದೆ. ಈ ದೇವತೆಗಳನ್ನು ಹಲವಾರು ಹೆಸರುಗಳಂ೦ದ ಕರೆಯುತ್ತಾರೆ. ದುರ್ಗಿ, 
ಕಾ, ಹೊನ್ನದೇವಿ. ಚೌಡೇಶ್ವರಿ, ರಾಕಸಮ್ಮ, ಚಾಮುಂಡಿ, ಬಣ್ಣಾರಿ ಮಾರಮ್ಮ. ದಂಡಿನ 
ಮಾರಮ್ಮ. ಜಸಿಲು ಮಾರಮ್ಮ, ಬೇವಿನ ಸೊಪ್ಪಿನ ಮಾರಮ್ಮ. ದಡಾರ ಮಾರಮ್ಮ. ಸಿಡುಬು 
ಮಾರಮ್ಮ ಬೆಟ್ಟಹಳ್ಳಿ ಮಾರಮ್ಮ ಇನ್ನೂ ಮೊದಲಾದ ಹಲವಾರು ಹೆಸರುಗಳಂದ ಗ್ರಾಮ 
ದೇವತೆಯ ಹಬ್ಬಗಳನ್ನು ಜಾನಪದೀಯ ದೃಷ್ಟಿಕೋನದಿಂದ ಆಚರಿಸುತ್ತಾರೆ. ಆದರೆ ಈ 
ಹಬ್ಣವನ್ನು ಯಾರು ಆಚರಿಸುತ್ತಾರೆ ಎಂಬುದು ಸಹ ಅಷ್ಟೇ ಮುಖ್ಯವಾದ ಅಂಶವಾಗಿರುತ್ತದೆ. 
ನಾವು ಪ್ರಾಚೀನ ಕಾಲದ ಪರಂಪರೆಯನ್ನು ಗಮನಿಸಿದಾಗ ವೇದ ಉಪನಿಷತ್ತುಗಳ 
ಕಾಲದಿಂದಲೂ ವೈದಿಕ ಸಂಸ್ಕೃತಿಗೆ ಪೂರಕವಾಗಿ ಶೈವ-ವೈಷ್ಣವ ಪಂಥಗಳನ್ನು ಸಹ 
ಆಧಾರವಾಗಿಟ್ಟುಕೊಂಡು ಬರೆಯ ಬೇಕಾಗುತ್ತದೆ. ಈ ಹಿನ್ನೆಲೆಯನ್ನು ಗಮನಿಸಿದರೆ ಪ್ರತಿ 
ಹಳ್ಳಿಯಲ್ಲಿಯೂ ಜಾನಪದೀಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಇಂದಿಗೂ ಗ್ರಾಮೀಣ 
ಪ್ರದೇಶಗಳಲ್ಲ ಈ ಮಾರಿ ದೇವತೆಗಳನ್ನು ಪೂಜಸಿ ಮಾರಿ ಹಬ್ಬಗಳನ್ನು ಮಾಡುವರು ಎಂದು 
ತಿಆದುಬರುತ್ತದೆ.” ಚಾಮರಾಜನಗರ ಜಲ್ಲೆಯಲ್ಲ ಬಹು ಸಂಖ್ಯೆಯಲ್ಲ ಮಾರಿಹಬ್ಬವನ್ನು 
ಆಚರಿಸುವರು. ಪರಿಶಿಷ್ಠ ಜಾತಿ, ಬೆಸ್ತರು. ಪರಿವಾರ ನಾಯಕರು, ನಾಯಕರು, ಕುರುಬರು, 
ಒಕ್ಕಅಗರು ಇನ್ನೂ ಮೊದಲಾದ ಶೂದ್ರ ಜನಾಂಗದವರು ಮಾರಿ ಹಬ್ದವನ್ನು ಜಾನಪದೀಯ 
ಹಿನ್ನೆಲೆಬುಂದ ಆಚರಿಸಿ ಪೂಜೆ ಮಾಡುವುದು ಅಲ್ಲಲ್ಲ ಕಂಡುಬರುತ್ತದೆ. ಕೊಳ್ಳೇಗಾಲ 
ತಾಲ್ಲೂಕಿನಲ್ಲ ವಿಶೇಷವಾಗಿ ಕೆಲವು ಊರುಗಳಲ್ಪ್ಲ ಜಾನಪದೀಯ ದೃಷ್ಣಿಕೋನವನ್ನಾಧರಿಸಿ 
ಮಾರಿಹಜ್ಬಗಳನ್ನು ಆಚರಿಸುತ್ತಾರೆ.” ರಾಷ್ಟ್ರೀಯ ಗಣರಾಜ್ಯೋತ್ಸವ, ಸ್ವಾತಂತ್ಯ ಆಚರಣೆ ಜೊತೆಗೆ 
ಸಂಕ್ರಾಂತಿ, ಯುಗಾದಿ, ಗೌರಿಗಣೀಶ ಇನ್ನಿತರ ಹಬ್ದಗಳ ಜೊತೆಗೆ ಸ್ಥಳೀಯವಾಗಿ ಆಯಾ 
ಊರಿನಲ್ಲ ಮಾರಿ ಹಬ್ಬಗಳನ್ನು ಆಚರಿಸುತ್ತಾರೆ. ಆದರೆ ಪ್ರಸ್ತುತ ಕೆಲವೇ ಕೆಲವು ಪ್ರಮುಖ 
ಊರಿನ ಹಜ್ದಗಳನ್ನು ಮಾತ್ರ ಪ್ರಸ್ತುತ ಪಡಿಸಲಾಗಿರುತ್ತದೆ. ಕೆಂಪನಪುರದ ಮಾರಿಹಬ್ಬ, 
ಮಂಗಲದ ಎತ್ತಿನಹಲ್ದ. ಹರದನಹಳ್ಳಯ ಮಾರಿಹಬ್ಬ, ಒದೆ ಹಬ್ಬ. ಗುಂಡ್ಲುಪೇಟಿ ತಾಲ್ಲೂಕಿನ 
ಬೊಮ್ಮಲಾಪುರದ ಸಿಡಿಹಬ್ದ. ಕೆಲಸೂರು ಎತ್ತಿನ ಹಬ್ಣ. ಹಂಗಳದ ಎತ್ತಿನ ಹಬ್ಬ. ಕೊಳ್ಳೇಗಾಲ 
ತಾಲ್ಲೂಕಿನ ಪಶಿಲ್ಕಲ್‌ಪುರದ ಮಾರಿಹಬ್ಬ, ತಗರಪುರದ ಮಾರಿಹಬ್ದ ತೇರುಬಳ್ಳ. ಮಧುವನಹಳ್ಳ. 
ಪಾಳ್ಯ, ತಿಮ್ಮರಾಜೀಪುರ. ದೊಡ್ಲಿಂದುವಾಡಿ ಇನ್ನೂ ಮೊದಲಾದವುಗಳ ಹಾಗೂ ಯಳಂದೂರು 
ತಾಲ್ಲೂಕಿನ ಕೆಸ್ತೂರು ಮಾರಿಹಬ್ಬ ಮಾಂಬಳಜ್ಟ ಹಿಂಡಿಮಾರಮ್ಮ ಹಬ್ಬ ಹೀಗೆ ಇನ್ನೂ ಮೊದಲಾದ 
ಊರುಗಳಲ್ಲ ಹಬ್ಬಗಳನ್ನು ಆಚರಿಸುತ್ತಾರೆ. 


166 


ಕೆಂಪನಪುರದ ಮಾರಿಹಬ್ಬ 


ಚಾಮರಾಜನಗರ ತಾಲ್ಲೂಕು ಕೆಂಪನಪುರದ ಮಾರಿಹಬ್ಗದ ಆಚರಣಿ ಶಿವರಾತ್ರಿ 
ಹಬ್ಗವಾದ ಒ೦ದು ವಾರದ ಮೇಲೆ ಬರುವ ಬುಧವಾರ ದಿನ ಕಕ್ಕು ಮಾಡಲಾಗುವುದು. 
ಅಂದರೆ ಆಡುಮರಿಯನ್ನು ಕೊಯ್ದು ಅದರ ರಕ್ತವನ್ನು ಸಿದ್ದಪಡಿಸಿದ ಅನ್ಮಕ್ಕೆ ಬೆರಸಿ ಊರಸುತ್ತ 
ರಸಮುದ್ದೆ ಇಡುತ್ತಾರೆ. ರಸಮುದ್ಧೆ ಇಡುವವರು ಮಾತಾಡುವಂತಿಲ್ಲ. ಜೊತೆಗೆ ಇಡುವವರು 
ತಮಟೆ ಸದ್ದು ಮಾಡುತ್ತಾ ಅಬ್ದರಿಸುತ್ತಾ ಹಿಂದೆ ಹೋಗಬೇಕು. ಮತ್ತೆ ಒಂದು ವಾರದ ನಂತರ 
ಬುಧವಾರದಂದು ನೀಡಿದ ಹೊಸ ಮಡಿಕೆ ಹಾಗೂ ಅಕ್ಕಿ ಪಡೆದುಕೊಂಡು ಇಲ್ಲಿಯ ಉಪ್ಪಾರ 
ಜನಾಂಗದವರು ಮಡೆ ಬೇಯುಸುತ್ತಾರೆ. ಬೇಯುಸಿದ ಮಡೆಗೆ ಮಾರಿಗುಡಿಯಲ್ಲ ಪೂಜೆ ಸಲ್ಪಸಿ 
ಹರಿಜನರಿಗೆ ವಾಪಸ್ಸು ನೀಡಲಾಗುತ್ತದೆ. 


ಮಂಗಳವಾರದಂದು ತಂಬಡಿ ಕೇಲ್‌ ಹಟ್ಟಿಯಲ್ಲಿ ಮಲಗಿ ಜಡುತ್ತಾರೆ. ಬುಧವಾರ 
ಆರತಿ ಮಾಡಿ ಮೂರುಗಂಟಿಗೆ ಊರಿನ ಪ್ರತಿಯೊಂದು ಕೋಮಿನವರು ಡೋಲು, ತಮಟಿ 
ಬಾರಿಸಿಕೊಂಡು ಕೇಲ್‌ ಇರುವ ಹಟ್ಟಿಗೆ ಹೋಗಿ ತಂಬಡಿಯನ್ನು ಎಜ್ಞಸುತ್ತಾರೆ. ಆತನು ಅಲ್ಲಂದ 
ಎದ್ದು ಆವೇಶಭರಿತರಾಗಿ ಅಲ್ಪ್ಲಂದಲೇ ಹಡುತ್ತಾ ನೇರವಾಗಿ ಮಾರಮ್ಮನ ದೇವಾಲಯಕ್ಕೆ 
ಬರುತ್ತಾರೆ. ಅವರ ಜೊತೆಗೆ ಉಪ್ಪಾರ ಜನಾಂಗದವರು ಸತ್ತಿಗೆ ಸುರಪಾನಿ ಹಿಡಿದುಕೊಂಡು 
ಕುಣಿದ ಮುಂದೆ ಮುಂದೆ ಸಾಗುತ್ತಾರೆ. ದೇವರನ್ನು ದೇವಸ್ಥಾನದ ಒಳಗಡೆಗೆ ಸೇರಿಸಿದ 
ನಂತರ ಮಡೆಗೆ ಪೂಜೆ ಸಲ್ಪಸಿ ವಾಪಸ್ತು ನೀಡುವುದು. ಮನೆ ಮಂದಿಯೆಲ್ಲಾ ತಪ್ಪದೆ 
ಪ್ರಸಾದವನ್ನು ಪ್ಲೀಕರಿಸುತ್ತಾರೆ. ಎರಡು ಗಂಟಿ ಸಮಯಕ್ಕೆ ಊರಿನ ಎಲ್ಲಾ ಕೋಮಿನ ಜನರು 
ಹಣ್ಣು ಕಾಲು ಪೂಜೆ ಸಲ್ಲಸುತ್ತಾರೆ. ಅಲ್ಲಯ ತನಕ ಹೆಂಗಸರೆಲ್ಲ ಉಪವಾಸ ವ್ರತ 
ಕೈಗೊಂಡಿರುತ್ತಾರೆ. ರಾತ್ರಿ ಮಡೆ ಪ್ರಸಾದ ಪ್ಲೀಕರಿಸಿದ ಮೇಲೆ ಧೂಪ ಹಾಕಿ ಮಾಡಿದ ಅಡುಗೆಯ 
ಊಟವನ್ನು ಮಾಡುತ್ತಾರೆ. 


ಓಕುಆ, ಶನಿವಾರ ಮಧ್ಯಾಹ್ನ ಹಕು, ಉಪ್ಪಾರರು ಮತ್ತು ಹರಿಜನರು ಮಾತ್ರ ಓಕುಳ 
ಆಡುತ್ತಾರೆ. ಮಾರಮ್ಮನ ದೇವಾಲಯದ ಮುಂದೆ ಸುಮಾರು 10೦ ಅಡಿಗಳ ಆಳ, ಆ ಅಡಿ 
ಅಗಲ, ಅಡಿ ಉದ್ದದ ಒಂದು ಹೊಂಡಕ್ಕೆ ನೀರು ತುಂಬಸಲಾಗುವುದು. ಮೊದಲು ಕೆಂಪನಪುರ 
ಹಾಗೂ ಉಳ್ಳಕಟ್ಟ ಮೋಳೆ ಶೆಟ್ಟರು ಜೊತೆಗೂಡಿ ತಮ್ಮ ಜೀದಿಯಿಂದ ಮೆರವಣಿಗೆ ಹೊರಟು 
ಕುಣಿದು ಕುಪ್ಪಳಸುತ್ತಾ ದೇವಸ್ಥಾನದ ಹತ್ತಿರ ಬಂದು ದೇವರಿಗೆ ಪೂಜೆ ಮಾಡಿ ತದನಂತರ 
ಹಕು ಗುಳಗೆ ಬೀಳುತ್ತಾರೆ. ಇವರಾದ ಮೇಲೆ &ಕುಆ ಬೀಳುವ ಸರದಿ ಹರಿಜನರದ್ದು. 
ಹಓಕುಆಯಾಟ ಮಾತ್ರ ವಿಶೇಷವಾಗಿರುತ್ತದೆ. ಮಾರಮ್ಮನ ಕುಲಕ್ಕೆ ಸೇರಿದ ಒಬ್ಬ ಹುಡುಗನಿಗೆ 


167 


ದೊಡ್ಡದಾದ ಮೀಸೆ ಬಟ್ಟುಕೊಂಡು ಕಪ್ಪುಬಣ್ಣ ಬಳೆದುಕೊಂಡು ಒಡಾಳದ ಕ8ರೀಟ ಧರಿಸಿ 
ಬೇವಿನ ಸೊಪ್ಪಿನ ಪಲ್ಲಕ್ಕಿಯ ಮೇಲೆ ನಿಂತು ಬಣ್ಣ ಎರಚಿಕೊಂಡು ಹಓಕುಳಗೆ ಬೀಳುತ್ತಾರೆ. 
ತದನಂತರ ಬೇರೆ ಬೇರೆ ಹುಡುಗರು ಹಕುಳಗೆ ಜಳುತ್ತಾರೆ. ಓಕುಳಗೆ ಬದ್ದು, ಮನೆಗೆ ಹೋಗಿ 
ದೇವರಿಗೆ ಧೂಪ ಹಾಕಿದ ನಂತರವೇ ಬಂದ ನೆಂಟರಿಷ್ಟರಿಗೆಲ್ಲಾ ಊಟ ಹಾಕುವುದು, ಅಲ್ಲದೆ 
ಚಾವಟ ಸೇವೆ, ಬಾಲುಗೆ ಬಗ ಇನ್ನೂ ಮೊದಲಾದ ಆಚರಣಿಗಳು ಈ ಹಬ್ಬದಲ್ಲ 
ಕಾಣಬರುತ್ತದೆ. ಈ ಹಬ್ಬಕ್ಕೆ ಸಾಕಷ್ಟು ಯಾತ್ರಿಕರು ಬರುತ್ತಾರೆ. ಸಾವಿರಾರು ಜನಸಂಖ್ಯೆ ಇರುತ್ತದೆ. 


ಮಂಗಲದ ಎತ್ತಿನ ಹಬ್ಬ 


ಚಾಮರಾಜನಗರ ತಾಲ್ಲೂಕಿನ ಮಂಗಲದ ಎತ್ತಿನ ಹ್ಗ ಒಂದು ವಿಶೇಷವಾದ 
ಹಬ್ದವಾಗಿದೆ. ಕಿವರಾತ್ರಿ ಹಬ್ಬವಾದ ಸುಮಾರು ೨ ದಿನಕ್ಕೆ ಎತ್ತಿನ ಹಬ್ಬದ ಪೂರ್ವ ಸಿದ್ಧತೆಗಳು 
ನಡೆಯುತ್ತವೆ. ಹಬ್ಬಕ್ಕೆ ಸುಮಾರು ೭25 ದಿನಗಳು ಬಾಕಿ ಇರುವಾಗಲೇ ಊರ ಸುತ್ತ ಕಕ್ಕು 
ಇಡಲಾಗುತ್ತದೆ. ರಾತ್ರಿ ಹನ್ನೆರಡು ಗಂಟಿಗೆ ಊರ ಮಧ್ಯೆ ಇರುವ ಮಾರಮ್ಮನ ದೇವಸ್ಥಾನದ 
ಬಯಲಲ್ಲ ಆಡು ಮರಿ ಒಂದನ್ನು ಬಅ ಕೊಟ್ಟು ಅದರ ರಕ್ತವನ್ನು ತಯಾರಿಸಿದ ಅನ್ನದ ಜೊತೆ 
ಬೆರೆಸಿ ಉಪ್ಪಾರ ಜನಾಂಗದವರು ಮುಂದೆ ರಸಮುಜ್ದೆ ಇಡುತ್ತಾ ಹೋದರೆ ಅವರ ಹಿಂದೆ 
ಹರಿಜನರು (ದಲಅತರು) ಜದಿಯಲ್ಲ ತಮಟೆ ಬಡಿದು ಅಬ್ಬರಿಸುತ್ತಾ ಮರಿಯ ಶವವನ್ನು 
ಎಳೆದುಕೊಂಡು ಹೋಗುತ್ತಾರೆ. ಇದಾದ ರನೇ ದಿನಕ್ಕೆ ಉಪ್ಪಾರ ಜನಾಂಗದ ಮಹಿಳೆಯರು 
ದೇವಾಲಯದ ಮುಂದೆ ಮಡೆ ಬೇಯುಸುತ್ತಾರೆ. ಹರಿಜನರು ಹೊಸ ಮಡಿಕೆ, ಅಕ್ಷ, ನೀಡಿದರೆ 
ಅದನ್ನು ಬೇಯುಸಿ ದೇವರಿಗೆ ಪೂಜೆಯುಕ್ಕಿ ಪ್ರಸಾದವೆಂದು ಹಿಂತಿರುಗಿ ಕೊಡುತ್ತಾರೆ. 


ಕಕ ಇಟ್ಟ 2೦ ದಿನಗಳ ತನಕವು ಹರಿಜನ ಕೇರಿಯ ಹಬ್ಬದ ಕುಲದವರು ಪ್ರತಿದಿನ 
ಸಾಯಂಕಾಲ 7 ಗಂಟಿಗೆ ತಮ್ಮ ಜದಿಯಲ್ಲ ಮಕ್ಕಳುಗಳನ್ನು ಸೇರಿಸಿಕೊಂಡು ಹೆಬ್ಬರ 
ಬಡಿಯುತ್ತಾ ದೇವಾಲಯದ ಹತ್ತಿರ ಹೋಗಿ ದೇವರಿಗೆ ಪೂಜೆ ಮಾಡಿ ಕೈಮುಗಿದು 
ಹಿಂತಿರುಗುವ ಪದ್ಧತಿ ಇದೆ. ಈ ಹಬ್ಬಕ್ಕೆ ಕಿಚ್ಚು ಉರಿಸುವುದು, ಹಾಯಿಸುವುದು, ತಮಲಟೆ 
ವಾದ್ಯಗಳ ಮೇಳ ಎತ್ತುಗಳನ್ನು ಕಿಚ್ಚು ಹಾರಿಸುವುದು ಈ ರೀತಿಯ ಹಬ್ದವನ್ನು ಮಾಡುತ್ತಾರೆ. 


ಹರದನಹಳ್ಳಯ ಮಾರಿಹಬ್ಬ 


ಹರದನಹಳ್ಳಯಲ್ಲ ಗ್ರಾಮದ ಎಲ್ಲಾ ಜಾತಿಯ ಜನಾಂಗವು ಒಬ್ಬಾಗಿ ಸೇರಿ 
ಆಚರಿಸುವಂತಹ ಹಬ್ಬವಾಗಿದೆ. ಇಲ್ಲಿಯ ಮಾರಿಹಬ್ಬ. ಯುಗಾದಿ ಹಬ್ಗದ ಹತ್ತಿರ ಮಾರ್ಚ್‌ 
ತಿಂಗಳ ಮಂಗಳವಾರದಂದು ಹಬ್ಗ ನಡೆಯುತ್ತದೆ. ಒಂದು ವಾರಕ್ಕೆ ಮೊದಲೇ ಮಾರಿಗುಡಿ 


168 


ಮುಂದೆ ಎಲ್ಲಾ ಜನಾಂಗದ  ಯಜಮಾನರುಗಳು ಸೇರಿ ಮಾರಿಹಬ್ಬದ ದಿನವನ್ನು 
ನಿಗದಿಗೊಳಸುತ್ತಾರೆ. 


ಮೂರು ದಿನ ಮೊದಲೆ ಕರ್ಕು ಹಾಕುತ್ತಾರೆ. ಶನಿವಾರ 12 ಗಂಟಿಗೆ ಕೋಮುವಾರು 
ಯಜಮಾನರುಗಳು ದೇವಾಲಯ ಹತ್ತಿರ ಬಂದು ಆಡುಮರಿಯನ್ನು ಬಅಕೊಟ್ಟು ಅದರ 
ರಕ್ತವನ್ನು ಅನ್ಮಕ್ಷೆ ಕಲಸಿ ಊರಿನ ಜೀದಿಗಳಗೆ ರಸಮುದ್ದೆ ಎರಚುತ್ತಾರೆ. ಅದರ ಹಿಂದೆ ಹರಿಜನ 
ಜದಿಯ ಕಾಳವಾಡಿ ಮರಿ ದೇಹವನ್ನು ಸೊಂಟಕ್ಕೆ ಕಟ್ಟಕೊಂಡು ಎಳೆದುಕೊಂಡು 
ಹೋಗುತ್ತಾರೆ. ಅಷ್ಟರ ತನಕವೂ ಕೋಮುವಾರು ಯಜಮಾನರುಗಳು ಅಲ್ಲಯೇ 
ಕುಳತಿರಬೇಕು. ಹಬ್ದ್ಗದ ದಿನ ಮಂಗಳವಾರ ನಾಯಕ ಜನಾಂಗದ ಮಹಿಳೆಯರು ಮಣ್ಣಿನ 
ಪಾತ್ರೆಯನ್ನು ಹೊತ್ತು ತಂದು ದೆವಾಲಯದ ಮುಂದೆ ಒಲೆಯನ್ನು ಮಾಡಿ ಮಡೆಯನ್ನು 
ಬೇಲಯುಸುತ್ತಾರೆ. ದೇವರ ಉತ್ಸವ ದೇವಸ್ಥಾನದಿಂದ ಹೊರಟು ದಿವ್ಯಅಂ೦ಗೇಶ್ವರ ಗುಡಿಯ ಹತ್ತಿರ 
ಬಂದು ಅಲಂದ ಕೊಂಗೇರಿ (ಕೊಂಗರ ಕೇರಿ) ಜೀದಿಯಲ್ಲ ಮುನ್ನಡೆದು ತಿರುಗಿ 
ದೇವಾಲಯದ ಹತ್ತಿರ ಬರುತ್ತದೆ. ಹರಕೆ ಹೊತ್ತ ಜನರು ಸತ್ತಿಗೆಯ ಮೇಲಕ್ಕೆ ಕಾಸುಗಳನ್ನು 
ಎಸೆಯುತ್ತಾರೆ. ಇನ್ನೂ ಕೆಲವರು ದೇವರ ಹೆಸರಿಗೆ ಕೋಳ ಮರಿಯನ್ನು ಹರಕೆ ಮಾಡಿಕೊಂಡು 
ಸತ್ತಿಗೆ ಮೇಲಕ್ಷೆ ಎಸೆಯುತ್ತಾರೆ. ಅಂದು ಬೆಳಗ್ಗೆಯಿಂದ ಸಾಯಂಕಾಲದವರೆವಿಗೂ ವಿವಿಧ 
ರೀತಿಯ ಪೂಜೆ ಪುನಸ್ಥಾರಗಳು ನಡೆಯುತ್ತದೆ. ಈ ಹಬ್ಬಕ್ಕೆ ಸಾವಿರಾರು ಸಂಖ್ಯೆಯಲ್ಲ ಬೇರೆ 
ಖೇರೆ ಊರುಗಳಂದಲೂ ಬರುವ ವಾಡಿಕೆ ಇದೆ. ಅಲ್ಲದೆ ರಾಜ್ಯದ ಇನ್ನಿತರ ಕಡೆಗಳಂದ ಭಕ್ತರು 


ಐರುತಿದಾರೆ. 
pd) 
ಒದೆಹಬ 
ಐ 


ಉಮ್ಮತ್ತೂರಿನಲ್ಲ ಜಾತ್ರೆ ಹಬ್ಬವನ್ನು ಆಚರಿಸುತ್ತಾರೆ. ಈ ಊರಿನಲ್ಲ ಬಾಗಳ ಊರಿಗೆ 
ಹೋಗುವ ರಸ್ಟೆಯಲ್ಲ ಹಿಂಡಿ ಸೊಪ್ಪಿನ ಮಾರಮ್ಮನ ದೇವಾಲಯ ಇದೆ. ಈ ದೇವತೆಯ 
ಹೆಸರಿನಲ್ಲ ಒದೆ ಹಬ್ಬವನ್ನು ನಡೆಸುತ್ತಾರೆ. ಈ ಊರಿನ ಹರಿಜನರ ಜದಿಯ ಹೆಬ್ಬರೆ ಕುಲದವರು 
ನಾಲ್ಲು ಹೆಬ್ಬರ ಬಡಿದುಕೊಂಡು ಬೆಳಗಿನ ಸಮಯ ಆರು ಗಂಟೆಗೆ ದೇವಸ್ಥಾನದ ಹತ್ತಿರ 
ಹೋಗುತ್ತಾರೆ. ಅಲ್ಲ ದೇವರನ್ನು ತೊಳೆದು ಹೂವು ಗಂಧ, ಅರಿಶಿನ, ಕುಂಕುಮಗಳಂ೦ದ 
ಅಲಂಕರಿಸಿ ಪೂಜೆ ಸಲ್ಪ್ಲಸಿ ಊರೊಳಗಿನ ಎಲ್ಲಾ ಜೀದಿಗಕೂ ಮೆರವಣಿಗೆ ಮಾಡಿ 


ಉರಕಾತಮ್ಮನ ದೇವಾಲಯಕ್ಕೆ ಹೊಗಿ ಪೂಜೆ ಸಲ್ಲನಿ ವಾಪಸ್ತು ತಮ್ಮ ಕೇರಿಗೆ ಬರುತ್ತಾರೆ. ಈ 
ಒಂದು ಮೆರವಣಿಗೆಯ ಸಂದರ್ಭದಲ್ಲ ಎಲ್ಲಾ ಜಾತಿ ಜನಾಂಗದವರು ಸೇರಿ ಹೆಬ್ಬರಕ್ಕೆ ಅಕಿ, ಎಣ್ಣೆ 


169 


ಹಾಕುತ್ತಾ ಪೂಜೆ ಸಲ್ಪಸುತ್ತಾರೆ. ಠ ಹಬ್ಬಕ್ಕೆ ಸತ್ತಿಗೆ. ಸುರಪಾನಿ. ಕೊಂಬು, ಕಹಳೆಗಳ ಮೂಲಕ 
ಧ್ವನಿ ಮೊಳಗುತ್ತದೆ. ಈ ಹಬ್ಬವೂ ಉಮ್ಮತ್ತೂರಿನ ಇತಿಹಾಸ ಪ್ರಸಿದ್ಧವಾದ ಹಬ್ಬವಾಗಿದೆ. 


ಕಾಯನ ಹಬ 
ಐ 


ಗುಂಡ್ಲುಪೇಟಿ ತಾಲ್ಲೂಕು ಚಿರಕನಹಳ್ಳಯಲ್ಲಿ ಕಾಯುನ ಹಬ್ಬ ನಡೆಯುತ್ತದೆ. ಇದು 
ಗಡಿಯಂಚಿನಲ್ಲರುವ ಊರಾಗಿದೆ. ಈ ಊರಿನಲ್ಲ ಹಲವಾರು ದೇವಾಲಯಗಳವೆ. ಹೊನ್ನಾಲದ 
ಶ್ರೀ ಬಸವೇಶ್ವರ ದೇವಾಲಯ. ಮಾರಮ್ಮ ದೇವಾಲಯ. ಮಂಟೇಸ್ವಾಮಿ ದೇವಾಲಯ, 
ಸಿದ್ದಪ್ತಾಜ ದೇವಾಲಯ, ಕಗ್ದಾಲದ ಬಸವೇಶ್ವರ, ಕೆರೆ ಮಹದೇಶ್ವರ ದೇವಾಲಯಗಳವೆ. 
ಕಾಯಿನ ಹಬ್ಬ ಎಂದರೆ ಕಾಯನ್ನು ಒಡೆಯುವ ಹಬ್ಬ ಎಂದೇ ಪ್ರಖ್ಯಾತವಾಗಿದೆ. ಈ 
ಹಬ್ಣವನ್ನು ಎಲ್ಲಾ ಜಾತಿ ಜನಾಂಗದವರು ಆಚರಿಸುತ್ತಾರೆ. ಈ ಹಬ್ಣದಲ್ಲ ಅನೇಕ ರೀತಿಯ 
ಜರುದು ಬಾವಲಗಳು, ಕಳಶ, ನಂದಿಕ೦ಬ, ವೀರಗಾಸೆ, ಕಂಸಾಳೆ ಕುಣಿತ, ಗೊರವರ ಕುಣಿತ 
ಇನ್ನೂ ಮೊದಲಾದ ಕಾರ್ಯಕ್ರಮಗಳರುತ್ತವೆ. ದೇವರಿಗೆ ಅನೇಕ ಬಗೆಯ ಪೂಜೆ 
ಪುನಸ್ಥಾರಗಳು ಬಣ್ಣ ಬಣ್ಣದ ವಿದ್ಯುತ್‌ ದೀಪದ ಅಲಂಕರಣಿಗಳು ಅಲ್ಲದೆ ಕಲಾವಿದರಿಂದ 
ಆರ್ಕೆಷ್ಟ್ರಾ ಮತ್ತು ನೃತ್ಯ ಪ್ರದರ್ಶನಗಳರುತ್ತದೆ. ಆದಕಾರಣ ಇದೊಂದು ಈ ಭಾಗದ ಪ್ರಮುಖ 


ಹಬ್ಬವಾಗಿದೆ.” 
ಸಿಡಿಹಬ್ಬ — ಬೊಮ್ಮಲಾಪುರ 


ಗುಂಡ್ಲುಪೇಟಿ ತಾಲ್ಲೂಕಿನಲ್ತ ಬೊಮ್ಮಲಾಪುರ ಒಂದು ವೈಶಿಷ್ಟ್ಯ ಪೂರ್ಣವಾದ 
ಊರಾಗಿದೆ. ಈ: ಊರು ದೈವ ಧರ್ಮದ ವಾಚಕವಾಗಿ ನಿರ್ಮಾಣವಾಗಿದೆ. ಊರಿನ ಪಕ್ಷದಲ್ಲಿ 
ಬೊಮ್ಮದೇವರ ಗುಡಿ ಇದೆ. ಆದಕಾರಣ ಈ ಲಾರಿಗೆ ಬೊಮ್ಮಲಾಪುರ ಎಂದು ಹೆಸರು 
ಬಂದಿದೆ. ಬಹ್ಮ ಸಂಸ್ಕೃತದ ಪದ. ಬೊಮ್ಮ ಕನ್ನಡ ಪದವಾಗಿದೆ. ಶಿವಪುರದಲ್ಲ ದೊರೆತಿರುವ 
ಶಾಸನದ ಪ್ರಕಾರ ವೀರ ಬಣಂಜಗರು ಬ್ರಾಹ್ಟೀಯ ಭಕ್ತರಾಗಿದ್ದರು ಎಂಬುದು ತಿಆದು ಬರುತ್ತದೆ. 
ಈ ಬ್ರಾಹ್ಕಿಣಿ ದೇವತೆಯು ಸಪ್ಪಮಾತೃಕೆಗಕಲ್ಲ ಒಬ್ಬಳಾಗಿದ್ದಾಳೆ. ಈ ಬ್ರಾಹ್ಟಿಯ ಮುಂದೆ 
ಬೊಮ್ಮಾಲೆಯಾಗಿರಬಹುದು. ಆದ್ದರಿಂದ ಈೇ ಉರಿಗೆ ಬೊಮ್ಮಲಾಪುರ ಎಂದು 
ಹೆಸರಾಗಿರಬಹುದು. ಬೊಮ್ಮಲಾಪುರದಲ್ಲ ಪಟ್ಟದ ರಾಣಿಯ ಹಬ್ಬ ಶಿವರಾತ್ರಿ ಹದ ನಂತರ 
ಹದಿನೈದು ದಿನಗಕಲ್ಲ ನಡೆಯುವ ಹಬ್ಬವಾಗಿದೆ. ಪ್ರತಿವರ್ಷ ಮಾರ್ಚ್‌ ತಿಂಗಕಲ್ಲ ನಡೆಯುತ್ತದೆ. 


170 


ಎತ್ತಿನ ಹಬ್ಗ-ಕೆಲಸೂರು 


ಕೆಲಸೂರಿನಲ್ಲ ಚೌಡೇಶ್ವರಿ ದೇವಿಯ ಜಾತ್ರೆಯಾದ ಹದಿನೈದು ದಿನಕ್ಕೆ ಎತ್ತಿನ 
ಹಬ್ದವಾಗುತ್ತದೆ. ಈ ಹಬ್ಣ್ಗ ಸೋಮವಾರಕ್ಕೆ ಪ್ರಾರಂಭವಾದರೆ, ಶುಕ್ರವಾರದವರೆಗೂ 
ನಡೆಯುತ್ತದೆ. 


ಸೋಮವಾರ ರಾತ್ರಿ ೨ ಗಂಟಿಗೆ ಬಾವಿ ಹತ್ತಿರ ಹೋಗಿ ಗುಂಬ ತೊಳೆದು ಮನೆಗೆ 
ಬಂದು ತಂಪನ್ನು ಮಾಡಿ ದೇವರ ಮನೆಯಲ್ಲ ಮೂರು ಎಡೆ ಮಾಡಿ ಬೊಮ್ಮಪ್ಪನಿಗೆ ಎಡೆ ಇಟ್ಟು 
ಬರುವಾಗ ಇನ್ನೊಂದು ತಂಪಿನ ಪೂಜೆ ನೆರವೇರುತ್ತದೆ. ಮಂಗಳವಾರ ಅದೇ ರೀತಿಯ 
ಕಾರ್ಯಕ್ರಮಗಳರುತ್ತದೆ. ಬುಧವಾರ ಬೆಳಗೆ ಪೂಜಾರಿ ಸ್ನಾನ ಮಾಡಿ, ಬಾವಿಯ ಹತ್ತಿರ ಪೂಜೆ 
ಸಲ್ಪಸಿ ಹೊಸ ನೀರನ್ನು ತರುವುದು ವಾಡಿಕೆ. ದೇವರ ಮನೆಯಲ್ಲ ಒಲೆ ಹಚ್ಚಿ ಮೆಣಸು, ಕೀರೆ 
ಸೊಪ್ಪು. ಬೆಳುಳ್ಳ. ಬದನೆಕಾಯು, ನುಣ್ಣೆ ಸೊಪ್ಪು. ತೊಗರಿ ಬೇಳೆ ಹಾಕಿ ಸಾರು ಮಾಡುವುದು. 
ಅನ್ನ ಮಾಡುವುದು. ಅನಂತರ ಒಂದು ಕತ್ತಿ, ಒಂದು ಮಂದಲಗೆ, ಒಂದು ತೇವಟಗೆ, 
ಗುಂಬವನ್ನು ತೆಗೆದುಕೊಂಡು ಸತ್ತಿಗೆ ಸುರಪಾನಿ., ಜೊತೆಯಲ್ಲ ವಾದ್ಯಸಹಿತ ವೀರಗಲ್ಲು 
(ಮಡಿವಾಳ ಶೆಟ್ಟರ ಹೊಲದ ಹತ್ತಿರು ಪೂಜೆ ಸಲ್ಪ್ಲಸಿ ಬರುವುದು, ಬಂದ ನಂತರ ಕಿಣಿ 
ಬೊಮ್ಮಪ್ಪನಿಗೆ ಒಂದು ಎಡೆ ಇಟ್ಟು ಪೂಜೆ ಸಲ್ಪಸುವುದು. 


ಗುಂಬ ಸಮೇತವಾಗಿ ಹೋರಿ ಗಂಬಕ್ಜೆ ಒಂದು ಎಡೆ. ಗುಂಬಕ್ಕೆ 16 ಎಡೆ ಇಟ್ಟು 
ಪೂಜೆಯನ್ನು ಮಾಡಿ ಬರುವುದು. ಅನಂತರ ಎತ್ತನ್ನು ಸಿಂಗರಿಸಿ, ಹೋರಿ ಗಂಬಕ್ಕೆ ಸೇರಿಸಿ 
ಪೂಜೆ ಮಾಡಿ ಅನಂತರ ಗುಂಬ ಸಮೇತ ವಾಲಗ ಮಾಡಿಕೊಂಡು ಎತ್ತನ್ನು ಓಡಿಸಿಕೊಂಡು 
ಹೋಗುವುದು. ಹಣಿ ಬೊಮ್ಮಪ್ಪನ ಗುಡಿಯ ಹತ್ತಿರ ಹೋಗಿ ಹಿಂದಕ್ಕೆ ಬರುವುದು. ಅನಂತರ 
ಎತ್ತನ್ನು ಓಡಿಸಿಕೊಂಡು ಹೋರಿಗಂಬಕ್ಕೆ ಸೇರಿಸಿ ದೇವರ ಮನೆಗೆ ಗುಂಬ ತರುವುದು. ಅನಂತರ 
ಎತ್ತಿಗೆ ತೀರ್ಥವನ್ನು ಇಡುವುದು. ಇದಾದ ನಂತರ ಕೆಲಸೂರುಪುರದವರು ಹೋರಿ ಗಂಬಕ್ಷೆ 
ಕಾಯಿ ಒಡೆಯುತ್ತಾರೆ. ಪುನಃ ರಾತ್ರಿ ಹೆಬ್ಬರ ಸಮೇತ ಹೋರಿಗಂಬಕ್ಕೆ ಅಕ್ಕಿಯನ್ನು ಇಡುವುದು. 
ಊಲವ್ವನ ದೇವಸ್ಥಾನ ಬಳಸಿಕೊಂಡು ಬರುವುದು, ಗುರುವಾರ ಸಹ ಸತ್ತಿಗೆ, ಸುರಪಾನಿಗಳಗೆ 
ಪೂಜೆ ಸಲ್ಲಸುವುದು ವಾಡಿಕೆ ಇದೆ. 


ಶುಕ್ರವಾರ ನಾಲ್ದು ಗಂಟಿಗೆ ತೇರಿನ ಮೆರವಣಿಗೆಯನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು 
ಹೋಗಿ ಐದು ಬಳಸು ಪ್ರದಕ್ಷಿಣಿ ಮಾಡಿ ಆ ಮೆರವಣಿಗೆಯನ್ನು 16 ಜನ ಹೊತ್ತುಕೊಂಡು 
ಚೌಡೇಶ್ವರಿ ದೇವಸ್ಥಾನ ಬಕನಸಿಕೊಂಡು ವಾದ್ಯ ಸಮೇತ ಹಿಂದೆ ಯಾವ ಸ್ಥಳದಲ್ಲ ತೇರು 


171 


ನಿಲ್ಲುತ್ತಿತ್ತು, ಅದೇ ಸ್ಥಳಕ್ಕೆ ತಂದು ನಿಲ್ಲಸುವುದು, ಊರಿನಲ್ಲ ಮೆರವಣಿಗೆ ತೇರನ್ನು ಜಟ್ಟು ದೇವರ 
ವಿಗ್ರಹವನ್ನು ದೇವರ ಮನೆಗೆ ಇಡುವುದು ಆಗಿದೆ. 


ಎತ್ತಿನ ಹಬ್ಗ-ಹಂ೦ಗಳ 


ಹಂಗಳ ಗ್ರಾಮವು ಗುಂಡ್ಲುಪೇಟಿಯಬುಂದ ದಕ್ಷಿಣಕ್ಕೆ ಸುಮಾರು ಆ ಕಿಲೋಮೀಟರ್‌ 
ದೂರದಲ್ತದೆ. ಶೇ ಊರು ಇತಿಹಾಸ ಪ್ರಸಿದ್ಧವಾದ ಊರಾಗಿದೆ. ಇಲ್ಲ ನಡೆಯುವ ಎತ್ತಿನ ಹಬ್ಬ 
ಪ್ರಸಿದ್ಧವಾಗಿದೆ. ಎರಡು ದಿನಗಳ ಕಾಲ ಎತ್ತುಗಳನ್ನು ಓಡಿಸುವುದರ ಮೂಲಕ ಈ ಹಬ್ಬ 
ನಡೆಯುತ್ತದೆ. ಮೊದಲಗೆ ಈ ಊರಿನ ದಂಡಿನ ಮಾರಮ್ಮನಿಗೆ ಪೂಜೆ ಸಲ್ಪ್ಲಸುವುದರ ಮೂಲಕ 
ಈ ಎತ್ತಿನ ಹಬ್ಬಕ್ಕೆ ಚಾಲನೆ ದೊರೆಯುತ್ತದೆ. ಹಾಲುಮತ ಪರಿವಾರ ಜನಾಂಗದವರು ಸತ್ತಿಗೆ 
ಸುರಪಾನಿ, ಕೊಂಬು. ಕಹಳೆ, ತಮಟಿ ಸಮೇತ ಗ್ರಾಮದ ಪೂರ್ವ ದಿಕ್ಕಿನಲ್ಲರುವ ಪುತ್ತನಪುರ 
ಹೀಕಿಯಲ್ಲನ ಈ ಶಕ್ತಿ ದೇವತೆಗೆ ಎರಡು ಜನಾಂಗದವರ ಪರವಾಗಿ ಬ್ರಾಹ್ಯಣ 
ಸಮುದಾಯದವರು ಪೂಜೆ ನೆರವೇರಿಸುತ್ತಾರೆ. ಪಟ್ಟದಮಾರಮ್ಮ ಮತ್ತು ದಂಡಿನ ಮಾರಮ್ಮನಿಗೆ 
ಪೂಜಾ ಕಾರ್ಯ ನೆರವೇರಿಸಿದ ೮ನೇ ದಿನ ಶುಕ್ರವಾರ ರಾತ್ರಿ ಗ್ರಾಮದ ಜೊಡ್ಡಕೆರೆ 
ಮೈೈದಾನದಲ್ಲರುವ ದೇವತೆಯ ಸನ್ನಿಧಿಯಲ್ಲಿ ಪರಿವಾರ ಜನಾಂಗ ಅನುಸೂಚಿತ ಜಾತಿ 
ಜನಾಂಗಗಳು ಪ್ರತ್ಯೇಕ ಪಟ್ಟದ ಗುಂಬಗಳನ್ನು ಕೊಂಡೊಯ್ದು ಪೂಜೆ ಪುನಸ್ಥಾರಗಳನ್ನು ಸಲ್ಪಸಿ 
ದೇವತೆಗೆ ಬಲಂ ಕೊಡುವ ರೂಢಿ ಇದೆ. ಈ ಹಬ್ಬ ಸುಮಾರು ಎಂಟು ದಿನಗಳ ಕಾಲ 
ನಡೆಯುತ್ತದೆ.” 


ಕಂದಹಳಿ 
ಅ 


ಯಳಂದೂರು ತಾಲ್ಲೂಕು ಕಂದಹಳ್ಳಯಲ್ಲ ಉರುಕಾತಿ ಮಾರಮ್ಮನ ಹಬ್ಜವನ್ನು 
ಆಚರಿಸುತ್ತಾರೆ. ಈ ಹಬ್ಗವು ಯುಗಾದಿ ಹಬ್ಬಕ್ಕೆ ಮೊದಲೇ ನಡೆಯುತ್ತದೆ. ಊರಿನ ಎಲ್ಲಾ 
ಜನಾಂಗ ಸೇರಿ ನಡೆಸುತ್ತಾರೆ. ಕಂದಹಳ್ಳ ಕ್ರೀ ಮಾದೇಶ್ವರ ದೇವಸ್ಥಾನದಲ್ಲ ಹಿಂದೆ ಹಾಲರವಿ, 
ಎಣ್ಣೆ ಮಜ್ಜನ, ರಥೋತ್ಸವ, ತೆಪ್ಪೋತ್ಸವಗಳು ಅಲ್ಲದೆ ಅನ್ನಸಂತರ್ಪಣಿಯು ನಡೆಯುತ್ತದೆ. 
ಆದರೆ ಇತ್ತೀಚೆಗೆ ನಡೆಯುವುದಿಲ್ಲ. ಕಾರಣವೇನೆಂದರೆ, ರಥವು ಶಿಥಿಲವಾದ ಕಾರಣ ರಥೋತ್ಸವ 
ಹಾಗೂ ತೆಪ್ಲೋತ್ಸವಗಳು ನಿಂತು ಹೋಗಿದೆ. 


ಆದರೆ ಎಲ್ಲಾ ರೀತಿಯ ಪೂಜಾ ಕಾರ್ಯ ಇಂದಿಗೂ ನಡೆಯುತ್ತದೆ. ಪ್ರತಿದಿನ 
ಅಮಾವಾಸ್ಯೆಯಂದು ಎಣ್ಣಿಮಜ್ಞನ. ರುದ್ರಾಭಿಷೇಕ ಹಾಗೂ ವಿಶೇಷ ಪೂಜೆಗಳು ನಡೆಯುತ್ತದೆ. 
ಕಾತ್ತಿೀಕ ಮಾಸದಲ್ಲ ದೀಪೋತ್ಸವ ನಡೆಯುತ್ತದೆ. ನವಾಮಿ ಹಾಗೂ ವಿಜಯದಶಮಿಯಂದು 


172 


ಸಕಲ ಬರುದಾವಳಗಳಂದ ಕೂಡಿ ಹುಅವಾಹನ ಸಮೇತರಾಗಿ ಕಾರಾಪುರಕ್ಷೆ ಹೋಗಿ ಅಲ್ಲರುವ 
ಮಠಕ್ಕೆ ಪೂಜೆ ಮಾಡಿ, ಅಲ್ಪರುವ ಚಂದ್ರಮೌಳೇಶ್ವರ ಉತ್ಸವ ಮೂರ್ತಿಯನ್ನು ಹುಅವಾಹನದ 
ಮೇಲೆ ಕುಳ್ವರಿಸಿ ಕಾರಾಪುರದ ಮಠದಿಂದ ದೇವಾಲಯದವರೆಗೂ ಸಹಸ್ತಾರು ಭಕ್ತರು 
ಜಯಘೋಷ ಹಾಗೂ ಕೊಂಬು ಕಹಳೆಗಳೊಂದಿಗೆ ಬರುತ್ತಾರೆ. ಈ ಸಂದರ್ಭದಲ್ಲ ಭಕ್ತರಿಗೆ 
ನಯನ ಮನೋಹರವಾಗಿರುತ್ತದೆ. 


ಪ್ರತಿವರ್ಷ ಭೀಮನ ಅಮವಾಸ್ಯೆ ದಿನ ರುದ್ರಾಭಷೇಕ ಹಾಗೂ ಸಹಸ್ರಾರು ಜನರಿಗೆ ಅನ್ನ 
ಸಂತರ್ಪಣಿ ನಡೆಯುತ್ತದೆ. ಅಷ್ಟೇ ಅಲ್ಲದೆ ಶಿವರಾತ್ರಿಯ ಹೊತ್ತಿನಲ್ಲ ವಿಶೇಷ ಪೂಜಾಕಾರ್ಯ 
ನಡೆಯುತ್ತದೆ. ಇಲ್ಲಯ ಭಕ್ತರಿಗೆ ಶಂ ದೈವನು ಕಾಯುವ ಕರುಣಾಮೂರ್ತಿಯಾಗಿದ್ದಾರೆ. ಅಲ್ಲದೆ 
ಇಲ್ಪ್ಲಯ ಭಕ್ತರು ಜಾತಿ, ಮತ, ಪಂಥಗಳ ಭೇದಭಾವವಿಲ್ಲದೆ ಶೇ ದೇವರನ್ನು ಪೂಜಸುತ್ತಾ 


ಬರುತಿದಾರೆ. 
pd) 
ಅಂಬಳೆ ಹಬ 
ಐ 


ಅಂಬಕೆಯಲ್ಲ ಹೊಯ್ದಳರ ಕಾಲಕ್ಕೆ ಸೇರಿದ ದೇವಾಲಯ ಇದೆ. ಠೀ ಲಉರಿನ 
ಗ್ರಾಮದೇವತೆಯನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸುತ್ತಾರೆ. ಈ ಹಬ್ಬ ಬೆಳಗಿನಿಂದ 
ಮಧ್ಯಾಹ್ನದವರೆಗೂ ಊರಿನ ಮಧ್ಯೆ ನಡೆಯುತ್ತದೆ. ಈ ಹಬ್ಬದ ಮತ್ತೊಂದು 
ವಿಶೇಷವೇನೆಂದರೆ, ಹೆಣ್ಣು ಹೆಬ್ಬರೆ ಮತ್ತು ಗಂಡು ಹೆಬ್ಬರೆ ಎಂದು ಎರಡು ಗುಂಪುಗಳದ್ದು. 
ಹೆಬ್ಬರೆಗಳನ್ನು ಹೊರುವ ವಾಡಿಕೆ ಇದೆ. ಸಾಮಾನ್ಯವಾಗಿ ಕೊಂಡೋತ್ಸವವು ದೇವಾಲಯದ 
ಮುಂದೆ ನಡೆಯುತ್ತದೆ ಹಾಗೂ ಹಲವಾರು ರೀತಿಯಲ್ಲ ನೋಟುಗಳು ಸಹ ಈ ಹಬ್ಬದಲ್ಲ 
ಕಂಡುಬರುತ್ತದೆ. ಇವೆಲ್ಲಕ್ನೂ ಸಾವಿರಾರು ಜನ ನೆಂಟರಿಷ್ಟರು ಸಂತೋಷದಿಂದ 
ಭಾಗಿಯಾಗುತ್ತಾರೆ ಮತ್ತು ಅದೇ ಸಂದರ್ಭದಲ್ಲ ತಮ್ಮ ತಮ್ಮ ಹರಕೆಯನ್ನು 
ತೀರಿಸಿಕೊಳ್ಳುತ್ತಾರೆ. 


ಹೊನ್ನೂರು ಮಾರಿ ಹಬ 
ಐ 


ಹೊನ್ಸೂರಿನಲ್ಲ ವೀರಭದ್ರೇಶ್ವರ, ಬಸವೇಶ್ವರ. ಮಂಟೇಸ್ವಾಮಿ. ರಾವಳೇಶ್ವರ. 
ಕಾಆಅಕಾಂ೦ಬ, ಜೀರೇಶ್ವರ ದೇವಾಲಯಗಳವೆ. ಈ: ಊರಿನ ಅಧಿದೇವತೆ ಚಾಮುಂಡೇಶ್ವರಿ ಶಂ 
ಅಧಿದೇವತೆಯ ಹಬ್ಬವನ್ನು 4 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, 1೦ ವರ್ಷಕ್ಕೊಮ್ಮೆ ನಡೆಸುವ 
ಪದ್ಧತಿ ಇದೆ. ಈ ಹಬ್ದವನ್ನು ಊರ ಹಬ್ಬ ಚಾಮುಂಡೇಶ್ವರಿ ಹಬ್ಬ. ಬಲಹಬ್ಬ ಮೊದಲಾದ 


173 


ಹೆಸರುಗಳಂದ ಕರೆಯುವ ವಾಡಿಕೆ ಇದೆ. ಈ ಹಬ್ದವು ಸರಿ ಸುಮಾರು ಒಂದು ತಿಂಗಳು ಕಾಲ 
ನಡೆಯುವ ಹಬ್ಬ ಈ ಹಬ್ದವನ್ನು ಊರಿನ ಎಲ್ಲಾ ಜನಾಂಗವೂ ಒಂದಾಗಿ ನಡೆಸುವ ಹಬ್ಬವಾಗಿದೆ. 


ಹಿಂಡಿಮಾರಮ್ಮನ ಹಬ 
ಐ 


ಯಳಂದೂರು ತಾಲೂಕಿನಲ್ಲ ಕಂಡು ಬರುವ ಅಗರ, ಮಾಂಬಳ್ಳ, ಬನ್ನಿ ಸಾರಿಗೆ, 
ಕಟ್ಟವಾಡಿ, ಕನಕಹಳ್ಳ ಮೊದಲಾದ ಊರುಗಳಲ್ಲ ಅಗರದಲ್ಲರುವ ಹಿಂಡಿಮಾರಮ್ಮನ ಹಬ್ಬವನ್ನು 
ಆಚರಿಸುತ್ತಾರೆ. ಈ ದೇವತೆಯನ್ನು ಕ್ಲಾಮಧಾಮಗಳನ್ನು ಹಾಗೂ ರೋಗ ರುಜನಗಳನ್ನು 
ಹೋಗಲಾಡಿಸುವ ಗ್ರಾಮದೇವತೆಯೆಂದೇ ಹೆಸರು ಪಡೆದಿರುವ ದೇವತೆಯಾಗಿದ್ದಾಳೆ. ದೇವತೆಗೆ 
ಕಿವಿಗೆ ಓಲೆ, ಕೆನ್ನೆಸರ, ರುದ್ರಾಕ್ಟಿ. ಜರೀಸೀರೆ, ನಿಂಬೆಹಣ್ಣಿನ ಸರ, 16 ಮೊಳದ ಸೀರೆ ಧರಿಸಿ 
ಕುಳತಿರುವ ತಾಯಿ ಹಿಂಡಿಮಾರಮ್ಮ ತನ್ನ ಸೊಂಟದಲ್ಲ ಡಾಬು. ಕಾಲ್ಲೆಜ್ಜೆ ಮತ್ತು ಮಿಂಚು 
ಧರಿಸಿಕೊಂಡು ಮುಗುಳ್ಸಗೆ ನಗುತ್ತಾ ತನ್ನ ಬಳಗೆ ಬಂದವರ ಕಷ್ಟವನ್ನು ನಗುನಗುತ್ತಾ 
ಸಂತೈಸುವ ಎನ್ನುವಂತೆ ಈ ಹಿಂಡಿಮಾರಿಯು ಭಕ್ತರನ್ನು ಕಾಯುತ್ತಾ ಬಂದಿದ್ದಾಳೆ. 


ಶಿಲಕಲ್‌ಪುರದ ಮಾರಿಹಬ್ಬ 


ಕೊಳ್ಳೇಗಾಲ ತಾಲ್ಲೂಕಿಗೆ ಸೇರಿದ ಗ್ರಾಮ. ಇದು ಚಾರಿತ್ರಿಕ ದೃಷ್ಠಿಕೋನದಿಂದ 
ಹೇಳುವುದಾದರೆ ಗಂಗರ, ಚೋಳರ ಕಾಲದಲ್ಲ ಒಂದು ಭಯಂಕರ ಸ್ಥಳವಾಗಿತ್ತೆಂದು 
ಸ್ಥಳೀಯರ ಹೇಳಕೆಗಳವೆ. ಈ ಊರಿಗೆ ಹತ್ತಿರದಲ್ಲಯೇ ಚಿಲಕವಾಡಿ ಬೆಟ್ಟ, ಕುಂತೂರು ಬೆಟ್ಟ 
ಸಮೀಪದಲ್ಪ್ಲದ್ದು, ಕಾವೇರಿ ನದಿಯ ಪಕ್ಕದಲ್ಲಯೇ ತಡಿಮಾಲಂಗಿ. ಹೊಸಮಾಲಂಗಿ 
ಊರುಗಳವೆ. ಈ ಗ್ರಾಮದಲ್ಲ ದಅತರು ಅಂಗಾಯುತರು ವಾಸವಾಗಿದ್ದು, ಜನಪದೀಯ 
ಹಿನ್ನೆಲೆಯಿಂದ ದಂಡಿನ ಮಾರಿ ಹಬ್ಬವನ್ನು ದಅತರು ಗ್ರಾಮದೇವತೆ ಹಬ್ಬವನ್ನು ಆಚರಿಸುತ್ತಾರೆ. 
ಶಂ ಹಬ್ಬ ದಲತರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಕೆಲವೊಂದು ಸಂದರ್ಭದಲ್ಲ ಹರಕೆಯ 
ರೂಪದಲ್ಲ ಅಂಗಾಯುತರು, ಕೋಣ, ಕುರಿ, ಕೋಳಗಳನ್ನು ಹೂವು. ಹೊಂಬಾಳೆ, ತೆಂಗಿನ 
ಕಾಯು ಮೊದಲಾದವುಗಳನ್ನು ಕೊಡುವ ಪದ್ಧತಿಯು ಪ್ರಾಚೀನ ಕಾಲದ ಪರಂಪರೆ ಎಂದೇ 
ಹೇಳಬಹುದು. ಈ ಒಂದು ಹಬ್ಬ ಹೆಚ್ಚು ಕಡಿಮೆ ಒಂದು ವಾರದ ತನಕ ನಡೆಯುತ್ತದೆ. ಈ ಚಿಕ್ಕ 
ಗ್ರಾಮದಲ್ಲ ಅನೇಕ ದೇವತೆಯ ಕುಲದವರೆಂದು ಹೇಳಕೊಳ್ಳುವ ಪರಿಪಾಠ ಈಗಲೂ ಎತ್ತಿ 
ತೋರುತ್ತದೆ. ಉದಾಹರಣೆಗೆ ದಂಡಿನ ಮಾರಮ್ಮ, ಪಾರ್ವತಿ, ತಿಬ್ಲಾದೇವಿ, ಬಾನಳ್ಳ, ಸತ್ಯವತಿ, 
ಚಿನ್ನದಮ್ಮ. ಚೌಡಮ್ಮ, ಮಾದಪ್ಪ. ಮಂಟೇಸ್ವಾಮಿ. ಕುಲದವರೆಂದು ಕರೆದುಕೊಳ್ಳುತ್ತಾರೆ. ಈ 
ಜನರುಗಳು ಒಂದು ನಿಗದಿಯಾದ ಸ್ಥಳದಲ್ಲಿ ಅಂದರೆ ಪ್ರಾಚೀನ ಕಾಲದಲ್ಲದ್ದಂತಹ ಸ್ಥಳದಲ್ಲ 


174 


ಪೂಜಸುವ ವಾಡಿಕೆ ಇದೆ. "ಊರ ಹುಡುಗ ಬೇವಿನ ಮರದ ಕಲ್ಲು ಜಗಲಯ ಮೇಲೆ ಕುಆತು 
ಪೂಜಸುವ ಪದ್ಧತಿ ಇದೆ.” ಈ ಊರಿನ ವಿಶೇಷವೇನೆಂದರೆ, ಹಬ್ಬ ಪ್ರಾರಂಭವಾಗುವುದಕ್ಕೆ 
ಮುಂಚೆ ಬ್ರಾಹ್ಮಣ ಪುರೋಹಿತರು ದಂಡಿನ ಮಾರಿಗುಡಿಯಲ್ಲ ಹೋಮ ಮಾಡಿ ನಂತರ ಹಬ್ಬ 
ಪ್ರಾರಂಭಸುವುದು. ಈ ಹಬ್ಬದ ವಿಶಿಷ್ಯ್ಯತೆ ಏನೆಂದರೆ. ಕುರಿ ಕಡಿಯುವುದು ದೇವರ 
ಪ್ರತಿರೂಪವೆಂದು ಹೇಃ ದೇವರು ಬಂದಿದೆ ಎಂದು ಕುಣಿಯುವುದು, ದಂಡಿನಮಾರಿಗೆ 
ಕೋಣಗಳ ಬಲ. ಕತ್ತಿ. ಪೂಜೆ, ಓಕ ನಡೆಸುವ ಮೂಲಕ ಈ ಹಬ್ಗವನ್ನು ದಅತರು ಆಚರಣೆ 
ಮಾಡುತ್ತಾರೆ. ಅಂಗಾಯುತರು ಸಹ ಪೋಷಕರಂತೆ ಹಿಂದೆ ಇರುತ್ತಾರೆ. ಕಡೆಯ ದಿನ ದಲತರು, 
ಜೀದಿಯ ಹೆಂಗಸರು ಅಲ್ಲಯ ಚಿಕ್ಕ ಚಿಕ್ಕ ಗಂಡು ಮಕ್ಕಳಗೆ ಅರಿಸಿನ ಕುಂಕುಮದ ನೀರನ್ನು 
ಎರಚುವುದು. ಹಾಗೇ ಅಂಗಾಲುತರು ಸಹ ಈ ದಲತ ಮಕ್ಕಳಗೆ ನೀರು ಎರಚುವ ಪದ್ಧತಿ ಇದೆ. 


ತಗರಪುರದ ತಗರ ಮಾರಮ್ಮ ಹಬ್ಬ 


ಇದು ಸಹ ಇದೇ ತಾಲ್ಲೂಕಿಗೆ ಸೇರಿದ ಗ್ರಾಮ, ಇಲ್ಲ ದಲಅತರು, ಕುರುಬರು, 
ಕುಂಬಾರರು. ಉಪ್ಪಾರರು. ಪರಿವಾರ ನಾಯಕರು, ಒಕ್ಕಲಗ, ಗೌಡರು, ಬ್ರಾಹ್ಮಣರು ಇವೇ 
ಮೊದಲಾದ ಜಾತಿ ಜನಾಂಗಗಳವೆ. ಈ ತಗರಪುರದ ಹೆಸರಿನ ಬಗ್ಗೆ ವಿಭನ್ನು ಹೇಳಕೆಗಳವೆ. 
ತಗರು, ತಗುರು, ತಗೂರು, ಟಗರು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಈ ಗ್ರಾಮದಲ್ಲಿರುವ 
ಶಾಸನದ ಪ್ರಕಾರ ತಗ4ಪುರ-ತಗಪೂರ ಎಂಬ ಹೆಸರಿದೆ.” ತಗರಪುರದಲ್ಲ ನಡೆಯುವ ಮಾರಿ 
ಹಬ್ಣವನ್ನು ತಗುರಿಮಾರಿ ಹಜ್ದವೆಂದು ಕರೆಯುತ್ತಾರೆ. ಗ್ರಾಮದ ಪ್ರತಿಯೊಂದು ಜಾತಿ 
ಜನಾಂಗದವರು ಸೇರಿ ಆಚರಿಸುತ್ತಾರೆ. ಆದರೆ ಈ ಹಬ್ಬದಲ್ಲ ಪ್ರಮುಖರೆಂದರೆ ದಅತರು ಮತ್ತು 
ಉಪ್ಪಾರರು ಈ ಹಬ್ಬದ ವೈಶಿಷ್ಟ್ಯವೇನೆಂದರೆ, ಸುಮಾರು ೨ ದಿನಗಳ ಕಾಲ ಈ ಹಬ್ಬ 
ನಡೆಯುತ್ತದೆ. ಇಲ್ಲಗೆ ಸತ್ತಿಗೆ ಸುರಪಾನಿ ಮತ್ತು ಕೇಲುಗಳನ್ನು ಹೊರುವುದು, ಬೇವಿನಸೊಪ್ಪಿನ 
ಉಡುಗೆ, ಕುಣಿತ, ಕೋಲು ಕಟ್ಟುವುದು. ಧೂಪದಾರತಿ ಸೇವೆ, ಪಾನಕ, ನೀರು ಮಜ್ಜಿಗೆ. 
ಸಪ್ಪೆಹುಕ ಸಂತರ್ಪಣೆ, ಬಾಯ ಜಗದ ಸೇವೆ, ತಲೆಯ ಮೇಲೆ ಕಾಲು ಒಡೆದು ಹರಕೆ 
ಒಪ್ಪಿಸುವುದು. ಚಾವಟಯುಂದ ಒಡೆದು ಕೊಳ್ಳುವುದು, ಕೇಲು ಸುರಪಾನಿಗಳ ಮೆರವಣಿಗೆ, ಮಡೆ 
ಪೂಜೆ, ಕುರಿಗಳ ಬಲ. ತಂಬಟ್ಟನಾರತಿ. ಹಿಕುಳ ಅಥವಾ ಗೊರೆ, ಮಾಸ್ತಿ ಅಥವಾ ಮಾಸಮ್ಮ, 
ಉಡುಗೆ ಧರಿಸುವುದು. ಮಾಸ್ತಿ ಧರಿಸಿ ಜದಿ ಜದಿಯಲ್ಲ ಮೆರವಣಿಗೆಯ ಮೂಲಕ ಪಡಿ 
ಎತ್ಗುವುದು ಈ ರೀತಿಯಲ್ಲ ತಗರಪುರದಲ್ಲ ಸಾಂಪ್ರದಾಯುಕ ರೀತಿಯಲ್ಲ ಮಾರ್ಚ್‌ ತಿಂಗಳು 
ಈ ಮಾರಿ ಹಬ್ಣ ಜಾನಪದೀಯ ಹಿನ್ನೆಲೆಯನ್ನು ಧರಿಸಿಕೊಂಡು ನಡೆಯುತ್ತದೆ. 


175 


ತಗರಪುರದ ತಗರು ಮಾರಿಹಬ್ದದ ಸಮಯದಲ್ಲ ವಿಭಿನ್ನ ಹೇಳಕೆಗಳವೆ. ತಗುರು 
ಮಾರಮ್ಮನ ನೆಲೆಗಳು. ತಗುರು ಮಾರಿ ಗುಡಿಯಲ್ಲ ಪೂಜೆಗಳು ನಡೆಯುತ್ತವೆ. ಹಬ್ಬ ಸಾರಲು 
ನಾಡು ಸೇರುವುದು, ಕರುಕಲು ಪಡಿ ಎತ್ತುವುದು. ಕರಕಲು ಹಾಕುವುದು, ಕುರುಕ್ಲಾಕಿದ 
ನಂತರದ ನಿಷಿದ್ದಗಳು, ಬೇವಿನ ಉಡುಗೆ ಕುಣಿತ, ರಂಗ ನುಗ್ಗುವುದು, ಮೊದಲ ರಂಗ ದೇವರ 
ಕರೆಯುವುದು, ದೀವಟಗೆ ಸೇವೆ (ದೀಪದ ಸೇವೆ) ದೀವಟಗೆ ಮೆರವಣಿಗೆ, ವಡೆ ಉತ್ಸವ/ ವಡೆ 
ಮಾಡುವುದು, ಕೇಲು ಚಿತ್ರಿಸಿರುವುದು ಮತ್ತು ನಿಲುಗೇಲು ಕೋಲು ಕಟ್ಟುವುದು. ಧೂಪದಾರತಿ 
ಸೇವೆ, ಪಾನಕ ನೀರು ಮಜ್ಜಿಗೆ, ಸಪ್ಪೆ ಉಳ ಸಂತರ್ಪಣೆ, ಮಡೆ ಬೇಲುಸುವುದು,, ರಂಗ 
ಬರೆಯುವುದು, ರಂಗದ ಮೇಲೆ ಚಪ್ಪರ, ತಂಬಡಿಗೆ ಅಬೇಸ ಬರುವುದು ಅಥವಾ ದೇವರು 
ಬರುವುದು. 


ದಲತರ ಜೀದಿಯಲ್ಲ ದೇವರು ಕರೆಯುವುದು, ಎರಡನೇ ರಂಗ ಮತ್ತು ಉಪ್ಪಾರರಿಗೆ 
ಸತ್ತಿಗೆ ನೀಡುವುದು, ಬಾಲು ಜಗ ಸೇವೆ, ತಲೆಯ ಮೇಲೆ ಕಾಲು ಒಡೆದು ಹರಕೆ 
ಒಪ್ಪಿಸುವುದು, ಚವಟ ಸೇವೆ, ಕೇಲು, ಸತ್ತಿಗೆ, ಸುರಪಾನಿಗಳ ಮೆರವಣಿಗೆ, ಮಡೆ ಪೂಜೆ, 
ಕುರಿಗಳ ಬಲ, ಮರುಕೇಲು, ತಂಪು ದಲತರ ಬದಿಯ ಮಹಿಳೆಯರಿಂದ ತಂಬಟ್ಟನಾರತಿ, 
ಹಕುಕ ಅಥವಾ ಗೊರೆ ಮಾಸ್ತಿ ಕಟ್ಟುವುದು, ಮಾಸ್ತಿ ಮೆರವಣಿಗೆ ಮತ್ತು ಪಡಿ ಎತ್ತುವುದು. 
ಕಡರಂಗ ಅಥವಾ ರಂಗಕ್ಕೆ ಕಾಯು ಇಡುವುದು ಈ ರೀತಿಯಲ್ಲ ತಗರಪುರದ ಮಾರಿಹಬ್ಬದ 
ಸಂದರ್ಭದಲ್ಲ ರೂಢಿಸಂಪ್ರದಾಯಗಳವೆ. 


ತಿಮ್ಮರಾಜಪುರದ ಹೊನ್ನಳ್ಳಿ ಮಾರಮ್ಮ ಹಬ್ಬ 


ತಿಮ್ಯರಾಜಪುರ ಗ್ರಾಮವು ಕೊಳ್ಳೇಗಾಲ ತಾಲ್ಲೂಕಿಗೆ ಸೇರಿದೆ. ಒಂದು ಪ್ರಾಚೀನ ನೆಲೆ 
ಎಂದರೆ ತಪ್ಪಾಗಲಾರದು. ಈ ಗ್ರಾಮವು ಮಂಟೇಸ್ವಾಮಿರವರ ಶಿಷ್ಯರಾದ ಕುರುಬನ ಕಟ್ಟೆ 
ನಿಂಗಯ್ಯ, ಚೆನ್ನಯ್ಯರವರ ಕಂಡಾಯಗಳ ಹಾಗೂ ಮಂಬೇಸ್ಥಾಮಿಗಕ ಹೊಂದಿರುವ ಈ 
ಊರಿನಲ್ಲ ಹೊನ್ನಳ್ಳ ಮಾರಿ ಹಬ್ಬದ ಜೊತೆಗೆ ಮಂಟೇಸ್ವಾಮಿಯವರ ನಿಂಗಯ್ಯ ಚನ್ನಯ್ಯನವರ 
ಕೊಡದ ಹಬ್ಬವೂ ನಡೆಯುತ್ತದೆ. ತಿಮ್ಮರಾಜಪುರಕ್ಷೆ ಈ ಹೆಸರು ಬರಲು ಕಾರಣವೇನೆಂದರೆ. 
ಮೈಸೂರು ಒಡೆಯರ ರಾಜಮನೆತನದಿಂ೦ದ ತಿಮ್ಮರಾಜ ಮತ್ತು ಕೆಂಪರಾಜ ಎಂಬ ಇಬ್ದರು ಶೇ 
ಭಾಗದ ಆಳ್ವಕೆ ನಡೆಸಿರುವುದಾಗಿ ಹಿರಿಯರ ಹೇಳಕೆಗಳವೆ.” ಈ ಊರಿನಲ್ಲ ಮಾರಿ ಹಬ್ಬವನ್ನು 
ಆಚರಿಸುತ್ತಾರೆ. ಇಲ್ಲಯ ವೈಶಿಷ್ಟ್ಯವೇನೆಂದರೆ, ವಿಶೇಷವಾಗಿ ಮಾದಿಗ ಜನಾಂಗ ಮತ್ತು 
ಕುರುಬರು ಆಚರಿಸುತ್ತಾರೆ. ಮಾದಿಗರು ರಂಗ ನುಗ್ಗಿದ ತದನಂತರ ಊರಗೌಡರನ್ನು ಕರೆತಂದು 


176 


ದೇವಾಲಯದಲ್ಲ ಕೂರಿಸಿದ ನಂತರ ರಂಗಸ್ಥಳದಲ್ಲ ತಮಟೆ ಒಡೆದುಕೊಂಡು ಕುಣಿಯುತ್ತಾರೆ. 
ಇಲ್ಲ ಮಂಟೇಸ್ವಾಮಿ ಕೊಂಡ ಸಹ ವಿಶೇಷವಾಗಿ ನಡೆಯುತ್ತದೆ. 


ಪಾಳ್ಯದ ಸೀಗೆ ಮಾರಿಹಬ್ಬ 


ಇದು ಸಹ ಕೊಳ್ಳೇಗಾಲ ತಾಲ್ಲೂಕಿಗೆ ಸೇರಿದ ಗ್ರಾಮವಾಗಿದ್ದು. ಇದು ಒಂದು ಹೋಬಳ 
ಕೇಂದ್ರವಾಗಿದೆ. ಈ ಪ್ರದೇಶ ಗಂಗರ ಮತ್ತು ವಿಜಯನಗರ ಅರಸರ ಕಾಲದಲ್ಲ ಒಂದೇ 
ಪ್ರಮುಖ ನೆಲೆಯಾಗಿತ್ತು. ಮೈಸೂರು ಒಡೆಯರ ಕಾಲದಲ್ಲಯೂ ಕೂಡ ಒಂದೇ ಪಾಳೇ 
ಪಬ್ದಾಗಿತ್ತು. ಆದುದರಿಂದಲೇ ಪಾಠೇಗಾರನ ಪಾಳೇಪಟ್ಟನ ಅಥವಾ ಪಾಳೇಪಟ್ಟದ ಶೇ ನೆಲೆಗೆ 
ಪಾಳ್ಯ ಎಂಬ ಹೆಸರು ಬಂದಿದೆ. ಈ ಗ್ರಾಮದಲ್ಲ ದಅತರು, ಪರಿವಾರನಾಯಕರು. ಬೆಸ್ತರು. 
ಕುರುಬರು, ಕುಂಬಾರರು, ಉಪ್ಪಾರರು, ಮಡಿವಾಳರು. ಅಕ್ಷಸಾಅಗರು, ಗಾಣಿಗರು. ಬಣಜಗರು. 
ಅಂಗಾಯುತರು. ಒಕ್ಕಅಗಗೌಡರು. ಬ್ರಾಹ್ಮಣರು ಮೊದಲಾದ ಜಾತಿಗೆ ಸೇರಿದ ಜನಾಂಗಗಳು 
ಇವೆ. 


ಈ ಊರಿಗೆ ಸೀಗೆ ಮಾರಿಹಬ್ಲ ಒಂದು ತಿಂಗಳ ಕಾಲ ನಡೆಯುವ ಹಬ್ಬವಾಗಿದೆ. ಸೀಗೆ 
ಮಾರಿ ಹಬ್ಣವನ್ನು ಈ ಗ್ರಾಮದ ದೇವತೆಯ ಹಜ್ದವೆಂದು ಕರೆಯುತ್ತಾರೆ. ಈ ದೇವತೆಯನ್ನು 
ಗ್ರಾಮದ ಎಲ್ಲಾ ಜಾತಿ ಜನರು ಪೂಜಸುತ್ತಾರೆ. ಹಾಗೆಯೇ ಎಲ್ಲಾ ಜಾತಿಯ ಜನಾಂಗದವರು ಈ 
ದೇವತೆಯ ಹಜ್ಣವನ್ನು ಆಚರಿಸುತ್ತಾರೆ. ಹಿಂದೆ ಈ ಹಬ್ಬ ಪ್ರತಿ ವರ್ಷಕ್ಕೊಮ್ಮೆ ನಡೆಯುತ್ತಿತ್ತು. 
ಆದರೆ ಈಶಗ ನಾಲ್ದು ಅಥವಾ ಐದು ವರ್ಷಗಳಗೊಮ್ಮೆ ಒಂದು ಬಾರಿ ನಡೆಯುವ ಪದ್ಧತಿ ಇದೆ. 
ಇಲ್ಲಯ ವಿಶೇಷತೆ ಏನೆಂದರೆ ಶೈವಧರ್ಮವನ್ನು ಅನುಸರಿಸುವ ಅಂಗಾಲಯುತರು ಸೀಗೆ 
ಮಾರಮ್ಮನನ್ನು ಪೂಜಸುತ್ತಾರೆ. ಈ ಅಂಗಾಯುತರ ಪ್ರಕಾರ ನಾವು ಅಂಗಾಲಯುತರಲ್ಲ ಶುದ್ಧ 
ಶೈವ ಪಿವಾರ್ಚಕರು ಇಡೀ ಕೊಳ್ಳೇಗಾಲ ತಾಲ್ಲೂಕಿನಲ್ಲ ಮೂವತ್ತಾರು ಕುಟುಂಬಗಳವೆ. ನಾವು 
ಅಂಗಾಲುತರಿಗೆ ಹೆಣ್ಣು ಕೊಡುವುದಿಲ್ಲ. ಮತ್ತೆ ಹಾಗೆಯೇ ಹೆಣ್ಣನ್ನು ಸಹ ತರುವುದಿಲ್ಲ ಎಂದು 
ಹೇಳುತ್ತಾರೆ. ಇವರ ಪ್ರಕಾರ ಹಬ್ಗದ ಸಮಯದಲ್ಲ ಬಅ ಜೀಕುವವರು ನಾಯಕರು, ಹೆಬ್ರ 
ಹೊರುವವರು ದಅತರು. ಈ ಗ್ರಾಮದಲ್ಲ ಹೆಬ್ಬರ ಗುಡಿ. ಬಲಅದೇವರ ಗುಡಿ, ಸೀಗೆ 
ಮಾರಮ್ಮನಗುಡಿ. ಸಾಕದೇವಮ್ಮನ ಗುಡಿ. ಬೊಮ್ಮಪ್ಪನ ಗುಡಿ. ಪೀಠಗಳು ಕಂಡುಬರುತ್ತವೆ. ಈ 
ಹಬ್ದದಲ್ಲ ಸತ್ತಿಗೆ. ಸುರಪಾನಿಗಳು. ಕೇಲುಗಳು. ಬಅಕೇಳು, ದೊಡ್ಡಕೇಳು. ಹೊಳಗೆರೆ ಹುಚ್ಛಮ್ಮನ 
ಕೇಳು, ಸಾಕದೇವಮ್ಮನ ಪಡೆ ಕೊಂಡ ಬೆಳಗುವುದು ಈ ರೀತಿಯ ಜಾನಪದೀಯ 
ರೀತಿಯಲ್ಲ ಹಬ್ಗವನ್ನು ಆಚರಿಸುತ್ತಾರೆ. 


177 


ತೇರಂಬಲಳ್ಳಿ ತರದಗೆಂಡದ ಮಾರಿಹಬ್ಬ 


ತೇರಂಬಳ್ವ ಕೊಳ್ಳೇಗಾಲ ತಾಲ್ಲೂಕಿನ ಒ೦ದು ಗ್ರಾಮ. ಠ ಗ್ರಾಮದ ಎಲ್ಲಾ ಜಾತಿ ಜನಾಂಗಗಳು 
ಸೇರಿ ಮಾಡುವ ಗ್ರಾಮದ ಹಬ್ದ್ಗವೇ ತರದಗೆಂಡದ ಮಾರಿಹಬ್ಬ. ಈ ಊರಿನಲ್ಪ್ಲ ಹೊಲೆಯರು. 
ಮಡಿವಾಳರು, ಕುರುಬರು, ಕೆಲಸಿಗಳು, ಆಚಾರಿಗಳು, ಅಂಗಾಲುತರು ಮೊದಲಾದ 
ಜನಾಂಗದವರು ಇದ್ದಾರೆ. ತರದ ಗಂಡದ ಮಾರಿ ಹಬ್ದವನ್ನು ಊರಿನ ಎಲ್ಲರೂ ಸೇರಿ 
ಆಚರಿಸುತ್ತಾರೆ. ಕಲ್ಪನಿಂದ ಕೆತ್ತಿದ ಒಂದು ಶಿಲ್ಪವಿದ್ದು, ಮಣಿಸರ ಕೋರೆಹಲ್ಲು. ಮತ್ತು ವಿವಿಧ 
ಆಭರಣಗಳನ್ನು ಧರಿಸಿದ್ದಾಳೆ. ಇದು ಹೆಚ್ಚಾಗಿ ದಲತರಿಗೆ ಸೀಮಿತವಾದದ್ದು. ಮತ್ತೊಂದು 
ಮದ್ದೂರಮ್ಮನ ಗುಡಿ ಇದೆ. ಇಲ್ಲ ಹನ್ನೆರಡು ಚಕ್ಕ ಚಿಕ್ಕ ಕಲ್ಲುಗಳನ್ನು ಸಾಲಾಗಿ ನೆಡಲಾಗಿದೆ. 
ಅವುಗಳ ಪೈಕಿ ದೊಡ್ಡದಾಗಿರುವುದು ಮದ್ದೂರಮ್ಮ, ಉಳದವು ಅಕ್ಕ ತಂಗಿಯರ 
ಸಂಕೇತಗಳೆಂದು ಜನ ಹೇಳುತ್ತಾರೆ. ಈ ಶಿಲ್ಪ್ಲಗಳಗೆ ಅನೇಕ ಪ್ರಾಣಿಗಳನ್ನು ಬಅ ಕೊಡುತ್ತಾರೆ. 
ರಾವಳ ದೇವರ ಗುಡಿ ಮತ್ತು ಈ ಗ್ರಾಮದಲ್ಲ ರಾವಳ ದೇವರ ಒಕ್ತಅನ ಜನರಿದ್ದಾರೆ. ಇಲ್ಲ 
ನಡೆಯುವ ತರದ ಗಂಡದ ಮಾರಿ ಹಬ್ಗದ ಸಮಯದಲ್ಲ ರಾವಳ ದೇವರಿಗೆ (ಶಿಲ್ಪಕ್ಕೆ ವಿಶೇಷ 
ಪೂಜೆ ಸಲ್ಪಸುವ ಪರಿಪಾಠ ಇದೆ. ಮತ್ತೊಂದು ರಾವಣಾಸುರನ ಮೂರ್ತಿ ಶಿಲ್ಪ ಇದೆ. ಇದರ 
ಪಕ್ಷದಲ್ಲ ಸುಮಾರು ಒಡಿ ಶಿಲ್ಪ್ಲಗಳವೆ. ಆದರೆ ಇದನ್ನು ಅಂಗಾಯುತರನ್ನು ಬಟ್ಟು ಉಳದ ಎಲ್ಲಾ 
ಕೋಮಿನವರು ಪೂಜಸುತ್ತಾರೆ. ಈ ಗ್ರಾಮದಲ್ಲ ಮಾರಿ ಹಲ್ಲ ಎಂಟು ದಿನಗಳ ಕಾಲ 
ನಡೆಯುತ್ತದೆ. ಇಲ್ಪ್ಲಯೂ ರಂಗ ಕಟ್ಟುವುದು ರಂಗಕ್ಷೆ ಗ್ರಾಮದ ನಾಡಗೌಡರನ್ನು ಆಹ್ವಾನಿಸಿ 
ದಲತರು ರಂಗದಲ್ಲಿ ಈಹುಣಿಯುವ ಪರಿಪಾಠವಿದೆ. ಇಲ್ಲ ಮದುವೆಯಾದ ಒಬ್ಬ ಗಂಡಸರನ್ನು 
ಆಯ್ಲೆ ಮಾಡಿ ಈ ವ್ಯಕ್ತಿಗೆ ಮಾಸ್ತಿ ಅಥವಾ ಮಹಾಸತಿಯಾಗಿ ಅಲಂಕರಿಸಲಾಗುತ್ತದೆ. ಈ 
ವ್ಯಕ್ತಿಗೆ ಕೆಂಪು ಅಥವಾ ಹಸಿರು ಸೀರೆ. ರವಿಕೆ. ಕಿವಿ ಮತ್ತು ಮೂಗಿಗೆ ಹಿಲೆ. ತಲೆಗೆ ಹೂವು 
ಮುಡಿಸುತ್ತಾರೆ. ಇದನ್ನು ಮಾಸ್ಟಿ ಅಥವಾ ಸತಿ ಮಾರಮ್ಮ ಎಂಬೆಲ್ಲಾ ಹೆಸರುಗಳಂದ 
ಕರೆಯುತ್ತಾರೆ. 


ನೆಲದಲ್ಲ ಹೂತು ಹೋಗಿರುವ ಕಲ್ಲನ ಆಕೃತಿಯನ್ನು ತರದ ಗೆಂಡರಮಾರಮ್ಮ ಎಂದು 
ಪೂಜಸುತ್ತಾರೆ. ಮಾರಮ್ಮನ ಗುಡಿ ಮುಂದೆ ಕೋಳ ಕುರಿಗಳನ್ನು ಬಅ ಕೊಡುತ್ತಾರೆ. ರಾವಳ 
ದೇವರು ಪೂಜೆ, ತರದ ಗೆಂಡದ ಮಾರಿಹಬ್ಗದ ಪೂಜೆ ಪುರಸ್ಥಾರಗಳು. ರಂಗ ಕಟ್ಟುವುದು. 
ರಂಗಕ್ಕೆ ಊರು ನಾಡಗೌಡರ ಆಹ್ಲಾನ, ಚಪ್ಪರ ಹಾಕುವುದು, ಅಲ್ಲದೆ ಕೊಂಡ ಹಾಕುವುದು. 
ಗೊರೆ ಮೀಯುವುದು, ಮಾಸ್ತಿ ಕಟ್ಟುವುದು ಈ ರೀತಿ ರೂಢಿ ಸಂಪ್ರದಾಯಗಳವೆ. 


178 


ಕುಂತೂರು ಕುಣಿಯಾಟದ ಮಾರಮ್ಮ 


ಕುಂತೂರು ಕೊಳ್ಳೇಗಾಲ ತಾಲ್ಲೂಕಿಗೆ ಸೇರಿದ ಒಂದು ಊರು. ಪಕ್ಕದಲ್ಲಯೇ ಎರಡು 
ಬೆಟ್ಟಗಳವೆ. ಒಂದು ಶಂಭುಅಂಗಬೆಟ್ಟ ಮತ್ತೊಂದು ಪ್ರಭುಅಂಗಸ್ತಾಮಿ ಬೆಟ್ಟ ಎಂದು 
ಹೆಸರುಗಳವೆ. ಈ ಎರಡು ಕ್ಷೇತ್ರಗಳು ವೀರಶೈವ ನೆಲೆಗಳಾಗಿವೆ. ಶಂಭುಅಂಗೇಶ್ವರ ಕ್ಷೇತ್ರದಲ್ಲಿ 
ದುರ್ಗ ದೇವಾಲಯ, ಶಂಭುಅಂಗಸ್ತಾಮಿ ದೇವಾಲಯ, ಸಿದ್ದೇಶ್ವರ ದೇವಾಲಯ, ಬೆಟ್ಟದ 
ಮೇಲೆ ಗವಿಗಳು, ಮಠಗಳು ಅಲ್ಲದೆ ನಿಜಗುಣಾನುಭವ ಮಂಟಪವನ್ನು ಕಟ್ಟಲಾಗಿದೆ. ಕ್ರ.ಶ.ಠನೇ 
ಶತಮಾನದಲ ವೀರಶೈವ ದೊರೆ ಈ ಭಾಗದಲ್ಲಿ ಆಳ್ವಕೆ ನಡೆಸುತ್ತಿದ್ದನೆಂಬ ಹೇಳಅಕೆಯೂ ಸಹ 
ಇದೆ. ಹಾಗೆಯೇ ಪ್ರಭುಅ೦ಂಗ ಬೆಟ್ಟದಲ್ಲ ಪ್ರಭುಅ೦ಗ ಶಿವಅ೦ಗ ಇದೆ. ಪ್ರಾಚೀನ ಕಾಲದಲ್ಲಿ ಮಲೈ 
ಮಹದೇಶ್ವರಸ್ವಾಮಿರವರು ಸುತ್ತೂರು ಕ್ಷೇತ್ರದಿಂದ ಬಂದು ಈ ಬೆಟ್ಟದಲ್ಲ ಸುಮಾರು ಕಾಲ ನೆಲೆಸಿ 
ನಂತರ ಕೊಳ್ಳೇಗಾಲದ ಮರಡಿಗುಡ್ಡದ ಮೇಲೆ ಮಂಡಿಯೂರಿ ತದನಂತರ ಮಲೆಮಹದೇಶ್ವರ 
ಬೆಟ್ಟದಲ್ಲಿ ನೆಲೆಸಿದ್ದಾನೆಂದು ಅನೇಕ ಜಾನಪದೀಯ ಪುರಾವೆಗಳವೆ. ಅನೇಕ ಜಾನಪದೀಯ 
ದೇವರ ಗುಡ್ಡರು ಈ ದೇವರು ಮೇಲೆ ಹಲವಾರು ಭಕ್ತ ಹಾಡುಗಳ ಮೂಲಕ ಬೆಳಕು ಚೆಲ್ಪದ್ದಾರೆ. 
ಕುಂತೂರು ಗ್ರಾಮದಲ್ಲೂ ಜಾನಪದೀಯ ಮಾರಿಹಬ್ಬದ ಆಚರಣೆಯೂ ರೂಢಿಯಲ್ತದೆ. 
ಕುಂತೂರು ಮಾರಿಹಬ್ಗದ ಸಮಯದಲ್ಲ ಜಾನಪದ ಕಲೆಗಳಾದ ರಂಗದ ಕುಣಿತ, ಕೋಲಾಟ, 
ಒಗಟು, ಹಾಸ್ಯ, ಹುಅಲಯಾಟ, ಕೋಲೆ ಬಸವ ಮೊದಲಾದ ಕಲಾ ಪ್ರದರ್ಶನಕ್ಕೆ ಕುಂತೂರು 
ಮಾರಿಹಬ್ದ್ಲ ಹೆಸರು ವಾಸಿಯಾಗಿದೆ. ಈ ಗ್ರಾಮದಲ್ಲ ಮಾರಿಗುಡಿ, ನಾಯಕರ ಮಾರಿಗುಡಿ, 
ಕರಿಗಲ್ಲನ ಮಾರಿಗುಡಿ. ಮುದ್ಧಲೆ ದೇವರ ಮನೆ, ಹಟ್ಟ ಮಾರಮ್ಮನವರ ಗುಡಿ. ಈರಮ್ಮ ದೇವರ 
ಗುಡಿ, ಪ್ರಾಚೀನ ಕಾಲದ ಮಹಾಅಂಗೇಶ್ವರ ದೇವಾಲಯ ಕಂಡುಬರುತ್ತದೆ. ಈ ಗ್ರಾಮದಲ್ಲಿ 
ಮೇಲೆ ತಿಆಸಿರುವ ಗ್ರಾಮಗಳ ಮಾದರಿಯಲ್ಲ ಹಬ್ಬವನ್ನು ಆಚರಿಸುತ್ತಾರೆ. 


ಮಧುವನಹಳ್ಳಯ ಮಾರಿಹಬ್ಬ 


ಕೊಳ್ಳೇಗಾಲದಿಂದ ಪೂರ್ವ ದಿಕ್ಷಗೆ ಎರಡೂವರೆ ಕಿಲೋಮೀಟರ್‌ ದೂರದಲ್ಲ 
ಮಧುವನಹಳ್ಣ ಇದೆ. ಈ ಊರಿನಲ್ಲ ಬಹುತೇಕ ಎಲ್ಲಾ ಜಾತಿಯವರು ಇದ್ದಾರೆ. 
ಮಧುವನಹಳ್ಳಯಲ್ಲಿ ಮಾರಿಹಬ್ಬವನ್ನು ಜಾನಪದೀಯ ದೃಷ್ಟಿಕೋನದಿಂದ ವಿಶೇಷವಾಗಿ 
ನಾಯಕರು ಮತ್ತು ದಅತರು ಆಚರಿಸುತ್ತಾರೆ. ಮಧುವನಹಳ್ಳಿಯಲ್ಲ ಒಂದು ವಾರ ಕಾಲ 
ಹಬ್ಗವನ್ನು ಆಚರಿಸುತ್ತಾರೆ. ಇಲ್ಲ ವಿಶೇಷ ಪೂಜೆ ನಡೆಯುತ್ತದೆ. ತಮಟೆ. ಡೋಲು. 
ಬಾರಿಸಿಕೊಂಡು ಕುಣಿಯುವುದು ಪ್ರಾಚೀನ ಪರಂಪರೆ ಎಂಬ ಅಂಶ ಎದ್ದು ಕಾಣುತ್ತದೆ. ಇಲ್ಲ 


179 


ಸತ್ತಿಗೆ ಸುರಪಾನಿ, ಮೊದಲಾದವುಗಳನ್ನು ದೇವರ ಪ್ರತಿರೂಪವೆಂದು ಮಾರಿಹಬ್ಬ ಸಂದರ್ಭದಲ್ಲ 


ಆಚರಿಸುತ್ತಾರೆ. 
ದೊಡಢ್ಲಿಂದುವಾಡಿ ಮಾರಿಹಬ್ಬ ಅಥವಾ ತಂಪು ಹಬ್ಬ 


ದೊಡ್ಡಿಂದುವಾಡಿಯಲ್ಲಯೂ ಸಹ ಮಾರಿಹಬ್ಣ್ಗವನ್ನು ವಿಶೇಷವಾಗಿ ಆಚರಿಸುತ್ತಾರೆ. 
ಆದರೆ ಈಗ ಪ್ರಾಚೀನ ಪರಂಪರೆಗೆ ಪೂರಕವಾಗಿದೆ ಎಂದು ಹೇಳಬಹುದು. ಕಾರಣವೇನೆಂದರೆ, 
ಪ್ರಾಚೀನ ಕಾಲದಲ್ಲ ಊರಿನ ಎಲ್ಲಾ ಜನಾಂಗದವರು ತಮ್ಮ ಅನುಕೂಲತೆಗೆ ತಕ್ಕಂತೆ 
ಆಚರಿಸುವ ಪ್ರವೃತ್ತಿ ಇದೆ. ಆದರೂ ಸಹ ವರ್ಷಕ್ಕೆ ಒಂದು ಬಾರಿ ಈ ಮಾರಿ ಹಬ್ದವನ್ನು 
ಸಡಗರದಿಂದ ಆಚರಿಸುತ್ತಾರೆ. 


ಇಲ್ಲ ಕೇವಲ ಒಂದೇ ದಿನದ ಆಚರಣಿಯಲ್ಪರುತ್ತದೆ. ಈ ಹಬ್ಬದ ದಿವಸ ಲೂರಿನಿಂದ 
ಹೊರಗೆ ಇರುವ ಕನಕಗಿರಿ ಬೆಟ್ಟದ ಮೇಅರುವ ತಾಲಯುಗೆ ವಿಶೇಷ ಪೂಜೆ ಪುನಸ್ಥಾರ ಮಾಡಿ 
ತಂಪು (ತಂಜಟ್ಟು) ಪೂಜೆ ನಡೆಯುತ್ತದೆ. ಕೆಲವರು ದೇವಿಗೆ ಕೋಳ, ಕುರಿಗಳನ್ನು ಬಲ 
ಕೊಡುವ ಪದ್ಧತಿ ಇದೆ. ಈ ನಿಟ್ಟನಲ್ಲ ಇಂತಹ ಕೆಲವಾರು ನೀತಿ ನಿಯಮ ಪದ್ಧತಿಗಳನ್ನು ಮಾರಿ 
ಹಬ್ದಗಳಲ್ಲ ಕಾಣುತ್ತೇವೆ. ಇದು ನಮ್ಮ ಕಾಲಕ್ಕೆ ಸೇರಿದ ಒಂದು ಪರಂಪರೆಯಲ್ಲ ಇದರ 
ಪ್ರಾಚೀನತೆಯನ್ನು ಅನುಸರಿಸಿ ನೋಡುವುದಾದರೆ ಸಿಂಧೂ ಬಯಲನ ನಾಗರಿಕತೆಯ ಜನರು 
ಕೆಲವೊಂದು ಆಚಾರ-ವಿಚಾರ ಸಂಪ್ರದಾಯಗಳನ್ನು ಅನೇಕ ಆಧಾರಗಳಂ೦ದ 
ಕಾಣಬಹುದಾಗಿದೆ. ಇದು ಜನರು ತಮ್ಮ ಜನಾಂಗದ ಪೂರ್ವಿಕರ ಪರಂಪರೆಯ ಹಿನ್ನೆಲೆಯಲ್ಲ 
ಬಂದಿರುವ ತಮ್ಮ ಸ್ಥಳೀಯರೇ ಆದ ಸ್ರೀ. ಪುರುಷ ದೇವತೆಗಳನ್ನು ತಮ್ಮ ರೀತಿಯ 
ಮನುಷ್ಯರಾಗಿರುವುದುಂಟು ಎಂದು ಭಾವಿಸಿ ಅನೇಕ ರೀತಿಯ ಎಡೆ ಹಾಕುವ ಪರಂಪರೆ ಇದೆ. 
ಇಂದಿಗೂ ಯಾರು ಗ್ರಾಮದೇವತೆ ಹಬ್ದವೆಂದು ಹೇಳುವುದಿಲ್ಲ. ಅದಕ್ಕೆ ಬದಲಾಗಿ ಮಾರಿ ಹಬ್ಬ. 
ಮಾರಮ್ಮ ಹಬ್ಬ. ಮನೆದೇವರಮ್ಮ ಹಬ್ಬ. ಅಮ್ಮ, ಅವ್ವ. ನಾಯು ಎಂದು ಕರೆದು ಬೇಡುತ್ತಾರೆ. ಈ 
ರೀತಿಯ ಪರಿಪಾಠವನ್ನು ನಾವು ಚಾಮರಾಜನಗರ ಜಲ್ಲೆಯ ಸಾಕಷ್ಟು ಊರುಗಳಲ್ಲ 
ಕಾಣುತ್ತೇವೆ. ಈ ರೀತಿಯ ಒಂದು ಹಿನ್ನೆಲೆಯನ್ನು ಆಧರಿಸಿ ಇಲ್ಲ ಕೆಲವೇ ಕೆಲವು ಊರುಗಳ, 
ಕೆಲಪೊಂ೦ದು ಜಾನಪದೀಯ ಹಬ್ಬ ಆಚರಣೆಯ ವಿಷಯಗಳನ್ನು ಇಲ್ಲ ನೀಡಲಾಗಿದೆ. ಈ 
ಭಾಗದ ಸೋಆಗರು ಸಹ ಅನೇಕ ರೀತಿಯ ಹಜ್ದಗಳನ್ನು ಆಚರಿಸುತ್ತಾರೆ." 


180 


ಪುರಾಣ ಸಂಬಂಧವುಳ್ಳ ಹಬ್ಬಗಳು 


ಇವರು ಗೌರಿ, ಯುಗಾದಿ, ದೀಪಾವಳ, ಸಂಕ್ರಾಂತಿ ಮೊದಲಾದ ಹಬ್ದಗಳನ್ನು 
ಆಚರಿಸುವುದಿಲ್ಲ. ಆದರೆ ಅದೇ ಸಮಯಕ್ಕೆ ಹತ್ತಿರದ ತಮ್ಮ ಕಲ್ಲು ಗುಡಿಗೆ, ಮಾದೇಶ್ವರ 
ದೇವಾಲಯ, ರಂಗನಾಥ ದೇವಾಲಯಕ್ಕೆ ಹೋಗಿ ಪೂಜಸುತ್ತಾರೆ. ವ್ಯವಸಾಯ ಸಂಬಂಧ 
ಹಬಗಳು, ಹೊಸ ರಾಗಿ ಹಬ, ರೊಟ ಹಬ, ಮುನಿ ಹಬ, ಸಂಕಮ್ಮನ ಹಬ, ದನದ ಹಬ, 
ಬ ಬ [x ಬ ಬ ಬ ಬ 
ಕರುವಾಡು ಹಬ್ಬ. ಮಾರಿಹಬ್ಬ ಇವುಗಳನ್ನು ಆಚರಿಸುತ್ತಾರೆ." 


5.2. ಸಂಪ್ರದಾಯಗಳು ಮತ್ತು ಆಚರಣೆಗಳು 


ಕ್ರಿ.ಪೂ. ಕಾಲಕ್ಲಾಗಲೇ ಭಾರತ ದೇಶವು ತನ್ನದೇ ಆದ ಸಂಸ್ಕೃತಿ ಪರಂಪರೆ, ಆಚಾರ- 
ವಿಚಾರಗಳ ಮೂಲಕ ರೂಢಿ ಸಂಪ್ರದಾಯಗಳನ್ನು ಬೆಳೆಸಿಕೊಂಡು ಬಂದಿರುವುದನ್ನು 
ಕಾಣಬಹುದಾಗಿದೆ. ಅಂದಿನ ಕಾಲಕ್ಷೆ ಸಿಂಧೂ ಬಯಲನಲ್ಲ ಇದ್ದಂತಹ ವಾಗರಿಕತೆಯ 
ಬೆಳವಣಿಗೆಯನ್ನು ಚಾಮರಾಜನಗರ ಜಲ್ಲೆಯ ಭಾಗಗಕಲ್ಲ ಕಾಣಬಹುದಾಗಿದೆ. 


ನಗರ ಜೀವನದಲ್ಲ ಹಾಗೂ ಗ್ರಾಮಾಂತರ ಜೀವನದಲ್ಲ ಕಂಡುಬರುವ 
ನಾಗರಿಕತೆಯನ್ನು ಪ್ರಾಚೀನ ಸಂಸ್ಕೃತಿಯ ತಳಹದಿಯ ಮೇಲೆ ಕಲ್ಪಕೊಂಡಿದ್ದು, ನಿರಂತರವಾಗಿ 
ಸಾಗಿ ಬಂದಿರುವುದು ಗಮನಾರ್ಹವಾದ ಅಂಶವಾಗಿದೆ. ಈ ಹಿನ್ನೆಲೆಬುಂದ ಶಂ ಭಾಗದಲ್ಲಿ 
ಯಾವ ರೀತಿಯಲ್ಲ ಜನವ ಸಾಮಾನ್ಯರು ರೂಢಿ ಸಂಪ್ರದಾಯಗಳನ್ನು 
ಬೆಳೆಸಿಕೊಂಡಿದ್ದಾರೆಂಬುದನ್ನು ತಿಆಸಲಾಗಿರುತ್ತದೆ. 


ಶಿಆಕಲಪುರದ ದಂಡಿನ ಮಾರಿಹಲ್ಲದ ರೂಢಿ ಸಂಪ್ರದಾಯಗಳು 


ರಂಗ ಕಟ್ಟುವುದು. ದಲಅತರ ಹಬ್ಗದ ಆರಂಭಕ್ಕೆ ವೈದಿಕರ ಹೋಮ, ಮರಿ, ಕುರಿ, 
ಕೋಳಗಳನ್ನು ದೇವರಿಗೆ ಒಪ್ಪಿಸುವುದು ಘಟಗುಂಬ ರಚಿಸುವುದು, ಅನ್ನಸಾರು. ಕುರಿ, 
ಮಾಂಸಗಳನ್ನು ತುಂಜಟ್ಟ ಘಟಗುಂಭ ಬದಿರು ಪುಟ್ಲೆಗಳನ್ನು ಚಾವಡಿ ಒಳಗೆ ಇಟ್ಟು. ಸುರಪಾನಿ 
ಇಟ್ಟು ಗಂಧದ ಕಡ್ಲಿ, ಕರ್ಪೂರ, ಧೂಪ, ಸಂಪ್ರದಾಯಗಳ ಹೊಗೆಯಲ್ಲ ಬೆರೆತು ವಾದ್ಯ 
ಡೋಲುಗಳ ಹಿಮ್ಮೇಳನದ ಜೊತೆಗೆ ದೇವರನ್ನು ಕರೆಯುವುದು. ದಂಡಿನ ಮಾರಿಗೆ 
ಕೋಣಗಳನ್ನು ಬಲ ಕೊಡುವುದು, ರಂಗ ಹಾಯುವುದು, ಕತ್ತಿ ಪೂಜೆ, ದಂಡಿನಿಂದ ಕೇರಿಯ 
ಕಡೆಗೆ ಹೋಗುವುದು, ಕುರಿಗಳ ರುಂಡಮುಂಡಗಳನ್ನು ತುಂಡರಿಸಿ ಸಾಂಕೇತಿಕವಾಗಿ 
ಕೋಣಗಳ ರಕ್ತ ಕುಡಿಯುವುದು. ಉಳ್ಳ ಮಾರಮ್ಮನ ಗುಡಿಯಲ್ಲ ಉಳ್ಳ ಸಂತರ್ಪಣೆ 


[] 


181 


ಮಾಡುವುದು, ಪಟ್ಟದಮ್ಮನಿಗೆ ಪಟ್ಟದ ರಾಣಿಗೆ ಹಬ್ಬ. ಪಟ್ಟದಮ್ಮ ಪೂಜೆ, ಗೊರೆಗುಆಳ ಅಥವಾ 
ಓಳಯನ್ನು ಮಾಡುವುದು ಪಿಲಕಲ್‌ಪುರದ ಮಾರಿಹಬ್ದದ ರೂಢಿ ಸಂಪ್ರದಾಯಗಳವೆ. 


ತಿಮ್ಮರಾಜೇಪುರದ ಹೊನ್ನಳ್ಳಿ ಮಾರಿಹಲ್ಲದ ರೂಢಿ ಸಂಪ್ರದಾಯಗಳು 


ಮೊದಲಗೆ ಮಾರಿಗುಡಿಯಲ್ಲ ಪೂಜೆ, ಹ್ಗ ಸಾರುವುದು. ಹಾಲರವೆ ನಡೆಸುವುದು. 
ರಂಗ ಕಟ್ಟ ಕುಣಿಯುವುದು, ಮಡೆ, ತಂಪು. ಕಾರ್ದಿಗೆ ಅಸ್ಸುವುದು. ಮರಿ ಒಪ್ಪಿಸುವುದು. ರಂಗ 
ನುಗ್ಗುವುದು, ರಂಗದ ಸೇವೆ, ಕೇಲನ್ನು ಕೆರೆಗೆ ಬಡುವುದು. ಜರುದುಗಳ ಮೆರವಣಿಗೆ ಮತ್ತು 
ಪಲ್ಲಕ್ಕಿ ಉತ್ಸವ. ಮಾಸ್ತಿ ಕಟ್ಟುವುದು. ಕೊಂಡ ಮಾರಮ್ಮ ಮತ್ತು ಮಂಟೇಸ್ವಾಮಿ ಕೊಂಡ. 
ಕೊಂಡ ಹಾಯುವುದು ಜೀದ್‌ಮೆರುದ್ಧ, ಮತ್ತೆ ಮಾಸ್ತಿ ಕಟ್ಟುವುದು. ಮಸ್ತಿಯೊಂದಿಗೆ 
ಮಾರಿಗುಡಿಗೆ ಮಾದಿಗರ ಪ್ರವೇಶ ಮಾಸ್ತಮ್ಮನ ಸಂಚಾರ, ಮರಿರಂಗ್‌ ಈ ರೀತಿಯ ರೂಢಿ 


ಸಂಪದಾಯಗಳವೆ. 


ಪಾಳ್ಯದ ಸಿಂಗ್‌ ಮಾರಿ ಹಬ್ಬದ ಸಮಯದಲ್ಲ ಸೀಗಮಾರಿ ಹಲ್ಲ ಮತ್ತು ಕೋಮುಗಳ 
ಭಾಗವಹಿಸುವಿಕೆ 


ಗುಡಿಗಳ ಪೂಜೆಗಳು, ಹೆಬ್ಬರೆ ಮನೆ ಅಥವಾ ಹೆಬ್ಬರೆ ಗುಡಿ ಪೂಜೆ, ಬಲಅದೇವರ ಗುಡಿ 
ಅಥವಾ ಬಲ ಮನೆ, ಪೀಗ ಮಾರಿಗುಡಿ. ಸಾಕದೇವಮ್ಮನ ಗುಡಿ. ಬೊಮ್ಮಪ್ಪನ ಗುಡಿ 
ಸೀಗಮಾರಿ ಗುಡಿ. ಬಅಪೀಠ, ಬೇಳೂರು ಅರಸರ ಮನೆ. ಸೀಗಮಾರಿ ಹಬ್ದದಲ್ಲ ಮೆರೆಯುವ 
ಪ್ರಮುಖ ಬರುದುಗಳು ಮತ್ತು ಆಚರಣಿಗಳನ್ನು ನಡೆಸುವುದು ಕೋಮುಗಕು. ಹೊಲೆಯರ 
ಧಾರ್ಮಿಕ ವಿಧಿ ವಿಧಾನಗಳು, ಬೇಳೂರು ಅರಸರು, ಮಡಿವಾಳರು, ಕುಂಬಾರರು, ಗಾಣಿಗರು. 
ಆರಾಧ್ಯರು ಅಂಗಾಯುತರು, ಬ್ರಾಹ್ಮಣರು. ಒಕ್ತಲಅಗೌಡರು ಉಳದ ಕೋಮುಗಳ ಧಾರ್ಮಿಕ ವಿಧಿ 
ವಿಧಾನಗಳು. ಯಲಟ್ರೆಗಳು, ಯಖಜ್ಞರೆ ಗುಡ್ಡೆಗಳು. ಯಖಜ್ಞರೆ ಗುಡ್ಡಗಳಗೆ ಜನಿವಾರ ಧಾರಣಿ, 
ಹೊಲೆಯರಿಗೆ ಬ್ರಾಹ್ಮಣತ್ವ ದೀಕ್ಷೆ, ಕನಕನಡಿ ಮತ್ತು ತಂಬಡಪ್ಪ. ಮುಖವಾಡ ಧರಿಸುವುದು. 
ಸತ್ತಿಗೆ ಸುರಪಾನಿ. ಕೇಲುಗಳು. ಬಲ ಕೇಲು. ದೊಡ್ಡ ಕೇಲು ಹೊಳಗೆರೆ ಹುಚ್ಛಮ್ಮನ ಕೇಲು. ಬಲ 
ಬಣ್ಣಾಂತರ ಸೇರುವುದು (ಗ್ರಾಮ ಸಭೆ) ಹಬ್ಣ ಸಾರುವುದು. ಕಂಬ ಮುಹೂರ್ತ ಮಾಡುವುದು. 
ದೂಕೆಬ ಮಾಡುವುದು. ಸಾಕ ದೇವಮ್ಮನ ವಡೆ, ಬೇಳೂರ ಅರಸರ ಮನೆಯಲ್ಲ ಯಜಖ್ಞರೆಗಳಗೆ 
ಪೂಜೆ, ರಂಗದ ಕುಣಿತ, ಮರಿ ಕಲ್ಲಾಟ ಕೇಲು ತರುವುದು ಮತ್ತು ಬಅ ಜೀಳುವುದು, ಕೇಲು 
ತರುವುದು, ಕೇಲು ಮತ್ತು ಮಾರಮ್ಮನ ಮುಖಾಮುಣ ಬಲ ಮೆಟ್ಟುವುದು. ಬಲ ಕಣ್ಣು 
ಡುವುದು. ಕೊಂಡ. ಮಡೆ. ಗಾಳ್ಲಲುಗಳಗೆ ಎಡೆ. ಬೊಮ್ಮಪ್ಪನ ಗುಡಿಗೆ ಪೂಜೆ. ಕೊಂಡ 


182 


ಬೆಳಗುವುದು, ಕಡೆ ಹಬ್ಬ. ರಂಗ ಒಪ್ಪಿಸುವುದು, ಬಅ ತಿಥಿ, ಬಅ ದೇವರ ಮನೆಯಲ್ಲ ತಿಥಿ, 
ಯಖಬ್ಞರೆ ಮನೆಯ ತಿಥಿ, ಹೆತ್ತಯ್ಯ ಮುತ್ತಯ್ಯನ ಎಡೆ ಹಬ್ಬದಲ್ಲಿ ವಿವಿಧ ಕೋಮುಗಳ 
ಭಾಗವಹಿಸುವಿಕೆ, ಈ ರೀತಿಯ ರೂಢಿ ಸಂಪ್ರದಾಯಗಳವೆ. 


ಕುಂತೂರು ಕುಣಿಯಾಟದ ಮಾರಿಹಬ್ಬ 


ಕುಂತೂರು ಗ್ರಾಮ ಎಲ್ಲಾ ಜಾತಿ ಜನಾಂಗ ಈ ಕುಣಿಯಾಟದ ಮಾರಿಹಬ್ಬವನ್ನು 
ಆಚರಿಸುತ್ತಾರೆ. ಮಾರಿಹಬ್ದದ ವೈಕಿಷ್ಟ್ಯವೆ ಈಶುಣಿಯಾಟದ ಮಾರಿಹಬ್ಬ ಎಂದು ಇರುವುದರಿಂದ 
ಜಾನಪದ ಕಲೆಗಳಾದ ರಂಗದ ಕುಣಿತ, ಕೋಲಾಟ, ಪದಪದ್ಯ, ಗಾದೆ, ಒಗಟು. ಹಾಸ್ಯ, 
ಹುಅಯಾಟ, ಕೋಲ ಬಸವ ಇನ್ನೂ ಮೊದಲಾದ ಕಲಾ ಪ್ರದರ್ಶನಗಳವೆ. ತಂಜಡಿಗಳ 
ಕಾರ್ಯ ವೈಖರಿ, ಜರುದುಗಳು. ಮಾರಿ ಆಚರಣಿಗಳಲ್ಲ ಪೂಜೆ ಪುರಸ್ಥಾರಗಳು. ಮಡೆ, ತಂಪು. 
ಆರತಿ, ಕುಣಿತ, ಕೋಲಾಟಗಳವೆ. 


ನಾಯಕರ ಬೀದಿಯ ಮಾರಿಗುಡಿ ಪೂಜೆ, ಕರಗಲ್ಲುಗುಡಿ ಪೂಜೆ, ಮದ್ದಲೆ ಮನೆಪೂಜೆ, 
ಹಟ್ಟ ಮಾರಮ್ಮನ ಗುಡಿ ಪೂಜೆ, ಠರದೇವರ ಗುಡಿ ಪೂಜೆ. ಸತ್ತಿಗೆ ಸುರಪಾನಿ. ಪಂಚಾಯುತಿ 
ತೀರ್ಮಾನ, ಕರಕ್ಲು ಪ್ರಸಾದ ಕೇಳುವುದು, ಕರಕ್ಷಾಕುವುದು. ಕರುಕ್ಷಬ್ದ, ರಂಗ ನುಗ್ಗುವುದು, 
ರಂಗದ ಕುಣಿತ. ಮಾರಮ್ಮನಿಗೆ ಕೊಳಗ ಧರಿಸುವುದು. ಕೇಲು ತರುವುದು. ಮಡೆ ಸೇವೆ. 
ತಂಪು ಸೇವೆ, ಮಡೆ ತೊಡಿ ಎಡೆ ಹಾಕುವುದು. ಈರರ ಹಬ್ಜ. ವೀರ ಮಕ್ಕಳ ಹಬ್ದ. ಮುಮ್ಮದ 
ಮರಿ ತರುವುದು ಬಲ, ಬಲ ಸತ್ತಿಗೆ ಪೂಜೆ, ಬಲ ಕೇಲು ಹೀಗೆ ಅನೇಕ ಬಗೆಯ ರೂಢಿ 


ಸಂಪದಾಯಗಳವೆ. 
ದಮುದಡಟ ಮಾರಿ ಹಬ 
೧ ಐ 


ದುದ್ದಟ ಮಾರಿಹಜ್ಬದ ರೂಢಿ ಸಂಪ್ರದಾಯಗಳು, ಹೊನ್ನೆ ಮರದಿಂದ ಮಾಡಲಾಗಿರುವ 
ಒಂದು ಅಡಿ ಇರುವ ಇಬ್ಬರು ಸ್ತ್ರೀಯರ ಮುಖದ ಆಕೃತಿಗಳವೆ. ಇವರನ್ನು ಮಾರಮ್ಮ ಮತ್ತು 
ಮಸಣಮ್ಮ ಎಂದು ಕರೆಯುತ್ತಾರೆ. ಇಬ್ಬರು ಅಕ್ಷ ತಂಗಿಯರೆಂದು ಕರೆಯುವ ವಾಡಿಕೆ ಇದೆ. 
ಮಾರಮ್ಮನ ಕೊಳಗ. ಸತ್ತಿಗೆ. ಸುರಪಾನಿಗಳು ಕೇಲುಗಳವೆ. ಈರರ ಮಕ್ಕಳ ಕಥೆ. ಹಬ್ಗದ ದಿನ 
ನಾನಾ ರೀತಿಯ ಆಚರಣೆಗಳು, ರಂಗಕ್ಷೆ ಕಾಯು ಇಡುವುದು. ಹಾರುವವರಿಂದ ವಾಮ 
ಪಡೆದು, ಪೂಜೆ ಪುನಸ್ಥಾರಗಳು ಕರಕಲ ಎಡೆ, ಬಲಅ ಬೀಳುವುದು, ಮಡೆ ಬೇಯುಸುವುದು, ಕಂಬ 
ನೆಡುವುದು, ಗೊರೆ ಅಥವಾ &ಓಕುಆ ಮಾಡುವುದು ರೂಢಿ ಸಂಪ್ರದಾಯಗಳವೆ. ಈ ರೀತಿ 
ಚಾಮರಾಜನಗರ ಜಲ್ಲೆಯ ಎಲ್ಲಾ ತಾಲ್ಲೂಕುಗಳ ಪಮುಖ ಉಊರುಗಕಲ್ಲ ರೂಢಿ 


183 


ಸಂಪ್ರದಾಯಗಳವೆ. ಉದಾಹರಣೆಗೆ ಯಳಂದೂರಿನ ಕೆಸ್ತೂರು. ಅಂಬಳೆ, ಅಗರ, ಮಾಂಬಳ. 
ಮದ್ದೂರು. ಚಾಮರಾಜನಗರದ ಹರದನಹಳ್ಳ., ಗುಂಡ್ಲುಪೇಟಿಯ ಕಂದೇಗಾಲ,'” ಮಳವಳ್ವ. 
ಹೊಂಗಹಳ್ಳ. ಕೆಲಸೂರು. ಹಂಗಳ, ಹಸುಗೂಲಅ, ಬೊಮ್ಮಲಾಪುರ. ಚಿಕ್ಕತೊಪ್ಪೂರು. ವೀರನಪುರ. 
ಮಂಗಲ ಇನ್ನೂ ಮೊದಲಾದ ಊರುಗಳಲ್ಪ ಹಬ್ಬದ ಸಂದರ್ಭಗಕಳಲ್ಲ ಅನೇಕ ಬಗೆಯ ರೂಢಿ 


ರಂಗ ಕಟ್ಟುವುದು ಎಂದರೆ ಊರಿನ ಪ್ರಮುಖ ಜದಿಯ ಮಧ್ಯದಲ್ಲ ಚಪ್ಪರವನ್ನು ಹಾಕಿ 
ದೇವರ ಹೆಸರಿನಲ್ಲ ಪೂಜೆ ಪುನಸ್ಥಾರ ನಡೆಸಿ ಕುಣಿಯುವುದಕ್ಕೆ ರಂಗ ಕಟ್ಟುವುದು ಎಂದು 
ಕರೆಯುವ ಅಆಚರಣಿಗಳವೆ. ಅದರಲ್ಲ (ಸುಗ್ಗಿ ಕುಣಿತ) (ಮಾರಿ ಕುಣಿತ) (ರಂಗದ 
ಕುಣಿತಗಳಾಗಿವೆ. ಇವುಗಳು ಕೂಡ ಆಚರಣೆಗಳಾಗಿವೆ. 


ಕೇಲು ಅಥವಾ ಕಳಶದ ಪೂಜೆ - ಕೇಲು ಅಥವಾ ಕೇಲು ತರುವುದು ಹಾಗೂ ಕಳಶ 
ತಿಷ್ಠಾಪಿಸುವ ಆಚರಣೆಗಳವೆ. ಪ್ರಮುಖವಾಗಿ ಇದರ ರೂಪ ಸಾಕ್ಷಾತ್‌ ಮಾರಮ್ಮರವರ 


(& (Ee 


ತಿರೂಪವೆಂದು ನಂಬುತ್ತಾರೆ. ಕೇಲು ಮತ್ತು ಕಳಶಗಳಗೆ ಪ್ರೀಯರಿಗೆ ಮಾಡುವಂತೆ ಎಲ್ಲಾ 
ಅಲಂಕಾರಗಳನ್ನು ಮಾಡಲಾಗುತ್ತದೆ. ಕಂಚು ಮತ್ತು ಫ್ಲೀಲ್‌ ಚೆಂಬಗೆ ಸಿಂಗಾರ ಮಾಡಿ ಅದನ್ನು 
ಕಳಶ ಮಾದರಿ ತಯಾರಿಸಿ ಈ ಕೇಲು ಮತ್ತು ಕಳಶಗಳು ಮಾರಮ್ಮರವರ ಪ್ರತಿರೂಪವಾಗಿ 
ಕೆಲವು ಹಬ್ಗದ ಸಮಯದಲ್ಲ ಆಚರಿಸಲಾಗುತ್ತದೆ. 


ಆಚರಣೆಗಳು 


ಚಾಮರಾಜನಗರ ಜಲ್ಲೆಯಲ್ಲ ಕಂಡುಬರುವ ಸಾಕಷ್ಟು ಗ್ರಾಮಾಂತರ ಪ್ರದೇಶಗಳಲ್ಲ 
ಹಬ್ದದ ಆಚರಣಿ ಅಥವಾ ಇನ್ನಾವುದೇ ಆಚರಣಿಯಾಗಖಬೇಕಾದರೆ; ಮೊದಂಲಗೆ ಹಬ್ಬ ಸಾರುವ 
ಮೂಲಕ ಪ್ರಾರಂಭವಾಗುತ್ತದೆ. ಇದನ್ನು ಆಯಾ ಊರಿನ ಛಲವಾದಿಗಳು ಸಾರುತ್ತಾರೆ. ಅಲ್ಲದೆ 
ಕೆಲವೊಂದು ಊರುಗಕಲ್ಲ ದಅತರು ಅಥವಾ ಮಾದಿಗರು ತಮಟಿ ಒಡೆದು ಗ್ರಾಮದ ಎಲ್ಲಾ 
ಅದಿ ಜದಿಗಳಲ್ಪ ಸಾರಿ ಹೇಳುವುದನ್ನು ಹಬ್ಬ ಸಾರುವುದು ಎಂದು ಕರೆಯುತ್ತಾರೆ. ಕುರಿಗಳ 
ಬಲ ಮತ್ತು ರಸಮುದ್ದೆ ಎಸೆತ ಎಂದರೆ ಮಧ್ಯರಾತ್ರಿ ಸಮಯಕ್ಕೆ ಕುರಿಯನ್ನು ಬಲಕೊಟ್ಟು ಅನ್ನು 
ಮಾಡಿ ಅದಕ್ಕೆ ಕುರಿ ರಕ್ತವನ್ನು ಬೆರೆಸಿ ದೇವಾಲಯದ ಸುತ್ತ ಎಸೆಯುವುದನ್ನು ರಸಮುದ್ದೆ 
ಎಸೆತ ಎಂದು ಕರೆಯುವ ಆಚರಣೆಯಾಗಿದೆ. ಇದು ಚಾಮರಾಜನಗರ ಜಲ್ಲೆಯ ಎಲ್ಲಾ 
ಊರುಗಳಲ್ಲ ಕಾಣಬರುತ್ತದೆ.” 


184 


ಕುದುರೆ ಮೇಲೆ ಕುಳತು ಅಮಲ್ಲಾರನಾಗಿ ಬರುವ ದಲತ ಜೀದಿಯ ಭಕ್ತರು 
ಮಾರಿಹಬ್ಬದ ಸಮಯದಲ್ಲಿ ಕುದುರೆ ಮೇಲೆ ಬಂದು ಬಲ ಜೀಳುವುದನ್ನು ಕಾಣಬಹುದಾಗಿದೆ. 
ಈ ರೀತಿಯ ಆಚರಣೆ ಕೊಳ್ಳೇಗಾಲದ ಪಾಳ್ಯದಲ್ಲ ನಡೆಯುತ್ತದೆ. 


ಕರಕ್ಸು ಎಂದರೆ ಕುರಿ, ಕೋಳ ಎಮ್ಮೆಗಳನ್ನು ಕಡಿದು ಅದರ ರಕ್ತವನ್ನು ಅನ್ನದ ಜೊತೆ 
ಬೆರೆಸಿ ಮಾರಿಗುಡಿಯ ಸುತ್ತಲೂ ಅಲ್ಲದೆ ಊರಿನ ಸುತ್ತಲೂ ಎರಚುತ್ತಾರೆ. ಇದಕ್ಕೆ ಕರಕ್ಸು 
ಎಂದು ಕರೆಯುತ್ತಾರೆ. ಇದು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲ ಕಂಡುಬರುವ 
ಆಚರಣಿಗಳಾಗಿವೆ. 


ವಡೆ ಉತ್ಸವ - ಎಂದರೆ ಆಚರಣೆ ಕೂಡ ಕೃಷಿ ಪ್ರಧಾನ ಆಚರಣೆಯಾಗಿದೆ. 


ವಾಮ ಪಡೆಯುವುದು- ಹಬ್ಗ ಸಾರುವ ಮೊದಲು ಕಂಬ ನೆಡುವುದು, ಕರಕಲು 
ಹಾಕುವುದು, ವಡೆ ಮಾಡುವುದು, ವಾಮ ಎಂದರೆ ಪೂಜೆ ಪುನಸ್ಥಾರದಲ್ಲ ತೊಡಗಿರುವುದು. 


ಘಟಗುಂಬ - ಘಟಗುಂಬಗಳನ್ನು ಅನೇಕ ಸಂದರ್ಭಗಳಕಲ್ಲ ಪೂಜಸುತ್ತಾರೆ. ಇವುಗಳು 
ಕೂಡ ಚಾಮರಾಜನಗರ ಜಲ್ಲೆಯ ಬಹುತೇಕ ಊರುಗಳಲ್ಲ ಆಚರಣಿಯಲ್ಲವೆ. 


ಮಡೆ ಉಯ್ಯುವುದು — ಮಡೆ ಉಯ್ಯುವುದು ಎಲ್ಲಾ ಊರುಗಳಕಲ್ಲ ಕಂಡುಬರುತ್ತದೆ. 
ಇದು ಕೂಡ ಒಂದು ಆಚರಣಿಯಾಗಿದೆ. 


ಬಾಯ ಬಗ - ಮಾರಿ ಹಬ್ದದ ಸಂದರ್ಭದಲ್ಲ ದೇವಿಗೆ ಸಲ್ಪಸುವ ಸೇವೆಯಾಗಿದ್ದು. 
ಖಾಲಯುಣೀಗ ಸೇವೆಯು ಒಂದಾಗಿದೆ. ಇದೊಂದು ಹಿಂಸಾತ್ಕಕ ಆಚರಣೆಯಾಗಿದ್ದು, ಇದು 
ಕೂಡ ಹರಕೆಯಾಗಿದೆ. ಸಾಮಾನ್ಯವಾಗಿ ಹೆಚ್ಚಾಗಿ ಹೆಂಗಸರು ಬಾಯಜಗ ಆಚರಣಿಯಲ್ಲ 
ಭಾಗವಹಿಸುತ್ತಾರೆ. ತಾಮ್ರದ, ಬೆಳ್ಳಿಯ ಅಥವಾ ಕಬ್ಣಣದ ಸೂಜಯಾಕಾರದ ಅಥವಾ 
ದಬ್ಗಕವನ್ನು ಸೇವೆಯಲ್ಲ ಎರಡು ಕಡೆಯ ಕಟಬಾಂಯನ್ನು ಸೇರಿಸಿ ಹೊಲಅದುಕೊಳ್ಳುವುದನ್ನು 
ಖಾಲಖುಗೆ ಜೀಗವೆನ್ನುತ್ತಾರೆ. ಬಾಯುಯನ್ನು ಹೊಲದಂತೆ ಬಾಲುಗೆ ಬಗ ಹಾಕುವುದು ಇದು 
ಕೂಡ ಒಂದು ಆಚರಣೆಯಾಗಿದೆ. ಇದು ಕೂಡ ಚಾಮರಾಜನಗರ ಜಲ್ಲೆಯ ಬಹುತೇಕ 
ಊರುಗಳಕಲ್ಲ ಆಚರಣೆಯಲ್ಲದೆ. 


ಬಲ - ಪ್ರಾಣಿ ಬಲ: ಮಾರಿಹಬ್ಬಗಳೆಂದರೆ. ದೇವತೆ ಬಲಅ ಕೊಡುವುದು, ಕೋಳ ಕುರಿಗಳನ್ನು 


ಹಿಂದೆ ಕೋಣಗಳನ್ನು ಬಅ ಕೊಡುತ್ತಿದ್ದರು. ಆದರೆ ಈಗ ಬಹುತೇಕ ಊರುಗಕಲ್ಲ ಕೋಳ, 
ಕುರಿ ಪ್ರಮುಬವಾಗಿ ಬಅ ಕೊಡುವ ಆಚರಣಿಗಳವೆ. 


185 


ನರಬಲ 


ಮಾರಿಹಬ್ಬದಲ್ಲ ಕೋಣ. ಕುರಿ, ಕೋಳಗಳನ್ನು ಬಅ ಕೊಡುವುದನ್ನು ಪ್ರಾಣಿ ಬಲ 
ಎನ್ನುತ್ತೇವೆ. ಪ್ರಾಣಿಗಳಂತೆ ಮನುಷ್ಯ ಪ್ರಾಣಿಗಳನ್ನು ಬಆಅ ಕೊಡುವುದನ್ನು ನರಬಲಆ ಎಂದು 
ಕರೆಯುತ್ತೇವೆ. ಹಿಂದಿನ ಕಾಲದಲ್ಲ ಅನೇಕ ಮಾರಿಹಬ್ಗಗಕಲ್ಲ ಪ್ರಾಣಿಗಕಣ ಜೊತೆಗೆ 
ನರಬಅಯನ್ನು ಕೊಡುತ್ತಿದ್ದರು. ಉದಾಹರಣೆಗೆ ಯಳಂದೂರು ತಾಲ್ಲೂಕು. ಕೆಸ್ತೂರು, ದುಧ್ದಟ್ಟ. 
ಪಾಳ್ಯದ ಸೀಗಮಾರಿ ಹಬ್ಬದಲ್ಲ ಬಅ ಹಬ್ಬಗಳನ್ನು ಆಚರಿಸುತ್ತಾರೆ. ಆದರೆ ಈಗ ನರಬಅಯನ್ನು 
ಕೊಡುವುದಿಲ್ಲ. 


ಎಡೆ ಹಾಕುವುದು 


ಎಡೆ ಹಾಕುವ ಆಚರಣಿ ಪ್ರತಿಯೊಂದು ಉಊರಿನಲ್ಲ ಪ್ರತಿಯೊಂದು ಹಬ್ಬದಲ್ಲಿ 
ಪ್ರತಿಯೊಂದು ಕುಟುಂಬದಲ್ಲಿಯೂ ಇದೆ. ಸಸ್ಯಹಾರಿ ಅಥವಾ ಮಾಂಸಾಹಾರಿ ಆಗಬಹುದು, 
ದೇವರಿಗೆ ಎಡೆ ಹಾಕುತ್ತಾರೆ. ಎಡೆಗಳಲ್ಲ ದೇವರ ಎಡೆ, ಹೆತ್ತಯ್ಯ ಮುತ್ತಯ್ಯನ ಎಡೆ, ಗಾಆ 
ಕಲ್ಲುಗಳ ಎಡೆ, ಆಚರಿಸುವ ಪರಿಪಾಠ ಇದೆ. 


ಕೊಂಡ ಹಾಯುವುದು 


ಅನೇಕ ಹಬ್ಬಗಳ ಸಂದರ್ಭಗಕಳಲ್ಲ ಕೊಂಡ ಹಾಯುವ ಆಚರಣಿ ಒಂದು ಪ್ರಮುಖ 
ಆಚರಣೆಯಾಗಿದೆ. ಕೆಲವು ಕಡೆ ಕೊಂಡ ಇದ್ದರೆ. ಕೆಲವು ಕಡೆ ಇರುವುದಿಲ್ಲ. ಆದರೂ ಕೂಡ 
ಚಾಮರಾಜನಗರ ಜಲ್ಲೆಯ ನಾನಾ ಭಾಗಗಕಲ್ಲ ಕೊಂಡ ಆಚರಣಿೆಗಳವೆ. ಚಾಮರಾಜನಗರ 
ಜಲ್ಲೆಯ ನಾನಾ ಭಾಗಗಳಲ್ಲ ಸೋಆಗರಿದ್ದಾರೆ. ಅವರ ಆಚರಣೆಗಕೆ ಬೇರೆ ಬೇರೆ ರೀತಿಯಲ್ತವೆ. 
ಯತು ಸಂಸ್ಥಾರ. ಹೆರಿಗೆ ಮಾಡುವುದು, ಮದುವೆ ಆಚರಣೆಗಳು. ಶವ ಸಂಸ್ಥಾರ ಪದ್ಧತಿ 
ಆಚರಣೆಗಳು. ಸೊಳ್ಳು ನೋಡುವುದು. ಕಲ್ಲು ಸೇವೆ. ಸೋಅಗರ ಸಸ್ಯವೈದ್ಧ ಆಚರಣೆಗಳು ಈ 
ರೀತಿ ಆಚರಣೆಗೆ ಪೂರಕವಾಗಿ ವಿದೇಶಗಳಂದಲೂ ಸೋಲಗರ ಬಗ್ಗೆ ಅಧ್ಯಯನ ನಡೆಸಲು 
ಬರುತ್ತಿದ್ದಾರೆ. ಉದಾಹರಣೆಗೆ ಜಆಗಿರಿರಂಗನ ಬೆಟ್ಟ ಮತ್ತು ಮಹದೇಶ್ವರ ಬೆಟ್ಟದ ಸೋಅಗರಿಂದ 
ತಿಆಯಬಹುದಾಗಿದೆ.3 


ಕೆಲವು ಆಚರಣೆಗಳಂದ ದೈಹಿಕ ಹಿಂಸೆಯಾಗುವುದುಂಟು 


ಕೆಲಪೊಂದು ಹಬ್ದಗಳಲ್ಲ ತಮ್ಮದೇ ಆದ ರೂಢಿ ಸಂಪ್ರದಾಯಗಳನ್ನು 
ಮುಂದುವರೆಸಿಕೊಂಡು ಬರುತ್ತಿದ್ದಾರೆ. ಕೆಲವೊಂದು ಪ್ರಾಚೀನ ಕಾಲದ ಆಚರಣೆಗಳು 


186 


ದೈಹಿಕವಾಗಿ ಹಿಂಸೆ ಮಾಡಿಕೊಳ್ಳುವ ಶರೀರವನ್ನು ಒಂದು ರೀತಿ ಶೋಷಣೆಗೆ ಒಪ್ಪಿಸಿಕೊಳ್ಳುವ 
ಆಚರಣೆಗಳು ಚಾಮರಾಜನಗರ ಜಲ್ಲೆಯಲ್ಲ ಕಾಣಬರುತ್ತವೆ. ಇಂತಹ ಆಚರಣಿಗಳ ಆಶಯಗಳು 
ಒಳ್ಳೆಯದಾಗಿದ್ದರೆ. ಅವುಗಳನ್ನು ಸಾಂಕೇತಿಕವಾಗಿಯಷ್ಟೇ  ಉಳದುಕೊಂಡು ಅತಿರೇಕದ 
ಆಚರಣೆಗಳನ್ನು ಕೈಬಡಬೇಕಾಗುತ್ತದೆ. ಇಂದಿಗೂ ಅನೇಕ ಮಾರಿಹಬ್ಬಗಳಲ್ಲ ಊರ ಹಬ್ದಗಳಲ್ಪ 
ಬಾಯಟಬೀಗ ಹಾಕುವುದು. ತಲೆ ಮೇಲೆ ಕಾಲು ಒಡೆಯುವುದು, ಚಾವಟಲಯುಂದ ಮೈಗೆ 
ಹೊಡೆದುಕೊಳ್ಳುವುದು. ರಾತ್ರಿ ಪೂರ ಬೆಂಕಿ ಹಚ್ಚಿ ಬೇಯುಸಿದ ಅಗ್ನಿ ಕುಂಡ ಎತ್ತುವುದು, ಕೊಂಡ 
ಹಾಯುವುದು.. ಕರ್ಪೂರ ನುಂಗುವುದು. ಪಿಡಿ ಆಡುವುದು. ಬಚಿತ್ತಲೆ ಸೇವೆ, 
ದೇವದಾಸಿಯಾಗುವುದು. ಜೋಗತಿ ಬಡುವುದು ಇವೇ ಮೊದಲಾದ ಆಚರಣೆಗಳು 
ಚಾಮರಾಜನಗರ ಜಲ್ಲೆಯ ನಾನಾ ಊರುಗಳಲ್ಪ ನಡೆಯುತ್ತವೆ. ಇಂತಹ ಆಚರಣೆಗಳ ಹಿನ್ನೆಲೆ 
ಉದ್ದೇಶ ಆಶಯಗಳೇನು ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಒಂದು 
ಕಾಲಫಟ್ಟದಲ್ಲ ನಡೆದ ಘಟನೆಯ ಅನಯ ಅನುಕರಣಿಯಾಗಿ ಆರಂಭವಾಗುವ ಇಂತಹ 
ಆಚರಣೆಗಳು ಕ್ರಮೇಣ ಆಯಾ ಜನಾಂಗಗಳನ್ನು ಸಾಮಾಜಕವಾಗಿ, ಸಾಂಸ್ಕೃತಿಕವಾಗಿ ಇತರ 
ಶೋಷಣಿ ಮಾಡುವಂತಹ ವ್ಯವಸ್ಥೆ ರೂಪುಗೊಂಡಿದೆ. ಹಾಗಾಗಿ ಇಂದಿಗೂ ಇಂತಹ 
ಆಚರಣೆಗಳು ಹಾಗೆಯೇ ಮುಂದುವರೆದುಕೊಂಡು ಹೋಗುತ್ತಿದೆ.” 


ಬೆತ್ತಲೆ ಸೇವೆ, ದೇವದಾಸಿಯರಾಗುವುದು. ಜೋಗತಿ ಬಡುವುದು ಇದೇ ಮೊದಲಾದವು 
ಈ ಭಾಗದಲ್ಲಿ ಹೆಚ್ಚಾಗಿ ಕಂಡುಬರುವುದಿಲ್ಲ. ಆದರೂ ಕೂಡ ಕೆಲವೊಂದು ಆಚರಣೆಗಳವೆ. 
ಇಂದು ಆಯಾ ಸಮುದಾಯಗಳು ನಾಗರೀಕ ವೈಜ್ಞಾನಿಕ ಐದಲಾವಣಿಗಳೊಂದಿಗೆ ಬದಲಾಗದೆ, 
ಅದೇ ಪರಿಸ್ಥಿತಿಯಲ್ಲಿ ಉಳಯುವಂತಾಗಿದೆ. ಇದು ಎಷ್ಟು ಸರಿ. ಅಂತಹ ಪದ್ಧತಿ ಆಚರಣೆಗಳನ್ನು 
ನಾವು ಉಳಸಿ ಬೆಳೆಸಬೇಕೆ ಎಂಬ ಪ್ರಶ್ನೆಯಾಗಿದೆ. 


“ಮೂಢನಂಜಕೆ ಆಚರಣೆಗಳು ಸಹ ಇವೆ”: ಚಾಮರಾಜನಗರ ಜಲ್ಲೆಯ ನಾನಾ 
ಊರುಗಳಲ್ಲ ಕೆಲವೊಂದು ಆಚರಣೆಗಳನ್ನು ಮಾಡುವ ಬಗ್ಗೆ ಜನರಲ್ಲ ತಪ್ಪು ತಿಳುವಳಕೆ ಮತ್ತು 
ಮೂಢ ನಂಬಕೆಗಳವೆ. ಇವುಗಳನ್ನು ಬಅಡಬೇಕು. ಮಾರಿಹಬ್ಬ ಮಾಡದಿದ್ದರೆ ಇಡೀ ಲಾರಿಗೆ 
ಕೇಡು ಸಂಭವಿಸುತ್ತದೆ. ಮಳೆ ಬೆಳೆ ಆಗುವುದಿಲ್ಲ. ಮಕ್ಷಳಗೆ ವಾಂತಿ, ಬೇಧಿ, ಸಿಡುಬು, ದಡಾರ, 
ಪ್ಲೇಗು ಬರುತ್ತದೆ. ದನಕರುಗಳಗೆ ಕಾಯುಲೆ ಬಂದು ಸತ್ತು ಹೋಗುತ್ತವೆ ಎಂಬಂತಹ ಇವೇ 
ಮೊದಲಾದ ಮೂಢನಂಬಕೆಗಳವೆ. ದೇವರಿಗೆ ಕುರಿ, ಕೋಣ, ಕೋಳ, ಬಲ ಕೊಡಲೇಬೇಕು. 
ಇಲ್ಲದಿದ್ದರೆ ಜನರನ್ನೇ ಬಲ ತೆಗೆದುಕೊಳ್ಕುತ್ತಾಕೆ. ಯಾರಾದರೂ ಬೈದರೆ ಹೀಯಾಳಸಪಿದರೆ 
ಅಂತಹ ವ್ಯಕ್ತಿಗಳು ಸತ್ತು ಹೋಗುತ್ತಾರೆ ಎಂಬೆಲ್ಲಾ ಮೂಢ ನಂಚಕೆಗಳನ್ನು ಹುಳ್ಪಸಲಾಗಿದೆ. ಈ 


187 


ಹಿನ್ನೆಲೆಬಂದ ಅನೇಕ ಬಗೆಯ ಆಚರಣಿಗಳವೆ.3 ಇನ್ನೂ ಅನೇಕ ಬಗೆಯ ಆಚರಣೆಗಳವೆ. 
ಪ್ರಮುಖವಾದ ದೇವಿಕ ಆಚರಣೆಗಳನ್ನು ಪ್ರಸ್ತುತ ತಿಆಸಲಾಗಿದೆ. 


5.3. ಜಾತ್ರೆಗಳು ಮತ್ತು ಉತ್ತವಗಳು 


ಭಾರತ ದೇಶ ಹಿಂದೂ ಸಂಸ್ಕೃತಿಯನ್ನು ಬಹುತೇಕವಾಗಿ ವ್ಯಾಪಿಸಿದೆ. ಅದರ ಜೊತೆಗೆ 
ಇನ್ನೂ ಹಲವಾರು ಸಂಸ್ಕೃತಿಯ ಜನಾಂಗ ಇದೆ. ಈ ಜನಾಂಗಗಳು ತಮ್ಮದೇ ಆದ ರೀತಿಯಲ್ಲ 
ಹಬ್ದವನ್ನು ಆಚರಿಸಿ ಕೆಲವೊಂದು ಜಾತ್ರೆಗಳು ಸಹ ನಡೆಯುತ್ತಾ ಬಂದಿದೆ. ಈ ಹಿನ್ನೆಲೆಬುಂದ 
ಹಬ್ಬಗಳ ಜೊತೆಗೆ ವರ್ಷಕ್ಕೆ ಒಂದು ಸಾರಿ ಅಥವಾ ಕೆಲವೊಂದು ಕಡೆ ಕೆಲವು ವರ್ಷ ನಂತರ 
ಜಾತ್ರೆ ನಡೆಯುತ್ತದೆ. ಇವುಗಳನ್ನು ಅವಲೋಕಿಸಿದರೆ ಚಾಮರಾಜನಗರ ಜಲ್ಲೆಯೂ ಸಾಕಷ್ಟು 
ಊರುಗಕಲ್ಲ ಹಬ್ಬಗಳ ಜೊತೆಗೆ ಜಾತ್ರೆಗಳು ನಡೆಯುತ್ತದೆ. ಆದರೆ ಕೆಲವೇ ಕೆಲವು ಪ್ರಮುಖ 
ಜಾತ್ರೆಗಳನ್ನು ಮಾತ್ರ ಇಲ್ಲ ಚರ್ಚಿಸಲಾಗಿರುತ್ತದೆ.”” 


ಜಾತ್ರೆಗಳು ಉತ್ಸವಗಳು ನಮ್ಮ ಜನಪದರ ಸಮಷ್ಠಿ ಧಾರ್ಮಿಕ ಪ್ರಜ್ಞೆಯ ವ್ಯಕ್ತ 
ರೂಪಗಳು ಉಪಾಸನೆಯ ವಿಧಾನಗಳು ಉಪಾಸ್ಟಿರುವ ದೇವರುಗಳು ಹೆಸರುಗಕಲ್ಲ ಬೇರೆ 
ಬೇರೆಯಾದರೂ ಉಪಾಸಕ ಸಮುದಾಯದ ನಂಜಕೆ, ನಿಷ್ಠೆಣಳು ಒಂದೇ ಆಗಿರುತ್ತದೆ. 
ಒಂದೊಂದು ಜಾತ್ರೆಯ ವೈಶಿಷ್ಟ್ಯ ಒಂದೊಂದು ತೆರನಾಗಿರುತ್ತದೆ. ಅದಕ್ಕೆ ಆಯಾ ಊರಿನ 
ಪ್ರದೇಶದ ಹಿನ್ನೆಲೆ ಪ್ರಮುಖ ಕಾರಣವಾಗಿರುತ್ತದೆ. ಕಾಡಿನ ನಡುವೆ ನೆಲೆಸಿರುವ ದೇವರ 
ಉಪಾಸನೆ, ಬಯಲು ಪೀಮೆಯ ಊರೊಳಗೆ ನೆಲೆಸಿರುವ ದೇವರ ಪೂಜಾವಿಧಾನಗಳು 
ಅವರದ್ದೇ ಆದ ರೀತಿನೀತಿಗಳನ್ನು ಒಳಗೊಂಡಿರುತ್ತದೆ. ಹಬ್ಬಗಳು. ಜಾತ್ರೆಗಳು. ಉತ್ಸವಗಳು 
ಇಂತಹ ಜಾತಿಯವರಿಗೆ ಇಂತಹ ವೃತ್ತಿ ಎನ್ನುವುದು ಪರಂಪರಾನುಗತವಾಗಿಯೇ ಬಂದು 
ಬಲ್ಪದೆ. ಇದರಲ್ಲಿ ತಾರತಮ್ಯಗಳಲ್ಲ. ಸರ್ವರೂ ಸರ್ವರನ್ನು ಸಮಾನ ಗೌರವದಿಂದ ಕಾಣುತ್ತಾರೆ. 
ಬೇರೆಯ ದಿನಗಳಲ್ಲ ಜಾತಿ ಜಾತಿಗಳ ನಡುವೆ ಏನೆಲ್ಲಾ ಅವಾಂತರಗಳದ್ದರೂ ಜಾತ್ರೆ ಉತ್ಸವ 


ಸಂದರ್ಭದಲ್ಲ ಭಕ್ತಿ, ನಿಷ್ಣೆ. ಭಾವ ಅದೆಲ್ಲವನ್ನು ಕಾಣುತ್ತೇವೆ.” 


ಜಾತ್ರೆಗಳು ಹಬ್ಬಗಳನ್ನು ಅನುಸರಿಸಿ ಹುಟ್ಪಕೊಂಡಿರುವಂತೆ ಕಾಣಿಸುತ್ತದೆ. ಹಬ್ಬದ 
ಮುಖ್ಯ ಉದ್ದೇಶ ದೇವರ ಸ್ಕರಣೆ. ಗುರುಹಿರಿಯರ ಆರಾಧನೆಯಾದರೆ ಜಾತ್ರೆಯ ಮುಖ್ಯ 
ಉದ್ದೇಶ ಆರ್ಥಿಕ ಪರಿಸ್ಥಿತಿಗೆ ಪೂರಕವಾಗಿರುತ್ತದೆ.” ಸಂಸ್ಕೃತಿಯ ಮುಖ್ಯ ಭಾಗವಾಗಿರುವ ಹಬ್ಬ 
ಮತ್ತು ಜಾತ್ರೆಗಳು ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಪದೆ. ದೇವಾಲಯಗಳು ಮತ್ತು ಜನರ 
ನಡುವೆ ಬಾಂಧವ್ಯವನ್ನು ಬೆಸೆಯುವಲ್ಲ ಜಾತ್ರೆಗಳು ಪ್ರಮುಖ ಪಾತ್ರವಹಿಸಿವೆ.”” 


188 


ಬೆಂಡರವಾಡಿ ಲಕ್ಷ್ಮೀದೇವಿ ಮಾರಮ್ಮನ ಜಾತ್ರೆ: ಶಿವರಾತ್ರಿ ಹಬ್ಬವಾದ 12ನೇ ದಿನಕ್ಕೆ 


ಬೆಂಡರವಾಡಿಯಲ್ಲ ಲಕ್ಷ್ಮೀದೇವಿ ಜಾತ್ರೆ ನಡೆಯುತ್ತದೆ. ಜಾತ್ರೆಗೆ ಮೊದಲೇ ಚಕ್ಕಮಾರಮ್ಮ. 
ದಂಡಿನ ಮಾರಮ್ಮ ಹಾಗೂ ಪಟ್ಟಲದಮ್ಮನ ಹಬ್ಣಗಳು ನಡೆಯಲೇಬೇಕು. ಈ ಹಬ್ಬವನ್ನು ಎಲ್ಲಾ 
ಕೋಮಿನವರು ಆಚರಿಸುತ್ತಾರೆ. ಜಾತ್ರೆಯ ಸಮಯದಲ್ಲ ಮದ್ದನ್ನು ಸಿಡಿಸುತ್ತಾರೆ. ಸತ್ತಿಗೆ, 
ಸುರಪಾನಿ, ಕೇಲ್‌ ಅನೇಕ ರೀತಿಯ ಹರಕೆಗಳು ಬಾಯುಜಗ, ಡೋಲು, ತಮವಟಿ ತಾಳಕ್ಷೆ 
ಕುಣಿಯುವ ಕಾರ್ಯಕ್ರಮಗಳರುತ್ತವೆ. ಈ ಜಾತ್ರೆ ಒಂದು ವಾರದ ತನಕ ನಡೆಯುತ್ತದೆ. ಈ 
ಜಾತ್ರೆಯನ್ನು 8 ಗ್ರಾಮದವರು ಒಟ್ಬ್ದಾಗಿ ಸೇರಿ ನಡೆಸುತ್ತಾರೆ. ಈ ಜಾತ್ರೆಯ ವಿಶೇಷವೆಂದರೆ 
ರಥೋತ್ಸವ ರಾತ್ರಿ 8 ಗಂಟಿಗೆ ಪ್ರಾರಂಭವಾಗಿ ಬೆಳಗ್ಗೆ 6 ಗಂಟಿಗೆ ಮುಕ್ತಾಯವಾಗುತ್ತದೆ. 
ಇದನ್ನು ನೋಡಲು ಹೆಚ್ಚನ ಸಂಖ್ಯೆಯಲ್ಲ ಜನರು ಆಗಮಿಸುತ್ತಾರೆ. 


ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಜಾತ್ರೆ 


ಮೈಸೂರು ಮಹಾರಾಜ ಶ್ರೀ ಚಾಮರಾಜ ಒಡೆಯರ್‌ರವರು ಕ್ರಿ.ಶ.1774 ರ 
ಮಾರ್ಚ್‌ನಲ್ಲ ಚಾಮರಾಜನಗರದಲ್ಲ ಜನಿಸಿದರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ರವರು 
1826ರಲ್ಪ ತಮ್ಮ ತಂದೆ-ತಾಲಯ ಸೃರಣಾರ್ಥ ಚಾಮರಾಜನಗರದಲ್ಲ ಶ್ರೀ 
ಚಾಮರಾಜೇಶ್ವರನ ದೇವಾಲಯವನ್ನು ನಿರ್ಮಿಸಿ ನಗರಕ್ಕೆ ಚಾಮರಾಜನಗರ ಎಂದು 
ನಾಮಕರಣ ಮಾಡಿದರು. ಅದಕ್ಕೂ ಮೊದಲಗೆ ಈ ಊರಿಗೆ ಅರಿಕುಠಾರ ಎಂದು ಹೆಸರಿತ್ತು. ಈ 
ಮೇರೆಗೆ ಶಾಅೀವಾಹನ ಶಕ 175೦ ರಲ್ತ್ಪ ಸರ್ವಧಾರಿ ನಾಮ ಸಂವತ್ಸರದ ಆಷಾಡಮಾಸದ 
ದ್ವಿತೀಯ ಸೋಮವಾರದಂದು ತಂದೆ ಚಾಮರಾಜ ಒಡೆಯರ್‌ ಹೆಸರಿನಲ್ಪ್ಲ ಶ್ರೀ 
ಚಾಮರಾಜೇಂದ್ರಶ್ರರನೆಂಬ ಅಭದಾನದ ಶೃಂಗೇರಿ ಮಠದಿಂದ ತಂದಿದ್ದ ನರ್ಮದಾ ಅಂಗವನ್ನು 
ಪ್ರತಿಷ್ಠಾಪಿಸುವುದರ ಮೂಲಕ ಚಾಮರಾಜೇಶ್ವರಸ್ವಾಮಿ ದೇವಾಲಯವನ್ನು ಕಣ್ಟಸಿದರು. 
ಶಿವಾಗಮ ದ್ರಾವಿಡ ಶೈಲಯಲ್ಲರುವ ಶಂ ಭವ್ಯ ದೇವಾಲಯದಲ್ಲ ಈಶ್ವರ ಗುಡಿಯ ಇಕ್ನೆಲಗಳಲ್ಲ 
ಚಾಮುಂಡೇಶ್ವರಿ ಮತ್ತು ಕೆಂಪ ನಂಜಮಾಂಭ ಎಂಬ ಹೆಸರಿನ ಪಾರ್ವತಿ ಗುಡಿಯೂ ಇದೆ. 
ಇದಲ್ಲದೆ ನಾರಾಯಣಸ್ವಾಮಿ. ಅನ್ನಪೂರ್ಣೀಶ್ಪರಿ. ದಕ್ಷಿಣಾಮೂರ್ತಿ ಪ್ರಸನ್ನ, ನಂಜರಾಜೇಶ್ವರ 
(ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ನೆನಪಿಗಾಗಿ) ಸಹಸ್ರಅಂ೦ಗೇಶ್ವರ, ಅರ್ಧನಾರೀಶ್ವರ. 
ಮಾರ್ಕಂಡೇಶ್ವರ, ಅಂಗೋಧ್ಧವಮೂರ್ತಿ ಹಾಗೂ ಪೂರ್ವಭಾಗದ ಕಡೆಗೆ ಎಲ್ಲವೂ ಈಶ್ವರನ 
ವಿವಿಧ ಅಲಾಮೂರ್ತಿಗಳು ಬೃಹದಾಕಾರವಾದ ಸುಂದರವಾದ ನಂದಿ. ಬೃಹದಾಕಾರದ, 
ಮಹಾದ್ದಾರವುಳ್ಳ ಮುಂಛಾವಣಿಿ, ಮುಖಮಂಟಪವುಳ್ಳ ಪಂಚ ಕಲಶಗಳ ದ್ರಾವಿಡ ಶೈೈೇಅಯ 
ರಾಜಗೋಪುರ, ಮುಂದಿನ ಏಕಶಿಲಾ ನಂದಿಕಂಬ ದೇವಾಲಯದ ಪ್ರಾಕಾರದ ದಕ್ಷಿಣ ಭಾಗದಲ್ಲ 


189 


63 ಶೈವ ಪುರಾತನ ಸಾಲುಗುಡಿಗಳು ಪಶ್ಚಿಮ ದಿಕ್ಕಿನ ಸಾಲುಗುಡಿಗಳಲ್ಲ ಶಿವನ ೭5 ಅಲೆಗಳು 
ಅಧಿಕ ಸಂಖ್ಯೆಯಲ್ಲಿ ಕಲ್ಪನ ಕಂಬಗಳು ಇವುಗಳ ಮೇಲೆ ಉಬ್ಬು ಶಿಲ್ಪಗಳು ಇವೆ. 


ವರ್ಷವಿಡೀ ದೇವರ ಪೂಜಾಕಾರ್ಯಗಳು ಅಲಂಕೃತ ಆನೆಯಿಂದೊಡಗೂಡಿದ ದೇವರ 
ಪೂಜಾ ಉತ್ಸವಗಳು ವಿಶೇಷ ದಿನಗಳಾದ ಗಿರಿಜಾ ಕಲ್ಯಾಣ ರಥೋತ್ಸವ ಮತ್ತು ಇನ್ನೂ 
ಹಲವಾರು ಆಕರ್ಷಣೀಯ ಉತ್ಸವಗಳು ದೇವಾಲಯದೊಳಗಿನ ಅನೇಕ ಸಾಂಸ್ಕೃತಿಕ 
ಚಟುವಟಕೆಗಳು ಎಡಬಡದೆ ಪಡೆದುಕೊಂಡು ಹೋಗುತ್ತಿದ್ದವು. ಈಗ ಅಂತಹ ಚಟುವಟಕೆಗಳು 
ಕಡಿತಗೊಂಡಿದೆ. ಹೀಗಾಗಿ ನಂಜನಗೂಡಿನ ಶ್ರೀ ಕಂಠೇಶ್ವರ ದೇವಾಲಯವನ್ನು ಜಟ್ಟರೆ ನಮ್ಮ 
ನಾಡಿನಲ್ಲ ಈ ಬೃಹದಾಕಾರವುಳ್ಳ ದ್ರಾವಿಡ ಶೈಲಅಯ ದೇವಾಲಯ ಎರಡನೆಯದು 
ಚಾಮರಾಜನಗರ ಜಲ್ಲೆಯಲ್ಲದೆ.*'ಶಠ ದೇವಾಲಯದ ಹೆಸರಿನಲ್ಲ ಆಷಾಢ ಮಾಸದಲ್ಲ ಬರುವ 
ಪರ್ವಾಷಾಡ ನಕ್ಷತ್ರ ಚಾಮರಾಜ ಒಡೆಯರ್‌ ಅವರ ಜನ್ಯ ನಕ್ಷತ್ರ ಹಾಗಾಗಿ ಆ ನಕ್ಷತ್ರದ 
ದಿನದಂದು ಚಾಮರಾಜ ನಗರದಲ್ಲಿ ರಥೋತ್ತವವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. 1867 
ರಿಂದಲೂ ಇಲ್ಲ ರಥೋತ್ಸವವನ್ನು ನಡೆಸುತ್ತಿದ್ದು. 148 ವಸಂತ ಸಂದಿವೆ. ಆಷಾಢ ಮಾಸ 
ಪಶುಭಕಾರ್ಯಗಳಗೆ ನಿಷಿದ್ದ, ಯಾವುದೇ ಮದುವೆ, ಮುಂಜ, ಹಬ್ಬ. ಹರಿದಿನ, ನಾಮಕರಣ, 
ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳು ಈ ಮಾಸದಲ್ಲ ನಡೆಯುವುದಿಲ್ಲ ಎಂಬುದು 
ಎಲ್ಲರಿಗೂ ತಿಆದಿರುವ ವಿಷಯ, ಆದರೆ ಚಾಮರಾಜನಗರದ್ಲ ಈ ಮಾಸದಲ್ಲ ಸಂಭ್ರಮ 
ಮೂಡುತ್ತದೆ. ಕಾರಣ ಏನಂತೀರಾ ಅದೇ ಆಷಾಡ ಮಾಸದ ಪೂರ್ಣಿಮ ದಿನದಂದು ಪ್ರತಿವರ್ಷ 
ನಡೆಯುವ ವೈಭವದ ಶ್ರಿ ಪ್ರೀ ಚಾಮರಾಜೇಶ್ವರ ರಥೋತ್ಸವ ಆಷಾಢದ ನೆಪದಲ್ಪ ತಿಂಗಳ ಕಾಲ 
ನವದಂಪತಿ ಅಗಅರಬೇಕಾದುದು ಸಂಪ್ರದಾಯ, ಆದರೆ ಅಂತ ಪದ್ಧತಿಗೂ ತಿಲಾ೦ಜಲ ಇಟ್ಟು 
ಹೊಸದಾಗಿ ಮದುವೆಯಾದ ಜೋಡಿ ತಾತ್ಲಾಅಕವಾಗಿ ಒಂದೆಡೆ ಸೇರಿ ಸಂಭ್ರಮಿಸಲು ಅವಕಾಶ 
ಕಲ್ಪಸುವುದೇ ಈ ರಥೋತ್ಸವದ ವಿಶೇಷ. 


ಹಿಂದೂ ಸಂಪ್ರದಾಯದ ಪ್ರಕಾರ ಆಷಾಢಮಾಸದಲ್ಲ ಯಾವುದೇ ಶುಭಕಾರ್ಯಗಳನ್ನು 
ಮಾಡಬಾರದು ಎಂಬ ನಂಬಕೆ ಇದೆ. ಇದಕೆ ವೈಜ್ಞಾನಿಕ ಕಾರಣಗಳು ಉಂಟು. ಅವೆಲ್ಲ 
ಒತ್ತಟ್ಟಗಿರಲ. ಯಾವುದೇ ಶುಭಕಾರ್ಯ ಮಾಡಲ ಪಂಚಾಂಗ ನೋಡುವ ಜೋತಿಷ್ಯ ಕೇಳುವ 
ರೂಢಿ ಈಗಲೂ ಇದೆ. ಇದನ್ನೆಲ್ಲಾ ಮೀರಿ ಚಾಮರಾಜನಗರದಲ್ಲ ಶ್ರೀ ಚಾಮರಾಜೇಶ್ವರ 
ರಥೋತ್ಸವ ವಿಜೃಂಭಣೆಯುಂದ ಪ್ರತಿವರ್ಷ ಆಷಾಢಮಾಸದಲ್ಲೇ ನಡೆಯುವುದು ಒಂದು 
ಹೆದ್ಗಳಕೆ. ಜೇಷ ಸ್ವಮಾಸ ಮುಗಿದು ಆಷಾಢ ಮಾಸ ಬರುತ್ತಿದ್ದಂತೆಯೇ ನವದಂಪತಿ ಒಂದೆಡೆ ಸೆ 
ರಥಕ್ಕೆ ಹಣ್ಣು. ಜವನ ಎಸೆದು ತಮ್ಮ ಇಷ್ಟಾರ್ಥಗಳು ನೆರವೇರಲಅ ಎಂದು ಪ್ರಾರ್ಥಿಸುವುದನ್ನು 


190 


ಇಲ್ಲ ನೋಡಬಹುದು. ಶ್ರೀ ಚಾಮರಾಜೇಶ್ವರ ದೊಡ್ಡತೇರಿನ ಮುಂದೆ ಶ್ರೀ ಗಣಪತಿ, ಶ್ರೀ 
ಸುಬ್ರಹ್ಮಣ್ಯ, ಚಿಕ್ಷರಥ, ಚಂಡಿಕೇಶ್ವರ, ಚಿಕ್ಷರಥ ಮತ್ತು ಮಹಾರಾಜರ ಉತ್ಸವಮೂರ್ತಿ ಸಾಗಿದರೆ 
ದೊಡ್ಡ ರಥದ ಹಿಂದೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಚಿಕ್ಷರಥ ಸಾಗುತ್ತದೆ. ಈ ರೀತಿ 
ಪರಂಪರೆ ಚಾಮರಾಜನಗರ ಜಾತ್ರೆಯಲ್ಲ ಕಂಡುಬರುತ್ತದೆ.” ಆದರೆ ದೊಡ್ಡ ರಥಕ್ಕೆ 2೨-೦3- 


2೦17ರಂದು ಬೆಂಕಿಬದ್ದ ಕಾರಣ ೭೦17 ಜಾತ್ರೆ ನಡೆಯಲಲ್ಲ. 


ಚಂದಕವಾಡಿ ಜಾತ್ರೆ: ಈ ಜಾತ್ರೆಯನ್ನು ಮಾರಮ್ಮನ ಜಾತ್ರೆ ಅಲ್ಲದೆ ಲಕ್ಷ್ಮೀದೇವಿ ಜಾತ್ರೆ 


ಎಂದು ಕರೆಯುತ್ತಾರೆ. ಈ ಜಾತ್ರೆಯನ್ನು ಮೂರು ಊರಿನವರು ಸೇರಿ ನಡೆಸುತ್ತಾರೆ. 
ಚಂದಕವಾಡಿ, ಹಂಚಿತನಾಕಪುರ, ಕೋಡಿಮೋಳೆ ಇವರು ಸೇರಿ ಜಾತ್ರೆ ನಡೆಸುತ್ತಾರೆ. 
ಮಂಗಳವಾರ ರಾತ್ರಿ 12 ಗಂಟೆಗೆ ಕೊಂಡಕ್ಕೆ ಬೆಂಕಿ ಹಚ್ಚುತ್ತಾರೆ. ಅಂಗಾಯುತ ಕೋಮಿನವರು 
ಕೊಂಡ ಬೇಲುಸುತ್ತಾರೆ. ಬೆಳಗಿನ ಆರು ಗಂಟಿಯ ಬುಧವಾರದಂದು ಕೊಂಡ ನಡೆಯುತ್ತದೆ. 
ಕತ್ತಿ ಪವಾಡ, ಚಾವಟ ಪವಾಡ, ಕಾಯಿ ಪವಾಡ, ಬಾಯುಜೀಗ ಪ್ರದರ್ಶನಗಳು ನಡೆಯುತ್ತವೆ. 
ಗುರುವಾರ ದೊಡ್ಡ ಜಾತ್ರೆ ಮತ್ತು ದನಗಳ ಜಾತ್ರೆ ನಡೆಯುತ್ತದೆ. ಶುಕ್ರವಾರ ಕೊನೆಯ ದಿನ 
ಸಂಜೆ ರಥೋತ್ಸವ ನಡೆಯುತ್ತದೆ. ಈ ರಥವನ್ನು ಎಲ್ಲಾ ಕೋಮಿನವರು ಎಳೆಯುತ್ತಾರೆ.” 


ಕಸ್ತೂರ್‌ ಬಂಡಿ ಜಾತ್ರೆ 


ಚಾಮರಾಜನಗರ ಜಲ್ಲೆ ಅದೇ ತಾಲ್ಲೂಕಿಗೆ ಸೇರಿದ ಗ್ರಾಮ ಕಸ್ತೂರು. ಈ ಉಊರಿನಲ್ಲ 
ದೊಡ್ಡಮ್ಮತಾಯು ದೇವಿಯ ಹೆಸರಿನಲ್ಲ ಕಸ್ತೂರ್‌ ಬಂಡಿ ಜಾತ್ರೆಯನ್ನು ಆಚರಿಸುತ್ತಾರೆ. ಈ 
ಊರಿನ ಸುತ್ತಮುತ್ತಅನ ಗ್ರಾಮಗಕಲ್ಲ ಈ ಹಬ್ದ ತುಂಬಾ ಹೆಸರುವಾಸಿಯಾಗಿದೆ. ಈ ಹಬ್ಬವನ್ನು 
16 ಊರಿನವರು ಆಚರಿಸುತ್ತಾರೆ. ಕಸ್ತೂರು. ಪುಟ್ಲೇಗೌಡನಹುಂಡಿ, ಹೊನ್ನೇಗೌಡನ ಹುಂಡಿ, 
ಸಪ್ಪಯ್ಯನಪುರ. ಕೆ.ಮೂಕಳ್ಳ. ಬೋಗಾಪುರ. ಕಿರಗಸೂರು. ಕೆಲ್ಲಂಬಳ್ಳ, ಮರಿಯಾಲ., 
ಅಂಕುಶಯರಾಯನಪುರ, ಚಿಕ್ಕಹೊಮ್ಮ, ದೊಡ್ಡಹೊಮ್ಮ, ದಾಸನೂರು. ತೊರವಳ್ಳ. ಹೆಗ್ಗವಾಡಿ. 
ಕೆ. ಬಸವನಪುರ ಊರುಗಕ್ಪ್ಲ ಕಸ್ತೂರ್‌ ಬಂಡಿಯ ಅಆಚರಣಿಗಳವೆ. ವರ್ಷದ ಡಿಸೆಂಬರ್‌ನ 
ಕೊನೆಯ ವಾರ ಕಸ್ತೂರ್‌ ಗ್ರಾಮದ ಊರಗೌಡರ ಮೂಲಕ ನ್ಯಾಯ ತೀರ್ಮಾನ ಮಾಡಿಸಿ 
ಜನವರಿ ಮೊದಲನೆಯ ವಾರ ಅಥವಾ ಎರಡನೆಯ ವಾರದಲ್ಲ ಭಾನುವಾರದಂದು ಜಾತ್ರೆ 
ನಡೆಸಬೇಕೆಂದು ಕಸ್ಪೂರ್‌ ಗ್ರಾಮದ ಸುತ್ತಮುತ್ತಲು ಇರುವ ಊರುಗಳಗೆ ಅಂದರೆ ಮೇಲೆ 
ತಿಃಸಲಾಗಿರುವ 16 ಊರುಗಳಗೂ ಕಾಗದಪತ್ರದ ಮೂಲಕ ಜಾತ್ರೆಯನ್ನು ಕುರಿತು 


ತಿಆಸಲಾಗುತ್ತದೆ. 


191 


ನಂತರ 16 ಊರಿನವರು ತಮ್ಮ ತಮ್ಮ ಊರುಗಳಲ್ಲ ಕುರು ಬಂಡಿಯ ಸಿಧ್ಧತೆ 
ಮಾಡಿಕೊಳ್ಳುತ್ತಾರೆ. ಹರಸಿಕೊಂಡ ಆಯಾ ಊರಿನ ಜನರು ಬಂಡಿಗೆ ಕಟ್ಟಲು ಬಾಳೆಗೊನೆ, 
ಎಳನೀರಿನ ನಾರು ದೊಡ್ಡ ಗಾತ್ರದ ಹೂವಿನ ಹಾರ. ಹೂವು. ಹೊಂಬಾಳೆಯನ್ನು ತಂದು 
ಕೊಡುತ್ತಾರೆ. ಮಧ್ಯಾಹ್ನ 12 ಗಂಟೆಯ ಸಮಯಕ್ಕೆ ಪ್ರತಿಯೊಂದು ಊರಿನ ಬಂಡಿಗಳು ಜಾತ್ರೆ 
ಮಾಳಕ್ಕೆ ಸರ್ವಾಲಂಕೃತಗೊಂಡು ಬರುತ್ತವೆ. ಒಂದೊಂದು ಬಂಡಿಯ ಮುಂದೆ ಹಲಗದವರು 
ಸದ್ದು ಮಾಡುತ್ತಾ ದೊಡ್ಡಮ್ಮತಾಲು ದೇವಾಲಯಕ್ಕೆ ಸುತ್ತು ಹಾಕಿ ಪೂಜೆಗಳನ್ನು ಸಲ್ಲಸುತ್ತಾರೆ. 
ತದನಂತರ ದೇವಾಲಯದ ದಕ್ಷಿಣ ದಿಕ್ಷಗೆ ಬಂದು ಎಲ್ಲರೂ ಬಂಡಿ ರಥವನ್ನು &ಡಿಸುತ್ತಾರೆ. 
ನಂತರ ತಮ್ಮ ತಮ್ಮ ಊರುಗಳಗೆ ಹೊರಟ ಬಂಡಿಗಳು ಆಯಾ ಊರುಗಳಲ್ಲ ರಾತ್ರಿಯುಡೀ 
ಮೆರವಣಿಗೆ ಉತ್ಸವ ಆಚರಣೆಗಳು ನಡೆಯುತ್ತವೆ. ಇನ್ನೊಂದು ವಿಶೇಷವೇನೆಂದರೆ 16 ಊರಿನ 
ಹೆಂಗಸರು ಮತ್ತು ಮಕ್ಕಳು ಕಸ್ತೂರಿನ ದೇವಾಲಯಕ್ಕೆ ಬರುವ ಪರಂಪರೆ ಇದೆ. 


ಉಮ್ಮತ್ತೂರಿನ ಉರುಕಾತೇಪಶ್ವರಿ ರಥೋತ್ತವಗಳು 


ಕರ್ನಾಟಕ ಇತಿಹಾಸವನ್ನು ತೆರೆದು ನೋಡಿದರೆ ಉಮ್ಮತ್ತೂರು ಪಾಳೇಗಾರರಿಗೆ ಒಂದು 
ಹೆಸರಿದೆ. ಅದರ ಆಡಳತ ಮೈಸೂರು ಒಡೆಯರ ಆಡಳತಕ್ಕೆ ಒಳಪಟ್ಟತ್ತು. ಚಾಮರಾಜನಗರ 
ಕಸ್ತೂರ್‌ ಬಂಡಿ ನಡೆದ ಎರಡನೇ ದಿನದ ಮಂಗಳವಾರದಂದು ಉರುಕಾತೇಶ್ವರಿ ರಥೋತ್ಸವ 
ಆರಂಭವಾಗುತ್ತದೆ. ಈ ಊರಿನಲ್ಲ ಬಂಡಿ ರಥೋತ್ಸವ ಜಾತ್ರೆಗೆ ಉರುಕಾತೇಶ್ವರಿ ಬಂಡಿ, 
ಮಾರಮ್ಮನ ಬಂಡಿ. ಬಸಪ್ಪನ ಬಂಡಿ. ಮೂಡಲ ಬಸಪ್ಪನ ಬಂಡಿ. ಸಿದ್ದೇಶ್ವರ ಬಂಡಿ. 
ಮರಳಯ್ಯನ ಬಂಡಿ, ಭುಜಂಗೇಶ್ಚರನ ಬಂಡಿ, ವೀರಭದ್ರೇಶ್ವರನ ಬಂಡಿ, ಕೊಟ್ಟೂರು 
ಬಸವೇಶ್ವರ ಬಂಡಿಗಳನ್ನು ಉಮ್ಮತ್ತೂರಿನಲ್ಲ ವಾಸಿಸುವ ಆಯಾ ದೇವರುಗಳ ಒಕ್ಕಆಗರಿಗೆ 
ಸೇರಿದ ಜನರು ಸಿದ್ಧಪಡಿಸಿ ಜಾತ್ರೆ ಉತ್ಸವವನ್ನು ನಡೆಸುತ್ತಾರೆ. ಈ ಸಮಯಕ್ಕೆ ಅನೇಕ ಬಗೆಯ 
ಪೂಜಾ ವಿಧಿವಿಧಾನಗಳು ನಡೆಯುತ್ತದೆ. ಬಂಡಿ ಉತ್ಸವ ನಡೆದ 12ನೇ ದಿನಕ್ಕೆ ಮಾರಮ್ಮನ 
ಕೊಂಡ ನಡೆಯುತ್ತದೆ. ಈ ಕೊಂಡವನ್ನು ನೋಡಲು ಊರಿನ ಎಲ್ಲಾ ಕೋಮಿನವರು 
ಭಾಗಿಯಾಗುತ್ತಾರೆ. ಇದೊಂದು ಜಾನಪದೀಯ ಹಿನ್ನೆಲೆಯನ್ನು ಹೊಂದಿದೆ. 


ಗುಂಡ್ಲುಪೇಟಿ ತಾಲ್ಲೂಕಿಗೆ ಸೇರಿದಂತೆ ಸುಮಾರು 35ಕ್ಕೂ ಹೆಚ್ಚು ಊರುಗಳಲ್ಲ 
ಜಾತ್ರೆಗಳು ನಡೆಯುತ್ತವೆ. ಆದರೆ ಪ್ರಸ್ನುತ ಕೆಲವೇ ಕೆಲವು ಪ್ರಮುಖ ಜಾತ್ರೆಗಳನ್ನು ಚರ್ಚೆ 
ಮಾಡಲಾಗಿದೆ. 


192 


ಗೋಪಾಲಸ್ವಾಮಿ ಬೆಟ್ಟದ ಜಾತ್ರೆ ಆಚರಣೆಗಳು 


ಗೋಪಾಲಸ್ವಾಮಿ ಬೆಟ್ಟವು ಗುಂಡ್ಲುಪೇಟಿಯಿಂದ ನೈಯತ್ಯ ದಿಕ್ಷಗೆ ಸುಮಾರು 16 
ಕಿಲೋಮೀಟರ್‌ ದೂರದಲ್ಪದೆ. ಈ ಬೆಟ್ಟವನ್ನು ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ ಎಂತಲೂ 
ಕರೆಯುತ್ತಾರೆ. ಸಮುದ್ರಮಟ್ಟದಿಂದ ಸುಮಾರು ೮77೦ ಅಡಿ ಎತ್ತರವಿದೆ ಎಂದು 
ಡಾ.ವೈ.ಸಿ.ಭಾನುಮತಿಯವರು ತಿಆಸಿದ್ದಾರೆ.”” ಪಿ.ಸಿ. ರಾಜಶೇಖರರವರು 477೦ ಅಡಿ ಎಂದು 
ತಿಸಿದ್ದಾರೆ.” ಈ ಬೆಟ್ಟಕ್ಕೆ ಕಮಲಾಚಲ, ಕಂಜಗಿರಿ, ಪುರಾಣಗಳಲ್ಲ ಕಮಲಾಚಲ ಎಂಬ 
ನಾಮಾಂಕತ ಹೆಚ್ಚು ಪ್ರಚಲಅತದಲ್ಪದೆ. ಈ ಬೆಟ್ಟಕ್ಕೆ ಗೋವರ್ಧನಗಿರಿ ಎಂಬ ಹೆಸರು ಕೂಡ ಇದೆ. 
ಹಾಗೂ ಮಾದಗಿತ್ತಿದುರ್ಗ ಎಂಬ ಹೆಸರನ್ನು ಸಹ ಪಡೆದಿದೆ ಎಂಬ ಸ್ಥಳ ಪುರಾಣವಿದೆ. ಬೆಟ್ಟದ 
ಮೇಲೆ ವೇಣುಗೋಪಾಲಸ್ವಾಮಿ ದೇವಾಲಯವಿದ್ದು ಶ್ರೀ ಕೃಷ್ಣನು ಇಲ್ಲ ನೆಲೆಸಿರುವರು ಎಂಬ 


ಪ್ರತೀತಿ ಇದೆ. 


ಗೋಪಾಲಸ್ವಾಮಿ ಬೆಟ್ಟದ ಸುತ್ತ ಎತ್ತ ನೋಡಿದರೂ ಬೆ್ಡಗುಡ್ಡಗಳೇ ಇವೇ. ಪೂರಕ್ಕೆ 
ತ್ರಿಯಂಬಕಾದ್ರಿ. ಪಶ್ಲಿಮಕ್ಕೆ ನೀಲಾದ್ರಿ, ಉತ್ತರಕ್ಷೆ ಮಂಗಳಾದಿ, ದಕ್ಷಿಣಕ್ಕೆ ಶಂಬರಗಿರಿ, ಆಗ್ದೇಯಕ್ಕೆ 
ಹಂಸಾದ್ರಿ. ನೈಖತ್ಯಕ್ಕೆ ಗರುಡಾದ್ರಿ, ವಾಯುವ್ಯಕ್ಕೆ ಪಲ್ಲವ, ಈಶಾನ್ಯ ಮಲ್ಲಕಾರ್ಜುನ ಗಿರಿಗಳವೆ. 
ಅನೇಕ ತೀರ್ಥಗಳವೆ. ಅವುಗಳ್ಲ ಹಂಸತೀರ್ಥ, ಬಭ್ರತೀರ್ಥ, ಶಂಬತೀರ್ಥ, ಚಕ್ರತೀರ್ಥ, 
ಗಧಾತೀರ್ಥ, ಪದ್ಯತೀರ್ಥ. ಶಾಜ£ ತೀರ್ಥ. ವನಮಾಲಅಕಾತೀರ್ಥ ಎಂಬ ಅಪ್ಪ ತೀರ್ಥಗಳವೆ. 
ಮಾಧವ ದಣಾಯಕನಿಂದ ಕ್ರಿ.ಶ.1315 ರಲ್ಲ ಗೋಪಾಲಸ್ವಾಮಿಯನ್ನು ಪ್ರತಿಷ್ಠೆ ಮಾಡಲಾಗಿದೆ. 
ಪುರಾಣಗಳ ಪ್ರಕಾರ ಅಗಸ್ತ್ಯ ಖಷಿಗಳು ಗೋಪಾಲಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು 
ಎಂದು ತಿಆದುಬರುತ್ತದೆ. ಆದರೆ ಚಾರಿತ್ರಿಕವಾಗಿ ಮೇಲೆ ತಿಅಸಿರುವಂತೆ ಮಾಧವ 
ದಣಾಯಕನಿಂದ ಆಗಿದೆ. ದೇವರ ಅಂಗಭೋಗ, ರಂಗಭೋಗ, ತಿರುವಳಯಾಟಕ್ಕೆ ಬಲ್ಲಾಳ 
ದೇವರಸರಿಂದ ಪಡೆದ ಕುಡುಗನಾಮದೊಳಗಣ ಕಣ್ಣೇಗಾಲವನ್ನು ದತ್ತಿಬಲ್ಟದ್ದವರೆಂದು 


ಶಾಸನಗಳು ತಿಅಸುತ್ತವೆ. ಶಠ ದೇವಾಲಯಕ್ಕೆ ಐತಿಹಾಸಿಕವಾಗಿ 75೦ ವರ್ಷಗಳಾಗಿವೆ. 


ಈ ದೇವಾಲಯದಲ್ಲ ಪ್ರತಿವರ್ಷ ಜಾತ್ರೆ ರಥೋತ್ಸವ ನಡೆಯುತ್ತದೆ. ಧನುರ್ಮಾಸ 
ಪೂಜೆ ಮಕರ ಸಂಕ್ರಮಣ ಪೂಜೆ ನಡೆಯುತ್ತದೆ. ಫಾಲ್ಗುಣ ಬಹುಕ ಏಕಾದಶಿ ಶ್ರವಣ ನಕ್ಷತ್ರದ 
ದಿನ ಗೋಪಾಲಸ್ವಾಮಿ ಬೆಟ್ಟದ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಯಲ್ಲ ಬೆಟ್ಟದ ಕೋಟಿ ಅರಸು 
ಮನೆತನದವರು ಭಾಗವಹಿಸುತ್ತಾರೆ. ಶ್ರೀ ಹಿಮವದ್‌ ಗೋಪಾಲಸ್ವಾಮಿ ರಥೋತ್ಸವಕ್ಷೆ ಮೂರು 
ದಿನಕ್ಕೆ ಮೊದಲು ಪೂಜಾ ಕಾರ್ಯಗಳು ನಡೆಯುತ್ತವೆ. ಯುಗಾದಿ ಹಬ್ಬದ ಹಿಂದಿನ ಐದು ದಿನಕ್ಕೆ 
ಜಾತ್ರೆ ನಡೆಯುತ್ತದೆ. 


193 


ಪ್ರಥಮ ದಿನ (ಸಪ್ತಮಿ) ಬೆಳಗ್ಗೆ ಸಾಯಂಕಾಲ ಫಲ ಪಂಚಾಮೃತಾಭಿಷೇಕ ಆದಿವಾಸರ 


ಅಂಕುರಾರಪ್ಪಣಿ ಗರುಢ ಪ್ರತಿಷ್ಠೆ ರಕ್ಷಾಬಂಧನ ಕಾರ್ಯಗಳು ನಡೆಯುತ್ತವೆ. 


ದ್ವಿತೀಯ ದಿನ (ಅಷ್ಟಮಿ) ಸ್ವಾಮಿಗೆ ಉತ್ಸವ ಪುಷ್ಪಬಅ. ಧ್ವಜಾರೋಹಣ ಭೇರಿನಾಡನ, 
ಯಾಗಶಾಲಾ ಪ್ರವೇಶ ಕಾರ್ಯಗಳು ಜರುಗುತ್ತದೆ. 


ಮೂರನೇ ದಿನ (ನವಮಿ) ಸ್ಹಾಮಿಯು ಉತ್ಸವ ಕಾಶಿಯಾತ್ರೆ ಉತ್ಸವ ಸಂಬಂಧ 
ಮಾಲಪೂರ್ವಕ ಶ್ರೀ ರುಕ್ಕಿಣಿ ಸತ್ಯಭಾಮ ಸಹಿತ ಶ್ರೀ ಹಿಮವದ್‌ ಗೋಪಾಲಸ್ವಾಮಿಯವರ 
ದಿವ್ಯ ಕಲ್ಯಾಣೋತ್ಸವ ಕಾರ್ಯಗಳು ನಡೆಯುತ್ತವೆ. 


ನಾಲ್ಲನೇ ದಿನ (ದಶಮಿ) ಶ್ರೀಯವರ ದಿವ್ಯ ಬ್ರಹ್ಮ ರಥೋತ್ಸವ 


ಐದನೇ ದಿನ (ದ್ವಾದಶಿ) ಸಂಧಾನ ವಿಲೇತ್ವವ, ಅವಭೃತ ಸ್ನಾನ. ಉತ್ಸವ, ಫಣಿಮಾಲಾ 


ಪ್ರಬಂಧ ಸೇವೆ, ಪೂರ್ಣಾಹುತಿ 


ಆರನೇ ದಿನ (ತ್ರಯೋದಶಿ) ಮಹಾಭಷೇಕ, ಮಹಾಮಂಗಳಾರತಿ, ದ್ವಾದಶಾರಾಧನೆ. 
ಪುಷ್ಪ್ತಯಾಗ, ಧ್ವಜಾರೋಹಣ. ಉದ್ದಾಸನ. ಪ್ರಬಂಧ ಸೇವೆ, ನೇಮಾಸೇವೆ, ಮೂಕಬಲ 
ಕಾರ್ಯಗಳು ನಡೆಯುತ್ತವೆ. 


ಗೋಪಾಲಪುರದ ಗ್ರಾಮಾಸ್ಥರು ಗೋಪಾಲಸ್ವಾಮಿ ಬೆಟ್ಟದ ರಥೋತ್ಸವವನ್ನು 
ಪೂರ್ವಿಕರ ಕಾಲದಿಂದಲೂ ನಡೆಸಿಕೊಂಡು ಬರುತ್ತಿದ್ದಾರೆ. ಗೋಪಾಲಸ್ವಾಮಿ ಬೆಟ್ಟವು 
ಗುಂಡ್ಲುಪೇಟಿ ತಾಲ್ಲೂಕಿನಲ್ಲ ಕಂಡುಬರುವ ಪ್ರಸಿಧ್ಧ ಯಾತ್ರಾ ಸ್ಥಳವಾಗಿದೆ. ಬೆಟ್ಟದ ಮೇಲೆ 
ನಿಂತು ಕಣ್ಣು ಹಾಯುಸಿದರೆ, ವೈನಾಡು, ಉದಕ ಮಂಡಲಗಳ ಮನೋಹರ ದೃಶ್ಯಗಳು 
ಕಂಡುಬರುತ್ತದೆ. ಹಿಂದೆ ಮೈಸೂರು ಮಹಾರಾಜರು ಉಳದುಕೊಳ್ಳುತ್ತಿದ್ದ ಅರಮನೆ ಇದೆ. 
ಪ್ರವಾಸೋದ್ಯಮದ ಹಿನ್ನೆಲೆಯಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯವರು ಪ್ರತಿದಿನ ಬೆಟ್ಟಕ್ಕೆ 
ಹೋಗುವ ಭಕ್ತಾಧಿಗಳಗೆ ವಾಹನ ಸೌಲಭ್ಯ ಒದಗಿಸಿದ್ದಾರೆ. ಶ್ರಾವಣ ಮಾಸದಲ್ಲ ಹಾಗೂ ಜಾತ್ರೆ 
ಕಾಲದಲ್ಲ ವಿಶೇಷ ವಾಹನ ಸೌಲಭ್ಯ ಇದೆ. ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟದ ಅಭವೃಧ್ಧಿಗಾಗಿ 
ಬೆಂಗಳೂರಿನ ಕೆ.ಎಂ.ಶ್ರೀನಿವಾಸಮೂತ್ತಿೀಯವರು ಒಂದು ಟಸ್ಥ್‌ನ್ನು ಸ್ಥಾಪಿಸಿದ್ದಾರೆ. ಈ 


(A) fn) 
ದೇವಾಲಯ ಪ್ರಸ್ತುತ ಮುಜರಾಲಯು ಇಲಾಖೆಗೆ ಸೇರಿದೆ.*" 


194 


ಇತ್ತೀಚಿನ ದಿನಗಳಲ್ಲ ಸರ್ಕಾರದ ಮಟ್ಟದಲ್ಲ ಅನೇಕ ರೀತಿಯ ಅಭವೃದ್ಧಿ ಕೆಲಸಗಳು 
ಆಗುತ್ತಿರುತ್ತದೆ. ಒಟ್ದಾರೆ ಹೇಳುವುದಾದರೆ ಅಂದಿನ ಕಾಲದಿಂದ ಪ್ರಸ್ತುತ ಕಾಲಕ್ಕೂ ಜಾತ್ರೆ ಹಾಗೂ 
ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಧ್ವಿಗುಣವಾಗುತ್ತಿದೆ. 


ಪಾರ್ವತಿ ಬೆಟ್ಟ (ಸ್ಥಂದಗಿರಿ) ಜಾತ್ರೆ 


ಗುಂಡ್ಲುಪೇಟಿ ತಾಲ್ಲೂಕು ಕೇಂದ್ರದಿಂದ ಸುಮಾರು 1೦ ಕಿಲೋಮೀಟರ್‌ ದೂರದಲ್ಲಿ 
ಅಲ್ಲದೆ ತೆರಕಣಾಂಬ ರಸ್ತೆಯಲ್ಲ ಶಿಂಡನಪುರದ ಕ್ರಾಸ್‌ನಿಂದ ಸುಮಾರು ನಾಲ್ದು 
ಕಿಲೋಮೀಟರ್‌ ದೂರದಲ್ಲಿ ಸ್ಥಂದಗಿರಿ ಬೆಟ್ಟ ಅಥವಾ ಪಾರ್ವತಿ ಬೆಟ್ಟವು ಇದೆ. ಪ್ರತಿವರ್ಷ 
ಮಾರ್ಚ್‌ ತಿಂಗಳು ಬುಧ್ಧಪೂರ್ಣಿಮ ದಿನದಂದು ಈ ಬೆಟ್ಟದಲ್ಲ ಜಾತ್ರೆ ನಡೆಯುತ್ತದೆ. 
ಪುರಾಣದಲ್ಲ ಕಂಡುಬರುವಂತೆ ಷಣ್ಕುಖನು ತಾರಕಾಸುರನನ್ನು ಸಂಹರಿಸಿ ಆ ದೋಷವನ್ನು 
ಪರಿಹರಿಸುವುದಕ್ಕಾಗಿ ಈ ಸ್ಥಳದಲ್ಲ ಶಿವನನ್ನು ಕುರಿತು ತಪಸ್ಸು ಮಾಡಿದನೆಂದು ಆತನ ತಪಸ್ಸಿಗೆ 
ಶಿವನು ಪಾರ್ವತಿ ಸಮೇತರಾಗಿ ಪ್ರತ್ಯಕ್ಷರಾಗಿ ಷಣ್ಮುಖನಿಗೆ ದರ್ಶನ ಮಾಡಿ ಅವರ 
ಕೋರಿಕೆಯಂತೆ ಈ ಕ್ಷೇತ್ರದಲ್ಲ ಅಂಗ ರೂಪದಲ್ಲ ನೆಲೆಸಿ ಸೋಮೇಶ್ವರನೆಂಬ ಹೆಸರಿನಿಂದ 
ಪ್ರಸಿದ್ದಿಯಾದನೆಂದು ಸ್ಥಳೀಯರಿಂದ ಹಾಗೂ ಸ್ಥಕಪುರಾಣದಿಂದ ತಿಆದುಬರುತ್ತದೆ. ಇಲ್ಲಯ 
ಇತಿಹಾಸ ಒಂದು ರೀತಿಯಲ್ಲ ಸಾಕಷ್ಟು ದೇವಾನುದೇವತೆಗಳನ್ನು ಹೆಸರಿಸುತ್ತವೆ. ಆದರೆ ಪ್ರಸ್ತುತ 
ಇಲ್ಲ ಜಾತ್ರೆಯನ್ನು ಕುರಿತು ಚರ್ಚಿಸಲಾಗುತ್ತದೆ. ಈ ಸ್ಥಂದಗಿರಿ ಅಥವಾ ಪಾರ್ವತಿ ಬೆಟ್ಟದಲ್ಲ 
ಗೌರಿಗಣೇಶ ಹಬ್ಬ. ಶಿವರಾತ್ರಿ ಹಬ್ದ. ಕಾರ್ತಿಕ ಸೋಮವಾರ ಸಮಯದಲ್ಲ ಅಲ್ಲದೆ ಯುಗಾದಿ 
ಹಬ್ದದ ಸಂದರ್ಭದಲ್ಲ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತವೆ. ಅದು ಅಲ್ಲದೆ ಪ್ರತಿದಿನ 
ನೂರಾರು ಭಕ್ತರು ಬರುತ್ತಿದ್ದಾರೆ. ಇದೊಂದು ಸ್ಥಳೀಯ ಪ್ರವಾಸಿಗರ ತಾಣವಾಗಿದೆ. ಪ್ರತಿವರ್ಷ 
ಮೇ ತಿಂಗಳು ಬುದ್ಧ ಪೂರ್ಣಿಮೆಯ ದಿನ ಪಾರ್ವತಿ ಮತ್ತು ಸೋಮೇಶ್ವರ ಸ್ಥಾಮಿಗಳ 
ರಥೋತ್ಸವ ನಡೆಯುತ್ತದೆ. ಅದಕ್ಕೆ ಮೊದಲೇ ಎರಡು ದಿನಗಳಲ್ಲ ಪೂಜಾ ಕಾರ್ಯಗಳು 
ಪ್ರಾರಂಭವಾಗುತ್ತವೆ. 


ಮೊದಲನೆಯ ದಿನ ತ್ರಯೋದಶಿ. ವೈಶಾಖ ಮಾಸದಲ್ಲ ಅಂಕುರಾರ್ಪಣೆ, 
ಧ್ವಜಾರೋಹಣ ಕಾರ್ಯಗಳು ನಡೆಯುತ್ತದೆ. 


ಎರಡನೆಯ ದಿನ ಚತುರ್ದಶಿ ವೈಶಾಖ ಮಹೋತ್ಸವ ನಡೆಯುತ್ತದೆ. 


ಮೂರನೇ ದಿನ ವೈಶಾಣ ಶುಕ್ಷ ಪೂರ್ಣಿಮೆಯ ದಿನ ಶಿವಯುಗ ಪೂಜಾಬಲ ಪ್ರಧಾನ 
(ಸ್ತಾತಿ ನಕ್ಷತ್ರ) ಶಿವಾಗಮ ಶಾಸ್ಟ ರೀತ್ಯಾ ಪೂಜಾ ಕಾರ್ಯಗಳು ನಡೆಯುತ್ತವೆ. ಮಧ್ಯಾಹ್ನ 


195 


12.30 ರಿಂದ 1.30೦ ಒಳಗೆ ಪಾರ್ವತಾಂಬ ಮತ್ತು ಸೋಮೇಶ್ವರ ಸ್ಹಾಮಿಯವರು ರಥೋತ್ಸವ 
ಭಕ್ತಾದಿಗಳ ಸಮ್ಮುಬದಲ್ಲ ನಡೆಯುತ್ತದೆ. ರಥಕ್ಕೆ ಹರಕೆ ಹೊತ್ತವರು ಹಣ್ಣು ಜವನ 
ಎಸೆಯುತ್ತಾರೆ. ನಂತರ ಹಂಸ ವಾಹನೋತ್ಸವ, ದೀಪಾರಾಧನೆ, ಮಹಾಪ್ರಸಾದ, ಅಂದು 
ಸಾವಿರಾರು ಭಕ್ತರಿಗೆ ಅನ್ನದಾಸೋಹ ನಡೆಯುತ್ತದೆ. 


ನಾಲ್ಲನೇ ದಿನ ಪಾಡ್ಯ ವೈಶಾಣು ಕೃಷ್ಣದಲ್ಲ ಸ್ತಾಮಿಗೆ ಶಯನೋತ್ಸವ ಸಂದಾನ ಸೇವಾ 


ಕಾರ್ಯಗಳು ನಡೆಯುತ್ತವೆ. 


ಐದನೆಯ ದಿನ ವೈಶಾಣು ಕೃಷ್ಣ ದ್ವಿತೀಯ ಅವಿಭೃತ ತೀರ್ಥಸ್ನಾನ, ಪಲ್ಲಕಿ ಉತ್ಸವ, 
ಧ್ವಜಾರೋಹಣ. ದೇವತಾದ್ದಾಸನೆ. ಮೌನಬಲ, ನಿಕ್ಷೇಪಣ ಇತ್ಯಾದಿ ಕಾರ್ಯಗಳು 
ನಡೆಯುತ್ತವೆ. 


ಆರನೇ ದಿನ ಪಂಚ ಕಳಸ ಸ್ರಪ್ನ. ಮಹಾಭಷೇಕ ಕೈಲಾಸ ವಾಹನ ಮಹಾಪೂಜೆ 
ಕಾರ್ಯಗಳು ನಡೆಯುತ್ತವೆ. ಈ ಮಾದರಿಯಲ್ಲ ಸ್ಥಂದ ಗಿರಿಯಲ್ಲ ಶ್ರೀ ಪಾರ್ವತಾಂಬ ಮತ್ತು 
ಶ್ರೀ ಸೋಮೇಶ್ವರ ಸ್ಹಾಮಿಯವರ ರಥೋತ್ಸವ ಕಾರ್ಯಗಳು ನಡೆಯುವುದಲ್ಲದೆ, ಅನೇಕ 
ಭಕ್ತರುಗಳ೦ಂದ ಅನ್ನ ದಾಸೋಹ ಕಾರ್ಯಗಳು ಸಹ ನಡೆಯುತ್ತವೆ. ರಥೋತ್ಸವದ ದಿನದಂದು 
ಕಂದೇಗಾಲ, ಶಿಂಡನಪುರ, ಕಂದೇಗಾಲ ಹೊಸೂರು, ಬೆಟ್ಟಹಳ್ಳ, ಗ್ರಾಮಪ್ನರುಗಳು ಸೇರಿ 
ಬಂದಂತಹ ಭಕ್ತರಿಗೆ ಅನ್ನದಾಸೋಹ ನಡೆಸುತ್ತಿರುತ್ತಾರೆ. ಈ ದೇವಾಲಯವು ಮುಜರಾಯಿ 
ಇಲಾಖೆಗೆ ಸೇರಿದೆ. ಭಕ್ತಾದಿಗಳ ಅನುಕೂಲಕ್ಷಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 


ಸಂಸೆಯವರು ಬಸ್‌ ಸೌಲಭ್ಯವನ್ನು ಕಲಸಿದ್ದಾರೆ. 
ky ವದ 


ಹುಅಗನಮುರಡಿ ವೆಂಕಟರಮಣಸ್ವಾಮಿ ರಥೋತ್ತವ ಜಾತ್ರೆ 


ಹುಅಗನಮುರಡಿ ವೆಂಕಟರಮಣಸ್ವಾಮಿ ಬೆಟ್ಟವು ಗುಂಡ್ಲುಪೇಟಿ ತಾಲೂಕನ 
ತೆರಕಣಾಂಜಯುಂದ ಆಗ್ಗೇಯ ದಿಕ್ಕಿನಲ್ಲಿ ಸುಮಾರು 8 ಕಿಲೋಮೀಟರ್‌ ದೂರದಲ್ಪದೆ. ಈ 
ಕ್ಷೇತ್ರಕ್ಷೆ ಅನೇಕ ರೀತಿಯ ಚಾರಿತ್ರಿಕ ಆಧಾರಗಳವೆ. ಕ್ರಿ.ಶ.1498ರಲ್ಲ ತೆರಕಣಾಂ೦ಬಯ 
ಸಾಹುಕಾರ ದಾಸಕೇಶವ ಶೆಟ್ಟ ಈ ದೇವಾಲಯವನ್ನು ಕಲ್ಪನಿದರು. ಕ್ರಿ.ಶ.162೦ ರಲ್ಲ ಚಿಕ್ಕಹಳ್ಳ 
ಅಪ್ಪಣ್ಣಗೌಡರು ನಾಲ್ಲು ಅಂಕಣ ಕೈಸಾಲೆಯನ್ನು ಕಣ್ಟಸಿದರು. ಕ್ರಿ.ಶ.162೨ ರಲ್ಲ ವೈಕುಂಠ 
ನಾರಾಯಣ ಸ್ವಾಮಿ ಮತ್ತು ಅಮ್ಮನವರ ಗುಡಿಯನ್ನು ತೆರಕಣಾಂ೦ಬಯ ದೊಡ್ಡನಾರಾಯಣಪ್ಪ 
ಕಟ್ಟಸಿದರು. ಕ್ರಿ.ಶ.1678 ರಲ್ಲ ತೆರಕಣಾಂಬಯ ಚನ್ನಯ್ಯಶೆಟ್ಟ ಪಾತಾಳ ಮಂಟಪವನ್ನು 
ಕಟ್ಟಸಿದರು. ಚಿಕ್ಕದೇವರಾಜ ಒಡೆಯರ ಹೆಂಡತಿ ದೊಡ್ಡ ಮುದ್ಧಮ್ಮರವರು ಈ ಬೆಟ್ಟದ ಮೇಲಅನ 


ಟ 


196 


ಕೋಟಿಯನ್ನು ಕ್ರಿ.ಶ.16೨6 ರಲ್ಲ ಕಣ್ಟನಿದರು. ಕೃಷ್ಣರಾಜ ಒಡೆಯರ್‌ ಈ ದೇವಾಲಯಕ್ಷೆ ಬಟ್ಟದ್ದ 
ಹೆದ್ದವಾಡಿಯನ್ನು ಅನಂತರ ಅರಮನೆ ಜಪ್ತಿ ಮಾಡಿಕೊಂಡಿತು. ಈ ಬೆಟ್ಟದ ಸ್ಥಳಪುರಾಣ ಅನೇಕ 
ಐತಿಹ್ಯ ಕಥೆಗಳನ್ನು ತಿಳಸುತ್ತದೆ. ಕಅಯುಗದಲ್ಲ ಶೇಷಾದ್ರಿ ತ್ರೇತಾಯುಗದಲ್ಲ ಕನಕಾದಿ. 
ದ್ವಾಪರಯುಗದಲ್ಲ ವೆಂಕಬಾದ್ರಿ, ಕಲಯುಗದಲ್ಲ ವ್ಯಾಷ್ಟಾದಿ (ಹುಲುಗನಮೊರಡಿ) ಎಂಬ 
ಹೆಸರುಗಳ೦ದ ಕರೆಯಲಾಗಿದೆ. 


ಈ ಪ್ರಾಚೀನ ನೆಲೆಯಲ್ಲಿ ಉತ್ಸವಗಳು, ಜಾತ್ರೆಗಳು ನಡೆಯುತ್ತವೆ. ಪ್ರತಿ ವರ್ಷ ಜನವರಿ 
ತಿಂಗಳು ಸಂಕ್ರಾಂತಿಯ ಹಬ್ಬದ ದಿನದಂದು ಜಾತ್ರೆ ನಡೆಯುತ್ತದೆ. ಇದನ್ನು ದೊಡ್ಡ ಜಾತ್ರೆ 
ಎಂದು ಕರೆಯುತ್ತಾರೆ. ಶ್ರಾವಣ ಮಾಸದ ಮೊದಲನೆಯ ಶನಿವಾರದಂದು ನಡೆಯುವ 
ಜಾತ್ರೆಯನ್ನು ಚಿಕ್ಕಜಾತ್ರೆ ಎಂದು ಕರೆಯುತ್ತಾರೆ. ಈ ಭಾಗದ ಕಿಲಗೆರೆಯವರು ತೇರನ್ನು ಕಟ್ಟುವ 
ಕೆಲಸವನ್ನು ಮಾಡುತ್ತಾರೆ. ರಥವು ಸುಮಾರು 3೦ ರಿಂದ 4೦ ಅಡಿಗಳಷ್ಟು ಎತ್ತರವನ್ನು 
ಹೊಂದಿರುತ್ತದೆ. ರಥವನ್ನು ಬಣ್ಣ ಬಣ್ಣದ ಬಲ್ಲೆಗಳ೦ಂದ ಅಲಂಕರಿಸುತ್ತಾರೆ. ಶ್ರೀನಿವಾಸಮೂರ್ತಿ 
ಅಲಂಕೃತವಾದ ರಥವನ್ನು ಬಜ್ಜು ಮಾಡಿ ಭಕ್ತಾದಿಗಳು ರಥವನ್ನು ದೇವಸ್ಥಾನ ಸುತ್ತ 
ಎಳೆಯುತ್ತಾ ಶ್ರೀಮನ್ನಾರಾಯಣ ಗೋವಿಂದ, ಗೋವಿಂದ ಎಂದು ಘೋಷಣೆ ಕೂಗುತ್ತಾರೆ. 
ಹೊಸದಾಗಿ ಮದುವೆಯಾದ ನವದಂಪತಿಗಳು ರಥಕ್ಷೆ ಹಣ್ಣು ಜವನವನ್ನು ಎಸೆಯುವುದು 
ಸಂಪದಾಯದಲ್ಪದೆ. ಜಾತ್ರೆ ಪ್ರಾರಂಭವಾಗುವುದಕ್ಕೆ ಮೊದಲೇ ಒಂದು ವಾರದಿಂದ ಪೂಜಾ 
ಕಾರ್ಯಗಳು ನಡೆಯುತ್ತವೆ. 


ಮಾರ್ಗಶಿರ ಕೃಷ್ಣಪಕ್ಷದ ಕೊನೆಯ ದಿನ ಅಂಕುರಾರ್ಪಣಿ ಆದಿವಾಪಸ ನಂತರ 
ಶಿಜರಾರೋಹಣ ಮಹೋತ್ಸವ ನಡೆಯುತ್ತದೆ. 


ಪುಷ್ಯಮಾಸ ಶುಕ್ಷಪಕ್ಷದ ಮೊದಲನೇ ದಿನ ಧ್ವಜಾರೋಹಣ ರಾತ್ರಿ ಭೂರಿತಾಡನ 
ಹಂಸಾರೋಹಣ ಕಾರ್ಯಗಳು ನಡೆಯುತ್ತವೆ. 


ಪುಷ್ಯಮಾಸ ಶುಕ್ಷಪಕ್ಷದ ಎರಡನೇಯ ದಿನ ಚಂದ್ರಮಂಡಲಾರೋಹಣ ಮಹೋತ್ಸವ 
ನಡೆಯುತ್ತದೆ. 


ಮೂರನೇ ದಿನ ಅನಂತ ಪೀಠಾರೋಹಣ ಮಹೋತ್ಸವ, 


ನಾಲ್ಲನೇ ದಿನ ಪುಷ್ಪ ಮಂಟಪಾರೋಹಣ ಮಹೋತ್ಸವ, 


197 


ಐದನೇಯ ದಿನ ಲಕ್ಷೀ ಕಲ್ಯಾಣ ಮಹೋತ್ಸವ ನಂತರ ಪ್ರಹ್ನಾದ ಪರಿಪಾಲನಾ 
ಪೂರ್ವಕ ಗಜಾರೋಹಣ ಮಹೋತ್ಸವ, 


ಆರನೇದಿನ ಸಮರ ಭೂಪಾಲವಾಹನ ನಂತರ ಗಜೇಂದ್ರ ಪರಿಪಾಲನಾ ಪೂರ್ವಕ 
ಗಜಾರೋಹಣ ಮಹೋತ್ಸವ. 


ಏಳನೇ ದಿನ ಬೆಳದ್ದೆ 11.10 ರಿಂದ 12.0೦ ಗಂಟೆಯೊಳಗೆ ದಿವ್ಯ ರಥೋತ್ಸವ. 


ಎಂಟನೇ ದಿನ ಡೋಲೋತ್ಸವ ಮತ್ತು ಶೇಯನೋತ್ತವದ ನಂತರ ನಗರ ಶೋಧನ 
ಪೂರ್ವಕ ಅಶ್ವಾರೋಹಣ ಮಹೋತ್ಸವ. 


ಒಂಭತ್ತನೇಯ ದಿನ ಲಕ್ಷ್ಮೀ ಪ್ರಣಯ ಕಲಹ ಸಂಧಾನ ಪೂರ್ವಕ ವಸಂತೋತ್ಸವ 


ಹತ್ತನೇಯ ದಿನ ಅವಭ್ಯತ ಮಹೋತ್ಸವ ರಾತ್ರಿ ಆಂಜನೇಯರೋಹಣ ಮಹೋತ್ಸವ 
ನಡೆಯುತ್ತದೆ. 


ಹನ್ನೊಂ೦ದನೇಯ ದಿನ ಮಹಾಭಷೇಕ ರಾತ್ರಿ ಧ್ವಜಾರೋಹಣ. ಪುಷ್ಪ್ತಯಾಗ ಅನಂತರ 
ಸಿಂಹವಾಹನ ಮಹೋತ್ಸವ ಕಾರ್ಯಗಳು ನಡೆಯುತ್ತವೆ. 


ಹೊಸದಾಗಿ ನಿರ್ಮಿತವಾಗಿರುವ ರಾಜಗೋಪುರವನ್ನು ಕರ್ನಾಟಕದ ರಾಜ್ಯಪಾಲರಾಗಿದ್ದ 
ಟ.ಎನ್‌.ಚತುವೇದಿಯವರು ಉದ್ದಾಟಸಿದ್ದಾರೆ. ಪ್ರಸ್ತುತ ದಿನಗಳಲ್ಲ ಹಾಗೂ ಜಾತ್ರೆಯ 
ಸಂದರ್ಭಗಳಕಲ್ಲ ಸಾರಿಗೆ ವ್ಯವನ್ಥೆ ಇದೆ. ಈ ದೇವಾಲಯ ಮುಜರಾಲು ಇಲಾಖೆಗೆ ಸೇರಿದೆ. 


ದೇವಾಲಯದಲ್ಲ ಜಾತ್ರೆಯ ಜೊತೆಗೆ ವೈಭವವಾಗಿ ಗರುಡೋತ್ಸವ, ವ್ಯಾಫ್ರೋತ್ಸವ, 
ಗಜವಾಹನೋತ್ಸವ ಇನ್ನೂ ಮೊದಲಾದ ಕಾರ್ಯಕ್ರಮಗಳ ಉತ್ಸವಗಳು ನಡೆಯುತ್ತವೆ. 


ಶ್ರೀ ಲಕ್ಷ್ಮೀ ವರದರಾಜಸ್ವಾಮಿ ಜಾತ್ರೆ ಮತ್ತು ರಥೋತ್ತವಗಳು-ತೆರಕಣಾಂಜಬ 


ಇದೊಂದು ಐತಿಹಾಸಿಕ ನೆಲೆ ಈ ಉಊರಿನಲ್ಲ ಸುಮಾರು 12 ದೇವಾಲಯಗಳವೆ. 
ಅವುಗಳಲ್ಲ ಲಕ್ಷೀ ವರದರಾಜಸ್ವಾಮಿ ದೇವಾಲಯವೇ ಅತ್ಯಂತ ದೊಡ್ಡದಾದ 
ದೇವಾಲಯವಾಗಿದೆ. ಈ ದೇವಾಲಯವನ್ನು ಕ್ರಿ.ಶ.13೦3 ರಲ್ಪ್ಲ ಪೆರುಮಾಳ್‌ ದಂಡನಾಯಕನ 
ಮಕ್ಕಳಾದ ಮಾಧವ ದಣಾಯಕ ಮತ್ತು ಕೇತಯ್ಯ ದಣಾಯಕರು ಕಣ್ಟಸಿದ್ದಾರೆ. ಈ ಊರಿಗೆ 
ರತ್ಸಪುರಿ, ವಜ್ರಮುಕುಟರಾಯನ, ತೆರಕಣಾಂಜಯ ರಾಯಕಟಕ, ತೆರಕಣಾ೦ಬಯ ಸೀಮೆ 
ಎಂಬೆಲ್ಲಾ ಹೆಸರುಗಆ೦ದ ಕರೆಯಲಾಗಿದೆ. ಈ ಊರಿನ ಜಾತ್ರೆ ಅತ್ಯಂತ ಮುಖ್ಯವಾಗಿರುತ್ತದೆ. 


198 


ಏಕೆಂದರೆ ಸುಮಾರು ವರ್ಷಗಳ ನಂತರದಲ್ಲ ನಡೆಯುತ್ತಿರುತ್ತವೆ. ಮೊದಲಗೆ ಈ ಊರಿನ ಜಾತ್ರೆ 
ಆಗುತ್ತಿತ್ತು. ರಥವು ದುಃಕ್ಟಿತಿಯಾದ ಕಾರಣ ಸುಮಾರು 6೦ ವರ್ಷಗಳ ಕಾಲ ಜಾತ್ರೆ, 
ರಥೋತ್ಸವ ನಡೆದಿಲ್ಲ ಎಂಬ ವಿಚಾರ ತಿಆದುಬರುತ್ತದೆ.*' ಆದರೆ ಮತ್ತೆ 2೦೦೨ರಲ್ತ ಧ್ವಜಸ್ತಂಭ 
ಹೊಸ ರಥ ಪ್ರತಿಷ್ಠಾಪನೆಯಾಗಿ ಜಾತ್ರೆ ನಡೆದಿದೆ. ಪ್ರತಿವರ್ಷ ಮಾಫಶುದ್ಧ ಪೂರ್ಣಿಮ ದಿನ 
ರಥೋತ್ಸವ ನಡೆಯುತ್ತದೆ. ಸುಮಾರು 7 ದಿನಗಳ ಕಾಲ ಜಾತ್ರೆ ನಡೆಯುತ್ತದೆ. 


ಅಳಗಿರಿರಂಗನಬೆಟ್ಟ — ಅಳಗಿರಿರಂಗನಾಥಸ್ತಾಮಿ ಜಾತ್ರೆ 


ಯಳಂದೂರು ತಾಲ್ಲೂಕಿನಿಂದ ಸುಮಾರು 25 ಕಿಲೋಮೀಟರ್‌ ದೂರದಲ್ಲಿ 
ಅಳಗಿರಿರಂಗನ ಬೆಟ್ಟ ಇದೆ. ಇದು ಸುಮಾರು 5೦೨1 ಅಡಿ ಎತ್ತರ ಇದೆ. ಜಳಗಿರಿರಂಗನ 
ಬೆಟ್ಟದಲ್ಲ ನೆಲೆಸಿರುವ ಜನಪದ ದೈವ ರಂಗನಾಥಸ್ತಾಮಿಯನ್ನು ಕುರಿತು ಅನೇಕ ಬಗೆಯ 
ಕಥೆಗಳವೆ. ಅಲ್ಲದೆ ಕಾವ್ಯಗಳವೆ. ಅಲ್ಲದೆ ಪ್ರಮುಖವಾಗಿ ರಂಗಪ್ಪರವರನ್ನು ತಿರುಪತಿ 
ವೆಂಕಟರಮಣ. ಶ್ರೀರಂಗಪಟ್ಟಣದ ರಂಗನಾಥ (ಆದಿರಂಗ) ಶಿವನ ಸಮುದ್ರ ಶ್ರೀರಂಗ 
(ಮಧ್ಯರಂಗ) ತಿರುಚ್ಛಿರಾಪಳ್ಣಯ ಶ್ರೀರಂಗ ಅಂತ್ಯರಂಗ, ಬಳಗಿರಿರಂಗ ಈ ಐವರು ಅಣ್ಣ 
ತಮ್ಮಂದಿರು ಎಂಬ ಕಲ್ಪನೆ ಇದೆ. ಅಲ್ಲದೆ ತಿರುಪತಿ ವೆಂಕಟರಮಣರಿಗೆ ತಲೆ ನೋವು ಬರುತ್ತದೆ. 
ಆದಕಾರಣ ಎಲ್ಲರೂ ಒಂದೊಂದು ಕಡೆ ಹೋಗುತ್ತಾರೆ. ಬಆಗಿರಿಯಲ್ಲರುವ ರಂಗನು ಬಳಕಲ್ಲು 
ಬೆಟ್ಟಕ್ಕೆ ಬರುತ್ತಾನೆ. ಆಗ ಇಲ್ಲ ಸುಂದರಕಾದ ಸೋಲಗರ ಹೆಣ್ಣೊಬ್ಬಳನ್ನು ನೋಡಿ ಅವಳಲ್ಲ 
ಪ್ರೀತಿ ಉಂಬಾಗಿ ಇಲ್ಲಯೇ ನೆಲೆಸಿದ್ದಾನೆ. ಆದಕಾರಣ ಬಳಗಿರಿರಂಗನ ಬೆಟ್ಟದಲ್ಲ ನೆಲೆಸಿರುವ 


ಸೋಲಅಗರು ಜಳಗಿರಿರಂಗಸ್ತಾಮಿಯನ್ನು ತಮ್ಮ ಭಾವನೆಂದು ಭಾವಿಸಿದ್ದಾರೆ.”” 


ಜಳಗಿರಿರಂಗನ ಬೆಟ್ಟವನ್ನು ಜಳಗಿರಿರಂಗನ ಬೆಟ್ಟ. ಬಳಕಲ್ಲು ಬೆಟ್ಟ. ಶ್ರೇತಾದ್ರಿ ಎಂದು 
ಹಲವಾರು ಹೆಸರುಗಕಂದ ಕರೆಯುತ್ತಾರೆ. ಜಳಗಿರಿರಂಗನ ಬೆಟ್ಟದ ದೇವಾಲಯದಲ್ಲಿ 
ಜಳಗಿರಿರಂಗಸ್ತಾಮಿಯ ದ.ಠ ಅಡಿಗಳಷ್ಟು ಎತ್ತರವಿರುವ ಶಿಲ್ಪ ಇದೆ. ಅಲ್ಲದೆ ನಮ್ಯಾಜ್ಟರ್‌, 
ಶಠಕೋಪ ಮತ್ತು ರಾಮಾನುಜ ಶಿಲ್ಪಗಳವೆ. ಹದಿನಾರಿನ ಮುದ್ದುರಾಜನು 1667 ರಲ್ಪ ದತ್ತಿ 
ನೀಡಿರುವ ವಿಚಾರ ತಾಮ್ರ ಶಾಸನದಿಂದ ತಿಆದುಬರುತ್ತದೆ. ಮೈಸೂರು ಸಂಸ್ಥಾನದಲ್ಲ 
ದಿವಾನರಾಗಿದ್ದ ಪೂರ್ಣಯ್ಯರವರು ಜಳಗಿರಿರಂಗನಾಥಸ್ತಾಮಿ ದೇವಾಲಯಕ್ಕೆ ಎರಡು 
ಗ್ರಾಮಗಳನ್ನು ಬಟ್ಟು ಕೊಣ್ಡರುವುದಾಗಿ ತಿಅದುಬರುತ್ತದೆ.” 


ಜಳಗಿರಿರಂಗನ ಬೆಟ್ಟದಲ್ಲ ಜನವರಿ ತಿಂಗಳಲ್ಲ ಸಂಕ್ರಾಂತಿ ಹಬ್ಗದ ಮೂರನೇ ದಿನ ಚಕ್ಷ 
ಜಾತ್ರೆ ನಡೆಯುತ್ತದೆ. ಅಲ್ಲದೆ ಏಪ್ರಿಲ್‌ ಕೊನೆಯ ವಾರದಲ್ಲ ಅಥವಾ ಮೇ ತಿಂಗಳ ಮೊದಲ 


199 


ವಾರದಲ್ಲ ಬರುವ ಚಿತ್ತಾ ನಕ್ಷತ್ರದ ದಿನ ದೊಡ್ಡ ಜಾತ್ರೆಯು ಬ್ರಹ್ಮ ರಥೋತ್ಸವ ನಡೆಯುತ್ತದೆ. ಈ 
ಹಿನ್ನೆಲೆಯಿಂದ ೨ ದಿನ ವೈಷ್ಣವ ಪಧ್ಧತಿಯ ಪ್ರಕಾರ ವಿಶೇಷ ಪೂಜಾ ಕಾರ್ಯಗಳು 
ನಡೆಯುತ್ತವೆ. ಈ ಪ್ರದೇಶದಲ್ಲ ಗರುಡ ಪಕ್ಷಿ ಸಾಮಾನ್ಯವಾಗಿ ಕಾಣಬರುವುದಿಲ್ಲ. ಆದರೆ 
ರಥೋತ್ಸವ ದಿನ ರಥವು ಸಜ್ಞಾಗಿ ಉತ್ಸವಮೂರ್ತಿಯನ್ನು ರಥದಲ್ಲ ಕೂರಿಸಿ ಮಂಗಳಾರತಿ 
ಮಾಡಿದಾಗ ಗರುಡ ಪಕ್ಷಿಯು ಎಲ್ಲಿಂದಲೋ ಬಂದು ರಥದ ಮೇಲೆ ಆಕಾಶದಲ್ಲ ಮೂರು 
ಪ್ರದಕ್ಷಿಣೆ ಹಾಕಿ ಬಂದಂತೆಯೇ ಮಾಯವಾಗುತ್ತದೆ. ಅದರ ನಂತರವೇ ರಥವು ಹೊರಡುತ್ತದೆ. 
ಇದು ಆದಿ ಕಾಲದಿಂದಲೂ ನಡೆದು ಬಂದಿರುವ ಸಂಗತಿಯಾಗಿದೆ. ತೆಪ್ಲೋತ್ಸವವು ವೃಷಭ 
ಮಾಸದ ಪೂರ್ಣಮಿಯ ದಿನ ಶ್ರೀ ಸ್ತಾಮಿಯವರ ತೆಪ್ಲೋತ್ಸವ ಪ್ರಾರಂಭವಾಗುತ್ತದೆ. ಅಂದರೆ 
ರಥೋತ್ಸವ ನಡೆದ ಒಂದು ತಿಂಗಳಗೆ ಸರಿಯಾಗಿ ಶ್ರೀ ಜಳಗಿರಿರಂಗನಾಥಸ್ತಾಮಿಯವರ 
ತೆಪ್ಪೋತ್ಸವ 7 ದಿನ ನಡೆದು ಅಂತಿಮವಾಗಿ ಶ್ರೀ ಗಂಗಾಧರೇಶ್ವರ ಸ್ಪಾಮಿಯವರ ತೆಪ್ಪೋತ್ಸವ 
8ನೇ ದಿನ ನಡೆದು ಕೊನೆಯಾಗುತ್ತದೆ." 


ಅಳಗಿರಿರಂಗನ ಬೆಟ್ಟದಲ್ಲ ಕಾಡು ಜನರೆಂದೇ ಪ್ರತೀತಿ ಇರುವ ಸೋಲಗ ಬುಡಕಟ್ಟು 
ಜನರು ವಾಸಿಸುತ್ತಾರೆ. ಜಳಗಿರಿರಂಗನಬೆಟ್ಟಕ್ಕೆ ಹತ್ತಿರದಲ್ಲರುವ ಬೂದಿತಿಟ್ಟು ಎಂಬ ಊರಿನ 
ಮಾದಿಗ ಸಮಾಜದವರು ಅತ್ಯಂತ ಶ್ರದ್ಧೆ ಭಕ್ತಿಗಳಿಂದ ತಯಾರು ಮಾಡಿದ ಸರಿ ಸುಮಾರು 
13/4 ಅಡಿ ಉದ್ದದ ಒಂದು ಜೊತೆ ದೊಡ್ಡ ಪಾದರಕ್ಷೆಯನ್ನು ಮೂರು ವರ್ಷಕ್ಕೊಮ್ಮೆ 
ಭಕ್ತಿಪೂರ್ವಕವಾಗಿ ಅರ್ಪಿಸುತ್ತಾರೆ. ಈ ಪಾದರಕ್ಷೆಯನ್ನು ದೇವಾಲಯದ ಒಳಗೆ ಇಡಲಾಗಿದೆ. 
ಅಪೇಕ್ಷಿಸುವ ಭಕ್ತರು ಅವರ ತಲೆಯ ಮೇಲಅಟ್ಟರೆ ಪುಣ್ಯ ಲಭಸುವುದೆಂಬ ಪ್ರತೀತಿ ಇದೆ. ಈ 
ಭಾಗದ ಕೊಮಾನಪುರ ಹಾಗೂ ಗೌಡಳ್ಳ ಜನರುಗಳ೦ದ ಸೇವೆಗಳು ನಡೆಯುತ್ತವೆ. ವರ್ಷಕ್ಕೆ 
ಎರಡು ಬಾರಿ ಜಾತ್ರೆ ನಡೆಯುತ್ತದೆ. ಈ ನೆಲೆ ಪ್ರಕೃತಿಯಿಂದ ಕೂಡಿದ್ದು ಗಿರಿಶಿಖರಗಳ೦ದ 
ಹಾಗೂ ಕಾಡು ಪ್ರಾಣಿಗಳ೦ದ ಹೆಸರು ವಾಸಿಯಾಗಿದೆ. ಪ್ರವಾಸೋದ್ಯಮದ ಹಿನ್ನೆಲೆಯಂದಲೂ 
ಹೆಸರು ವಾಸಿಯಾಗಿದೆ. ದೇವಾಲಯದ ವತಿಯಿಂದ ಪ್ರತಿದಿನ ಅನ್ನದಾಸೋಹ 
ಪ್ರಾರಂಭವಾಗಿದೆ. ಮಧ್ಯಾಹ್ನ 12.30 ರಿಂದ ೭2.೦೦ ಗಂಟಿಯ ತನಕ ಭಛಕ್ತಾದಿಗಳಗೆ ಹಾಗೂ 
ಪವಾಸಿಗರಿಗೂ ಸಹ ಅನ್ನದಾಸೋಹ ಇದೆ. 2೦17ರಲ್ಲ ದೇವಾಲಯದ ಜೀಣೋದ್ದಾರ 


ಕಾರ್ಯ ನಡೆಯುತ್ತಿರುವುದರಿರಂದ ಜಾತ್ರೆ ನಡೆಯಲಲ್ಲ. 
ಅಗರದ ಹಿಂಡಿಮಾರಮ್ಮ ಜಾತ್ರೆ 


ಯಳಂದೂರು ತಾಲ್ಲೂಕು ಅಗರ ಗ್ರಾಮವು ತನ್ನದೇ ಐತಿಹಾಸಿಕ ಹಿನ್ನೆಲೆಯನ್ನು 
ಹೊಂದಿದೆ. ಕ್ರಿ.ಶ.೨೦೦೦ ರ ಹೊತ್ತಿಗೆ ಈ ಊರಿನ ಇತಿಹಾಸ ತಿಆದು ಬರುತ್ತದೆ. ಸುವರ್ಣಾವತಿ 


200 


ನದಿ ದಡದಲ್ಲ ಕುಲೋತ್ತುಂಗ ಚೋಳನು ಕ್ರಿ.ಶ.10೦3 ರಲ್ಲ ಕುಲೋತ್ತುಂಗ ಚೋಳ 
ಚತುವೇದಿ ಮಂಗಲ ದುರ್ಗಯಾರ್‌ ಅಹರತ್ತು ಎಂದು ಉಲ್ಲೇಖಸಿ, ಈ ಗ್ರಾಮವನ್ನು 
ಪ್ರತಿಷ್ಠಾಪಿಸಿದರು. ಆಗಲೇ ಈ ಊರಿನಲ್ಲ ದುರ್ಗಿ ದೇವಾಲಯವನ್ನು ಕಟ್ಟಸಿದರು. ಅನಂತರ 
ಅವನ ಗುರುವಿನ ಬೇಡಿಕೆಯಂತೆ ರಾಜೇಂದ್ರ ಚೋಳ ಚತುವೇದಿ ಮಂಗಲವನ್ನು ಮತ್ತು 
ಇನ್ನೆರಡು ಗ್ರಾಮಗಳನ್ನು ಇಲ್ಲಿಯ ನೂರೆಂಟು ಬ್ರಾಹ್ಮಣರಿಗೆ ಕೊಟ್ಟರುವನು. ಸುಮಾರು ಒಂದು 
ಸಾವಿರ ವರ್ಷಗಳ ಹಿಂದೆ ಸ್ಥಾಪಿತವಾದ ಈ ಅಗ್ರಹಾರವು ಅಲ್ಲಂದ ಇದುವರೆಗೂ ತನ್ನು 
ವೈಶಿಷ್ಟ್ಯವನ್ನು ಕಾಪಾಡಿಕೊಂಡು ಮೆರೆಯುತ್ತಿದೆ. ತಮಿಳು ಭಾಷೆಯಲ್ಲ ಅಹರ ಎಂಬುದು 
ಸಂಸ್ಕೃತದ ಅಗ್ರಹಾರ ಎಂಬ ಶಬ್ದದ ಅಪಛ್ರಂಶವು ಆಗಿದೆ. ಈ  ಊರಿನಲ್ಲ ಹಲವಾರು 
ಚೋಳರ ಕಾಲದ ದೇವಾಲಯಗಳಿವೆ." ಅಲ್ಲದೆ ವಿಜಯನಗರ, ಮೈಸೂರು ಅರಸರ ಕಾಲಕ್ಕೆ 
ಸೇರಿದ ಹಿಂಡಿಮಾರಮ್ಮನ ದೇವಾಲಯ ಇದೆ. ಇಲ್ಲಯ ಹಿಂಡಿಮಾರಮ್ಮನ ದೇವಾಲಯ 
ಪ್ರಮುಖವಾಗಿದೆ. ಅಲ್ಲದೆ ಶಕ್ತಿದೇವತೆಯಾಗಿದ್ದಾಳೆ. ಈ ತಾಯಿಯನ್ನು ಕೊಡಿಯಾಲದ 
ಮಾರಮ್ಮ ಎಂದು ಪ್ರತಿವರ್ಷ ಜಾತ್ರೆ ಮತ್ತು ಕೊಂಡ ಅದ್ಧೂರಿಯಾಗಿ ನಡೆಯುತ್ತದೆ. 
ಕ್ಲಾಮಗಳನ್ನು ಮತ್ತು ರೋಗರುಜನಗಳನ್ನು ಹೋಗಲಾಡಿಸುವ ಅತ್ಯುನ್ನತ ದೇವತೆ 
ಹಿಂಡಿಮಾರಮ್ಮ ಎಂದು ಸಾಕಷ್ಟು ಊರಿನವರು ಈ ಹಬ್ಬ ಆಚರಿಸಿ. ಜಾತ್ರೆಯ ಉತ್ಸವಗಳಲ್ಲ 
ಭಾಗಿಯಾಗುತ್ತಾರೆ. 


ಶ್ರೀಮಲ್ಯಮಹದೇಶ್ವರ ಜಾತ್ರ 


ಚಾಮರಾಜನಗರ ಜಲ್ಲೆ ಕೊಳ್ಳೇಗಾಲ ತಾಲ್ಲೂಕಿನಲ್ಲರುವ ಮಹದೇಶ್ವರ ಬೆಟ್ಟ ಒಂದು 
ಧಾರ್ಮಿಕ ಯಾತ್ರಾ ಸ್ಸಳ. ಕೊಳ್ಳೇಗಾಲದಿಂದ ಪೂರ್ಮಕ್ಷೆ ಸುಮಾರು 8೦ ಕಿಲೋಮೀಟರ್‌ 
ದೂರದಲ್ಲಿದೆ. ಈ ಬೆಟ್ಟಕ್ಕೆ ಮಹದೇಶ್ವರಗಿರಿ, ಮಹದೇಶ್ವರ ಬೆಟ್ಟ. ಮಲ್ಕೆಮಹದೇಶ್ವರ ಬೆಟ್ಟ ಎಂದು 
ಕರೆಯುವ ವಾಡಿಕೆ ಇದೆ. ಭಕ್ತರು ತಮಿಳುನಾಡಿನಿಂದಲೂ ಪಾಲಾರ್‌ನದಿ ಮಾರ್ಗವಾಗಿ 
ಬರುತ್ತಾರೆ. ಹಳೇ ಮೈಸೂರು ಪ್ರಾಂತ್ಯದ ಸೀಮೆಯಲ್ಲ ಅತ್ಯಂತ ಪ್ರಮುಖ ಜಾತ್ರೆಗಳಲ್ಲ 
ಮಲ್ಕೆಮಹದೇಶ್ವರ ಜಾತ್ರೆ ಒಂದು. ಕೊಳ್ಳೇಗಾಲ ತಾಲ್ಲೂಕಿನಲ್ಲ ಮಾದೇಶ್ವರ ಜನಪ್ರಿಯ 
ದೇವರಾಗಿದ್ದಾರೆ. ಈ ಪ್ರಾಂತ್ಯದಲ್ಲ ಬಹುತೇಕ ಎಲ್ಲಾ ಜನರು ನಡೆದುಕೊಳ್ಳುವ ನಿರ್ದಿಷ್ಟ 
ಸಮುದಾಯಗಳನ್ನು ಒಕ್ಕಲು ಪಡೆದಿರುವ ಮಾದೇಶ್ವರನ ದೇವಾಲಯ. ಮಾದೇಶ್ವರ ಶಿಶು 
ಮಕ್ಕಳಗಾಗಿ ಮಣಿಧಾರಣಿ ಮಾಡಿಸಿಕೊಳ್ಳುವವರನ್ನು ಮಾದೇಶ್ವರ ದೇವರಗುಡ್ಡರು ಅಥವಾ 
ಕಂಸಾಳೆ ಗುಡ್ಡರು ಎಂದು ಕರೆಯುತ್ತಾರೆ. ಇವರು ಮಲ್ಯೆ ಮಹದೇಶ್ವರ ಜೀವನ ಸಾಧನೆಗಳನ್ನು 
ಒಳಗೊಂಡಿರುವ ಮಲ್ಕೆಮಹದೇಶ್ವರನ ಮೌಖಕ ಕಾವ್ಯವನ್ನು ಹಾಡುತ್ತಾರೆ. ಬಹುತೇಕ ಇವರು 


201 


ದಅತರು ಹಾಗೂ ಹಿಂದುಳದವರು ಎಂದು ಹೇಳಬಹುದು. ಮಲೆಮಹದೇಶ್ವರ ಚಾರಿತ್ರಿಕ 
ವ್ಯಕ್ತಿಯಾಗಿದ್ದರು. ಈತ ಶ್ರೀಶ್ಯೈಲದಿಂದ ದಕ್ಷಿಣ ಭಾಗದಲ್ಲನ ಮೈಸೂರು ಪ್ರಾಂತ್ಯದ ಕತ್ತಲ 
ರಾಜ್ಯಕ್ಕೆ ಬಂದು ಜನಕಲ್ಯಾಣ ಮಾಡಿ ಇಲ್ಲೆ ನೆಲೆನಿಂತನೆಂದು ಹಲವು ಸಾಹಿತ್ಯ ಕೃತಿಗಳನ್ನು 
ಶಾಸನವನ್ನು ಕುರಿತು ಉಲ್ಲೇಜಸುತ್ತದೆ."” ಕ್ರಿ.ಶ.1838 ರಲ್ತ್ಪ ರಚಿತವಾದ ದೇವಚಂದ್ರನ 
ರಾಜಾವಳ ಕಥಾಸಾರದಲ್ಲ ಈತನನ್ನು ಮಾದಿಗ ಸಮುದಾಯಕ್ಕೆ ಸೇರಿದನೆಂದು 
ಹೇಳಲಾಗುತ್ತಿದೆ. ಹಾಗೆಯೇ ಈತ ವೀರಶ್ಯವನೆಂಬ ವಾದವೂ ಸಹ ಇದೆ. 


ಕ್ರಿ.ಶ.15-16ನೇ ಶತಮಾನದಲ್ಲ ದೊಡ್ಡ ಸಾಮಾಜಕ, ಸಾಂಸ್ಕೃತಿಕ ಬದಲಾವಣೆಗಳನ್ನು 
ತಂದ ಸಿದ್ದಪುರುಷ ಠತ ಶೈವ ಸಿದ್ಧನಾದ. ಈತ ಶಂಕರರೂಪಿಯಾಗಿ ಮುಂದುವರೆದ ಸಂತ. 
ಶೇತ ದಲತರು. ಬುಡಕಟ್ಟು. ಸೋಂಗ, ಹಿಂದುಆ೪ದ ಜನಾಂಗಗಳ ಸುಧಾರಣಿ ಹಾಗೂ 
ಅಭವೃದ್ಧಿ ಮತ್ತು ಬದಲಾವಣಿಗೆ ಶ್ರಮಿಸಿದ್ದಾನೆ. ಈ ಎಲ್ಲಾ ಸಮುದಾಯಗಳನ್ನು ಒಕ್ಕಲಾಗಿ 
ಪಡೆದು ತನ್ನದೇ ಆದ ವಿಶಿಷ್ಟ ಪರ್ಯಾಯ ಪಂಥ ಸೃಷ್ಠಿಸಿದ್ದಾರೆ. ಈ ಎಲ್ಲಾ ಸಮುದಾಯಗಳು 
ಈತನನ್ನು ದೈವನಾಗಿ ಪೂಜಸುತ್ತಾರೆ. ಬೇಡರು ಮಲ್ಯೆಮಹದೇಶ್ವರ ದೇವಾಲಯದ 
ತಂಬಡಿಗಳಾಗಿ ಪೂಜೆ ಮಾಡುತ್ತಾರೆ. ಮಲ್ಯೆಮಹದೇಶ್ವರನ ಬೆಟ್ಟದ ಜಾತ್ರೆ ಕರ್ನಾಟಕದಾದ್ಯಂತ 
ಜನಪ್ರಿಯ ಪಡೆದಿದೆ. ಯುಗಾದಿ, ಶಿವರಾತ್ರಿ, ದೀಪಾವಳ, ಗೌರಿ ಇನ್ನೂ ಮೊದಲಾದ ತಿಂಗಳು 
ವಿಶೇಷ ಜಾತ್ರೆ ನಡೆಯುತ್ತದೆ. ಲಕ್ಷಾಂತರ ಜನ ಬಂದು ಹೋಗುತ್ತಾರೆ. ಮಲ್ಕೆಮಹದೇಶ್ವರನ 
ಕಾವ್ಯ ಕರ್ನಾಟಕದ ಕನ್ನಡದ ಅತ್ಯ೦ತ ಪಮುಖ ಜನಪದ ಕಾವ್ಯವಾಗಿದೆ. ಇದು ಕೊಳ್ಳೇಗಾಲ 
ತಾಲ್ಲೂಕು ಚಾಮರಾಜನಗರ ಜಲ್ಲೆಯ ಒಂದು ದೊಡ್ಡ ಕೊಡುಗೆಯಾಗಿದೆ. 


ಮಹಾಲಯ ಜಾತ್ರಾ ಮಹೋತ್ತವದ ಕಾರ್ಯಕ್ರಮಗಳು 


ದಿನಾಂಕ: 18.೨.೭೦17 ಸೋಮವಾರ ಶ್ರೀಸ್ತಾಮಿಗೆ ಎಣ್ಣೆ ಮಜ್ಜನ ಮತ್ತು ತೈಲಾಭಿಷೇಕ 
ಹಾಗೂ ವಿಶೇಷ ಸೇವೆ ಉತ್ತವ. ದಿನಾಂಕ: 1೨.೨೦.೭೦17ರ ಮಂಗಳವಾರ ಮಹಾಲಯ 
ಅಮವಾಸ್ಯೆ, ವಿಶೇಷ ಸೇವೆ ಉತ್ತ್ಸವ, ದಿನಾಂಕ: 2೦.೨.೨೦17ರ ಬುಧವಾರ ಮಹಾನವಮಿ 


ಅಮವಾಸ್ಯೆ ವಿಶೇಷ ಸೇವೆ ಉತ್ಸವ. 
ದಸರಾ ಜಾತ್ರಾ ಮಹೋತ್ತವದ ಕಾರ್ಯಕ್ರಮಗಳು 


ದಿನಾಂಕ: 21೨.೭೦17ರ ಗುರುವಾರ ಶರಣರವರಾತ್ರಾವರಂಭ ಉಯ್ಯಾಲೋತ್ಸವ 
ಪ್ರಾರಂಭ. ದಿನಾಂಕ: 22.೨.೭೦17ರ ಶುಕ್ರವಾರ ಮಹಾನವಮಿ ಆಯುಧ ಪೂಜೆ. 


202 


ದಿನಾಂಕ; 23.೨.೭೦17ರ ಶನಿವಾರ ವಿಜಯದಶಮಿ ಕುದುರೆ ಮಹೋತ್ಸವ, ದಶಮಿಪೂಜೆ 
ರಾತ್ರಿ ನೈವೇದ್ಯ ನಂತರ ತೆಪ್ಪೋತ್ಸವ. 


ದೀಪಾವಳ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು 


ದಿನಾಂಕ: 18.10.2೦17 ರಂದು ಬುಧವಾರ ನರಕಚತುರ್ದಶಿ ಶ್ರೀ ಸ್ತಾಮಿಗೆ ಎಣ್ಣೆ 
ಮಜ್ಞನ ಅಭಿಷೇಕ ಸೇವೆ ಮತ್ತು ಉತ್ಸವಾದಿಗಳು. 


ದಿನಾಂಕ: 1೨.1೦.೭೦17ರ ಗುರುವಾರ ಅಮವಾಸ್ಯೆ ಹಾಲರವಿ ಉತ್ಪವ. 


ದಿನಾಂಕ: 2೦.1೦.೭೦17ರ ದೀಪಾವಳ ಹಾಗೂ ಮಹಾರಥೋತ್ಸವ ಬೆಳದ್ದೆ 9.2೦ 


ರಿಂದ 10.10 ಗಂಟೆಯವರೆಗೆ, ರಾತ್ರಿ ತೆಪ್ಪೋತ್ಸವ. 

ಕಾರ್ತಿಕ ಸೋಮವಾರ ಜಾತ್ರಾ ಮಹೋತ್ತವದ ಕಾರ್ಯಕ್ರಮಗಳು 
ದಿನಾಂಕ: 23.10.2೦17 ರ ಮೊದಲನೇ ಕಾರ್ತಿಕ ಸೋಮವಾರ. 
ದಿನಾಂಕ: 3೦.1೦.೭೦17 ರ ಎರಡನೇ ಕಾರ್ತಿಕ ಸೋಮವಾರ 
ದಿನಾಂಕ: ೦6.1.೭೦17 ರ ಮೂರನೇ ಕಾರ್ತಿಕ ಸೋಮವಾರ 
ದಿನಾಂಕ: 13.11.2೦17 ರ ನಾಲ್ಲನೇ ಕಾತ್ತಿೀಕ ಸೋಮವಾರ 
ದಿನಾಂಕ: 16.11.2೦17 ರ ಶ್ರೀ ಸ್ವಾಮಿಗೆ ಕಾರ್ತಿಕ ಎಣ್ಣಿ ಮಜ್ಜನ ಸೇವೆ. 
ದಿನಾಂಕ: 17.1.2೦17 ಕಾರ್ತಿಕ ಅಮವಾಸ್ಯೆ ವಿಶೇಷ ಸೇವೆ ಉತ್ಸವ. 
ದಿನಾಂಕ: 18.11.2೦17 ಕಾರ್ತಿಕ ಅಮವಾಸ್ಯೆ ವಿಶೇಷ ಸೇವೆ ಉತ್ಸವ. 


ಬಂಗಾರದ ರಥೋತ್ತವ ಪ್ರತಿದಿನ ಸಂಜೆ 7.೦೦ ಗಂಟೆಗೆ 


ವಿಶೇಷ ಸೇವೆ ಉತ್ಸವಗಳು ಮತ್ತು ಮಹಾರಥೋತ್ಸವ ಶ್ರೀ ಸಾಲೂರು 
ಬೃಹನ್ಯಠಾಧ್ಯಕ್ಷರಾದ ಪಣವ ಪೀ ಪಟದ ಪ್ರೀ ಪೀ ಗುರುಸಾಮಿಗಳು ಹಾಗೂ ಪಣವ ಶ್ರೀ ಪಟದ 
Re J ಚಿ Ru RN ವೆ A J [x] 
ಶ್ರೀ ಶ್ರೀ ಇಮ್ಮಡಿ ಮಹಾದೇವಸ್ವಾಮಿಗಳು ಇವರುಗಳ ನೇತೃತ್ವದಲ್ಲಿ ನೆರವೇರಲದೆ. 


203 


ಉತ್ತವಗಳು 


1, ಹುಅವಾಹನ ಉತ್ತವ — ರೂ.200/- 

೨. ಬಸವ ವಾಹನ ಉತ್ತವ - ರೂ.200/- 

G. ಬೆಳ್ಳಕಿರೀಟೋತ್ಸವ - ರೂ.200/- 
(ಶಂ ಕಾರ್ಯಕ್ರಮಗಳು ಬೆಳಗ್ಗೆ 7.೦೦ ರಿಂದ ರಾತ್ರಿ 6.3೦ ಗಂಟಿಯವರೆಗೆ 
ನಡೆಯುತ್ತದೆ.) 

4. ಬಂಗಾರದ ರಥೋತ್ಸವ ಪ್ರತಿದಿನ ರಾತ್ರಿ 7.೦೦ ಗಂಟಿಗೆ ನಡೆಯುತ್ತದೆ. 


ಈೇ ಮೇಲನ ಕಾರ್ಯಕ್ರಮ ಮತ್ತು ಪೂಜೆ ಪುನಸ್ಥಾರಗಳಲ್ರ ಭಾಗಿಯಾದವರಿಗೆ ಆಯಾ 
ಸೇವೆಗೆ ನಿಗದಿಪಡಿಸಿರುವಂತೆ ತೆಂಗಿನ ಕಾಯು ಮತ್ತು ಲಾಡುಗಳನ್ನು ಪ್ರಸಾದವಾಗಿ 
ವಿತರಿಸಲಾಗುವುದು. ಇದೇ ರೀತಿ ಎಲ್ಲಾ ವರ್ಷಗಳಲ್ಲಯೂ ಅನೇಕ ಬಗೆಯ ಜಾತ್ರೆಗಳು 
ಮಲ್ಕೆಮಹದೇಶ್ವರನ ಬೆಟ್ಟದಲ್ಪ ನಡೆಯುತ್ತವೆ." 


ಹೊಂಡರಬಾಳು ಜಾತ್ರೆ (ಸಿದ್ದೇಶ್ರರನ ಬೆಟ್ಟದ ಜಾತ್ರೆ) 


ಕೊಳ್ಳೇಗಾಲ ಪಟ್ಟಣಕ್ಕೆ ಸುಮಾರು ಮೂರುವರೆ ಕಿಲೋಮೀಟರ್‌ ದೂರದಲ್ಲಿ 
ಹೊಂಡರಬಾಳು ಶ್ರೀ ಸಿದ್ದೇಶ್ವರ ಬೆಟ್ಟದ ತಾಣ ಇದೆ. ಇಲ್ಲ ನಡೆಯುವ ಜಾತ್ರೆಯನ್ನು ಸಿದ್ದಪ್ಪನ 
ಬೆಟ್ಟದ ಜಾತ್ರೆ ಅಥವಾ ಹೊಂಡರಬಾಳು ಜಾತ್ರೆ ಎಂದು ಕರೆಯುತ್ತಾರೆ. ಮೈಸೂರು ದಸರಾ 
ನವರಾತ್ರಿ ಉತ್ಸವಕ್ಕೆ ಈ ಜಾತ್ರೆಯಲ್ಲು ಚಿಗುರು ಕಡಿಯುವ (ಬನ್ನಿ) ಆಚರಣೆ ಇದ್ದು, ಮೈಸೂರು 
ದಸರಾಕ್ಲೂ ಜಾತ್ರೆಗೂ ನಂಟದೆ ಎಂದು ಹೇಳುತ್ತಾರೆ."” ಸುಮಾರು ಒಂದು ವಾರಗಳ ಕಾಲ 7 
ದಿನ ನಡೆಯುವ ಈ ಜಾತ್ರೆಯಲ್ಲ ರಥೋತ್ಸವ ಮತ್ತು ಕೊಂಡೋತ್ತವಗಳು ಮುಖ್ಯು. 
ಹೊಂಡರಬಾಳಕಲ್ಲ ಪ್ರಾಚೀನವಾದ ದೇವಾಲಯವಿದ್ದು, ಅದು ಮಲೆಮಹದೇಶ್ವರ ಹಾಗೂ 
ವೀರಶೈವ ಗುರುಪರಂಪರೆ ಜೊತೆ ಗುರುತಿಸಿಕೊಳ್ಳುತ್ತದೆ. ಹೊಂಡರಬಾಳನ ಮಠದ ಗುರುಗಳು 
ಜಾತ್ರೆಯ ಆಚರಣಿಗಳ್ಲ ಮುಖ್ಯ ಪಾತ್ರವಹಿಸಿರುತ್ತಾರೆ. ರಥೋತ್ಸವದ ರಾತ್ರಿ ನಡೆಯುವ 
ಮದ್ದುಗಾರಿಕೆಗೆ (ಪಟಾಕಿ ಸುಡುವುದು) ಹೊಂಡರಬಾಳು ಜಾತ್ರೆಗೆ ಹೆಸರುವಾಸಿ, ಸಿದ್ದೇಶ್ವರ 
ಬೆಟ್ಟದ ಮೇಅನ ಸಿದ್ದಪ್ಪನಿಗೆ ಠ ಜಾತ್ರೆ ಆಚರಣಿಗಳು ಅರ್ಪಿತ. ಈ ಸಿದ್ದಪ್ಪ ಬೇರೆ ಯಾರು ಅಲ್ಲ 
ಮರುಳಸಿದ್ದ. ಮರುಳ ಶಂಕರ, ದೇವರೇ ಎಂದು ನಂಬಕೆ ಅದೆ. ಕೊಳ್ಳೇಗಾಲದ 
ಸಮೀಪದಲ್ಲರುವ ಕಾವೇರಿ ನದಿಯಿಂದ ಹೊಸ ನೀರು ತಂದು ಸಿದ್ದಪ್ರನ ಮೂರ್ತಿಯನ್ನು 
ಶುಜಿಗೊಆಸುವ ಪದ್ಧತಿ ಜಾತ್ರೆ ಸಂದರ್ಭದಲ್ಲ ನಡೆಯುತ್ತದೆ. ಹೊಂಡರಬಾಳು ಬೆಟ್ಟದ ಮೇಲೆ 


204 


ನೂರಾರು ಕಲ್ಲುಗಳು ನೆಟ್ಟ ಸಮಾಧಿಯ ಅವಶೇಷಗಳಂತಹ ಕುರುಹುಗಳವೆ. ಇವು 
ಪಿಲಾಯುಗದ ಕಾಲಕ್ಷೆ ಸಂಬಂಧಿಸಿದಂತೆ ಕಾಣುತ್ತವೆ. ಈ ಹಿನ್ನೆಲೆಯಿಂದ ಹೊಂಡರಬಾಳು 
ಬೆಟ್ಟ ಪ್ರದೇಶ ಹಾಗೂ ಪರಿಸರದಲ್ಲೆಲ್ಲವೂ ಹೆಚ್ಚು ಅಧ್ಯಯನ ಇನ್ನೂ ಆಗಖೇಕಾಗಿದೆ. ಒಲ್ಬಾರೆ 
ಶೇ ಊರಿನ ಜಾತ್ರೆ ಪ್ರತಿ ವರ್ಷ ನಡೆಯುತ್ತಾ ಸಾಗಿದೆ. 


ಬೂದುಬಾಳು ಜಾತ್ರೆ 


ಕೊಳ್ಳೇಗಾಲ ತಾಲ್ಲೂಕು ಬೂದುಬಾಳು ಗ್ರಾಮದಲ್ಲ ಶ್ರೀವೆಂಕಟರಮಣಸ್ವಾಮಿ ಪ್ರಸಿದ್ಧ 
ದೇವಾಲಯವಿದೆ. ಇದು ಕೊಳ್ಳೇಗಾಲ ಭಾಗದಲ್ಲಿ ಚಿಕ್ಕ ತಿರುಪತಿ ಎಂದು ಹೆಸರುವಾಸಿಯಾಗಿದೆ. 
ವರ್ಷದಲ್ಲ ಒಂದು ಬಾರಿ ಇಲ್ಲ ಜಾತ್ರೆ ನಡೆಯುತ್ತದೆ. ಇದು ಮೂರು ದಿನಗಳ ಜಾತ್ರೆ, ಮೊದಲ 
ದಿನ ತೇರು (ರಥೋತ್ಸವ) ನಡೆಯುತ್ತದೆ. ಎರಡನೆಯ ದಿನ ವಧೆ ಅಥವಾ ರಾಕ್ಷಸನ ಸಂಹಾರ. 
ಮೂರನೇ ದಿನ ವಸಂತೋತ್ಸವ (ತೆಪ್ಪೋತ್ಸವ) ನಡೆಯುತ್ತದೆ. ಬೂದುಬಾಳು ಜಾತ್ರೆ ಒಂದು 
ಗ್ರಾಮದೇವತೆಯ ಜಾತ್ರೆಯಂತೆ ಕಂಡರೂ ಇಡೀ ತಾಲ್ಲೂಕಿನ ಜಲ್ಲೆಯ ಹಾಗೂ ರಾಜ್ಯದ 
ವಿವಿಧ ಕಡೆಗಳಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಮುಖ್ಯವಾಗಿ ಇದು ವೈಷ್ಣವ ಪಂಥದ 
ಅಥವಾ ನಾರಾಯಣಸ್ವಾಮಿ ಒಕ್ತಲನ ಸಮುದಾಯಗಳು ಸೇರಿ ಜಾತ್ರೆ ನಡೆಸುತ್ತವೆ. ವಿವಿಧ 
ಕಡೆಗಳಂದ ಬರುವ ಒಕ್ತಅನವರು ಹಾಗೂ ಭಕ್ತಾದಿಗಳು ಜಾತ್ರೆಯಲ್ಲ ಭಾಗವಹಿಸುತ್ತಾರೆ. ಸಿಹಿ 
ಅಡುಗೆ, ಖಾರದ ಅಡುಗೆ, ಎರಡನ್ನೂ ಮಾಡಿ ಊಟ ಮಾಡುವ ಪದ್ಧತಿ ಶೇ ಬೂದುಬಾಳು 
ಜಾತ್ರೆಯಲ್ತದೆ. ಈ ಜಾತ್ರೆಯಲ್ಲ ಹರಿಕಥೆ ಮಾಡುವ ಸಂಪ್ರದಾಯ ಬೆಳೆದುಬಂದಿದೆ. 


ದೇವಾಸುರರ ಪುರಾಣಗಳನ್ನು ಪ್ರಸ್ತಾಪಿಸಿ ಅವರನ್ನು ಸಂಹರಿಸುವುದು ಒಂದು ದಿನದ 
ಜಾತ್ರೆಯಾಗಿದೆ. ಅದನ್ನು ರಾಕ್ಷಸ ಸಂಹಾರ ಎನ್ನುತ್ತಾರೆ. ಕೊನೆಯ ದಿನ ನಾರಾಯಣಸ್ವಾಮಿ 
ತೆಪ್ಪೋತ್ಸ್ತವ ನಡೆಯುತ್ತದೆ. ಈ ಜಾತ್ರೆಯ ಮೊದಲ ದಿನದ ರಥೋತ್ಸವ ಅತ್ಯಂತ 
ವಿಜೃಂಭಣೆಯುಂದ ನಡೆಯುತ್ತದೆ. ಈ ರಥೋತ್ಸವ ದಿನದ ಅತ್ಯಂತ ಆಕರ್ಷಣೆ 
ಕಾರ್ಯಕ್ರಮವೆಂದರೆ ತೇರಿಗೆ ಹಣ್ಣು ಮತ್ತು ಜವನ ಎಸೆಯುವುದು, ತಮಟಿ ಮೇಳ 
ಪ್ರಮುಖವಾಗಿರುತ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳ ಜೊತೆಜೊತೆಯಲ್ಲ ಬೂದಬಾಳು 


ಜಾತ್ರೆ ನಡೆಯುತ್ತದೆ. 


205 


ಚಿಕ್ಕಲ್ಲೂರು ಜಾತ್ರೆ 


ಚಿಕ್ಕಲ್ಲೂರು ಕೊಳ್ಳೇಗಾಲ ತಾಲ್ಲೂಕಿನ ಒಂದು ಪ್ರಮುಖ ಕೇಂದ್ರ. ಕೊಳ್ಳೇಗಾಲ 
ಪಟ್ಟಣದಿಂದ ಸುಮಾರು 26 ಕಿಲೋಮೀಟರ್‌ ದೂರದಲ್ಲ ಚಿಕ್ಕಲ್ಲೂರು ಕ್ಷೇತ್ರವಿದೆ. 
ಚಿಕ್ಕಲ್ಲೂರಿನಿಂದ ಹೆಚ್ಚು ಕಡಿಮೆ 6 ಕಿಲೋಮೀಟರ್‌ ದೂರದಲ್ಲ ಕಾವೇರಿ ನದಿ ಹರಿಯುತ್ತದೆ. 


ಅಲ್ಲದೆ ಪ್ರಸಿದ್ಧ ಸ್ಥಳ ಮುತ್ತತ್ತಿ ಹತ್ತಿರದಲ್ಪದೆ. ಈ ಕ್ಷೇತ್ರ ಮಲ್ಕೆಮಹದೇಶ್ವರ ಪರಂಪರೆಯಷ್ಟೇ 


[a] por) 


ಸಮಕಾಲೀನರೆಂಬಂತೆ ತಿಆದುಬರುವ  ಮಂಬೇಸ್ತಾಮಿಗಳು ಸಹ  ಕ್ರಿ.ಶ.1ರ-16ನೇ 
ಶತಮಾನದಲ್ಪದ್ದ ಸಿದ್ದಪುರುಷ ಇವರು ಉತ್ತರ ಕರ್ನಾಟಕದ ಕೊಡೆಕಲ್ಲು ಬಸವಣ್ಣನ 
ಶಿಷ್ಯರಾಗಿದ್ದು, ಕಾಲಸಿಧ್ದಿ ಪಡೆದು ಅಲ್ಪಂದ ಮೈಸೂರು ಸೀಮೆಗೆ ಬಂದರು. ಮಂಡ್ಯ ಜಲ್ಲೆ 
ಮಳವಳ್ಳಿ ತಾಲ್ಲೂಕು ಬೊಪ್ಪೇಗೌಡನಪುರದಲ್ಲ ಇವರು ಐಕ್ಯರಾದರು. ರಾಚಪ್ತಾಜಿ, 
ದೊಡ್ಡಮ್ಮತಾಲಯು, ಚೆನ್ನಾಜಮ್ಮ, ಸಿದ್ದಪ್ಪಾಜ, ಪಲಾರದಯ್ಯ, ಅಂಗಯ್ಯ, ಚನ್ನಯ್ಯ 
ಮೊದಲಾದವರು ಮಂಟೇಸ್ವಾಮಿಗಳ ಶಿಷ್ಯರು. ಗುರುವಿನ ಅಪೇಕ್ಷೆಯಂತೆ ಸಿದ್ದಪ್ತಾಜ 
ಹಲಗೂರು ಪಂಚಾಚಾರಿರವರಿಂದ ಭಕ್ತೆ ತಂದು ಖೊಪ್ಪೇಗೌಡನಪುರದಲ್ಲ ಅವರಿಗೆ ಮಠವನ್ನು 
ಸ್ಥಾಪನೆ ಮಾಡುತ್ತಾರೆ." ನಂತರ ಗುರುಗಳ ಅಪ್ಪಣೆಯಂತೆ ಚಿಕ್ಕಲ್ಲೂರಿಗೆ ಬಂದು ನೆಲೆಸುತ್ತಾರೆ. 
ವರ್ಷಕ್ಕೊಮ್ಮೆ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲ ಚಿಕ್ಕಲ್ಲೂರು ಜಾತ್ರೆ ನಡೆಯುತ್ತದೆ. 


ಖೊಪ್ಪೇಗೌಡನಪುರದ ಶ್ರೀ ಮಂಟೇಸ್ವಾಮಿ ಮಠದ ಗುರುಗಳು ಅಥವಾ ಸ್ವಾಮಿಗಳು 
ಜಾತ್ರೆಯನ್ನು ನಡೆಸುತ್ತಾರೆ. ಮೈಸೂರು ಒಡೆಯರ್‌ ಮೂಲಕ್ಕೆ ಸೇರಿದ ಇವರು ಈ 
ಪರಂಪರೆಯ ಗುರುಸ್ಥಾನದಲ್ಲದ್ದಾನೆ. ಮೈಸೂರು ಒಡೆಯರ್‌ ಮಂಟೇಸ್ವಾಮಿ ಒಕ್ನಲಾಗಿದ್ದು, 
ಚಿಕ್ಕಲ್ಲೂರು ಕಪ್ಪಡಿ ಬೊಪ್ಪೇಗೌಡನ ಪುರದ ಜಾತ್ರೆಗಳಗೆ ಬಂದು ಹೋಗುತ್ತಿದ್ದರೆಂದು 
ತಿಆದುಬರುತ್ತದೆ. ಇಂದಿಗೂ ಈ ಗುರುಮಠದ ಜೊತೆಗೆ ಸಂಬಂಧವಿದೆ. ಸಿದ್ದಪ್ಪಾಜಿ. 
ಮಂಟೇಸ್ವಾಮಿ ಪಿಷ್ಯರಾದಂತೆ ಒಕ್ಕಲಾಗುವ ಸಮುದಾಯಗಳ ಗಂಡು ಮಕ್ಕಳಗೆ ನೀಲಗಾರ 
ದೀಕ್ಷೆ ಕೊಡಿಸುವ ಪದ್ಧತಿ ಇದೆ. ಮಂಟೇಸ್ವಾಮಿ ಸಿದ್ದಪ್ತಾಜ ಹೆಸರಿನ್ಲ ಮಣಿಧಾರಣೆ 
ಮಾಡಿಸಿಕೊಳ್ಳುವ ಇವರನ್ನು ನೀಲಗಾರರು ಎನ್ನಲಾಗುತ್ತದೆ. ಇವರು ಕೈಯಲ್ಲ ತಂಬೂರಿ 
ಹಿಡಿದು. ನುಡಿಸುತ್ತಾ. ಮಂಟೇಸ್ಥಾಮಿ ಮತ್ತವರ ಶಿಷ್ಯರ ಜೀವನ ಸಾಧನೆಗಳನ್ನು ಜನಪದ 
ಕಾವ್ಯವಾಗಿ ಹಾಡುತ್ತಾರೆ. ಅದೇ ಮಂಬಟೇಸ್ತಾಮಿ ಕಾವ್ಯ ಧರೆಗೆ ದೊಡ್ಡವರು ಕಥೆ ವಚನ ಎಂದು 
ಕರೆಯಲ್ಪಡುತ್ತದೆ. ಆರು ದಿನಗಳ ಚಿಕ್ಕಲ್ಲೂರು ಜಾತ್ರೆಯಲ್ಲ ಮೊದಲ ದಿನ ದೊಡ್ಡವರ ಸೇವೆ, 


206 


ಚಂದ್ರಮಂಡಲೋತ್ಸವ, ಎರಡನೇ ದಿನ ಶ್ರೀಸಿಧ್ಧಪ್ತಾಜಯವರ ಕಂಡಾಯ ಮತ್ತು 
ಶ್ರೀಮಂಟೇಸ್ವಾಮಿ ಪರಂಜ್ಯೋತಿಯ ಉತ್ಸವಗಳು ಮೂರನೇ ದಿನ ಶ್ರೀಸಿಧ್ಧಪ್ಲಾಜಯವರ ಗದ್ದಿಗೆ 
ಪೂಜೆ, ಮುಡಿಸೇವೆ. ಬ್ರಹ್ಮೋಪದೇಶ, ನೀಲಗಾರ ದೀಕ್ಷೆ. ಹುಅವಾಹನ. ಗಜವಾಹನ. 
ಮಂಪಹೋತ್ಸವಗಳು ನಾಲ್ಲನೇ ದಿನ ಶ್ರೀಸಿದ್ಧಪ್ತಾಜಿಯವರ ರಥೋತ್ಸವ, ಉಯ್ಯಾಲೋತ್ಸವ, 
ಪಲ್ಲಕಿ ಉತ್ತವ ಮಹನೀಯರ ಪಂಕ್ಷಿಸೇವೆ ಇತ್ಯಾದಿ ಉತ್ತವಗಳು, ಐದನೇ ದಿನ 
ಶ್ರೀಸಿದ್ಧಪ್ತಾಜಿಯವರ ಜಯಂತಿ ಹಾಗೂ ಹಲಗೂರು ಚಲ್ಲಾಪುರದ ಪಾಂಚಾಳ ಶಿಲ್ಪಗಳ 
ದಿವ್ಯಸ್ಥರಣೋತ್ಸವ ಆರನೇ ದಿನ ಮುತ್ತತ್ತರಾಯನ ಮತ್ತು ಶ್ರೀಆ೦ಜನೇಯಸ್ವಾಮಿ ಸೇವೆಗಳು 
ನಡೆಯುತ್ತವೆ. ಬೆಂಗಳೂರು ಗ್ರಾಮಾಂತರ ಜಲ್ಲೆ ಒಳಗೊಂಡು ಹಳೇ ಮೈಸೂರು ಪ್ರಾಂತ್ಯದ 
ಎಲ್ಲಾ ಭಾಗದ ಲಕ್ಷಾಂತರ ಜನರು ಈ ಜಾತ್ರೆಗೆ ಬರುತ್ತಾರೆ. ಕೊನೆಯ ದಿನ ಮರಿ, ಕುರಿ, 


ಕೋಳ ಬಲಕೊಟ್ಟು ಪೂಜೆ ಪುನಸ್ಥಾರ ಮಾಡಿ ಜಾತ್ರೆಯನ್ನು ಆಚರಿಸುತ್ತಾರೆ. 


ಚುಮುಚುಮು ಚಆಯಲ್ಲ ಹಾಲಬೆಳದಿಂಗಕ ರಾತ್ರಿಯಲ್ಲ ಗಿಜಗುಡುವ 

ಜನಜಂಗುಆಯಲ್ಲ ಧೂಪ ಸಾಂಬ್ರಾಣಿ ಘಮಲನ ಜೊತೆಗೆ ಜಾಗಟಿಗಳ ಶಬ್ಧದ ನಡುವೆ 

ಕೊಂಬು, ಕಹಳೆ, ನಾದ ಎಲ್ಲವನ್ನು ಮೀರಿ ಕೇಳುವ ಸಿದ್ದಯ್ಯ ಸಾಮಿ ಬನ್ನಿ, ಪವಾಡ ಗೆದಯ 

[se [A) ವ ಲ [N) ಳೆ 

ನೀವೇ ಬನ್ನಿ. ಮಂಟೇದ ಅಂಗಯ್ಯ ಬನ್ನಿ ಎಂದು ನೀಲಗಾರರು ಹಾಡುವ ಮಂಟೇಸ್ವಾಮಿ 

ಕಾವ್ಯದ ಸಾಲುಗಳು. ಕಣ್ಣುಹಾಯುಸಿದಷ್ಟು ದೂರಕ್ಲೂ ಹರಡಿಕೊಳ್ಳುವ ಜನಜಾತ್ರೆ, ಹೆಂಡ, 
ಬಾಡಿನ ನೈವೇದ್ಯದಲ್ಲ ತೇಲುವ ಸಮೂಹಗಳು ಚಕ್ಕಲ್ಲೂರು ಜಾತ್ರೆಯಲ್ಲ ನಡೆಯುತ್ತವೆ. 


ಜಾತ್ರೆಯ ಕೊನೆಯ ದಿನದ ಆಚರಣೆ ಎಂದರೆ ಮುತ್ತತ್ತಿರಾಯನ ಸೇವೆ, ವೈಷ್ಣವ 
ಪಂಥದ ದೇವತೆಯಾಗಿ ಅನುಯಾಯಯಾಗಿ ಗುರುತಿಸಿಕೊಳ್ಳುವ ಹನುಮಂತನ ಸೇವೆ 
ಮುತ್ತತ್ತಿರಾಯನ ಸೇವೆಯಾಗಿದೆ. ಜಾತಿ, ಮತ, ಪಂಥ, ಒಕ್ಕಲು, ಮನುಷ್ಯ ಬೇಧಗಳ ವಿರುದ್ಧ 
ಸೌಹಾರ್ಧ. ಸಾಮರಸ್ಯ ಸಾಧನೆಯ ಸಂಕೇತವಾಗಿದೆ. ಈ ದಿನ ನೀಲಗಾರರು ದಾಸಯ್ಯ 
ಮಾದರಿಯಲ್ಲ ವಿಭೂತಿಗೆ ಬದಲು ವೈಷ್ಣವ ಸಂಪ್ರದಾಯದ ನಾಮ ಧರಿಸುತ್ತಾರೆ. ಇದು 
ವೈಷ್ಣವೀಕರಣದ ಪ್ರಯತ್ನವಾಗಿಯೂ ಕಾಣುತ್ತದೆ. ಸಾಮರಸ್ಯದ ಸಂಕೇತವಾಗಿಯೂ ಇದನ್ನು 
ಅಥೆಣ್ಯಸುತ್ತದೆ. 


ಹೀಗೆ ಇನ್ನೂ ಅನೇಕ ಕಡೆ ಜಾತ್ರೆಗಳು ನಡೆಯುತ್ತವೆ. ಉದಾಹರಣಿಗೆ ಕೊಳ್ಳೇಗಾಲದ 
ಪಟ್ಟಣದ ನಾರಾಯಣಸ್ವಾಮಿ ಜಾತ್ರೆ. ಕುರುಬನ ಕಲ್ಲೆ ಜಾತ್ರೆ, ಜಿಲಕವಾಡಿ ಬೆಟ್ಟದ ಜಾತ್ರೆ. 


ಕುಂತೂರು ಪ್ರಭುಅಂಗಸ್ತಾಮಿ ಜಾತ್ರೆ ಇನ್ನೂ ಮೊದಲಾದ ಜಾತ್ರೆಗಳು ಚಾಮರಾಜನಗರ 


207 


ಜಲ್ಲೆಯ ಸಾಕಷ್ಟು ಊರುಗಳಲ್ಲ ನಡೆಯುತ್ತವೆ. ಈ ಜಾತ್ರೆಯ ಹಿನ್ನೆಲೆಯಲ್ಲ ಪ್ರವಾಸಿಗರು 
ನಾನಾ ಭಾಗಗಳಂ೦ದ ಬರುವವರಾಗಿದ್ದಾರೆ. ಇದೊಂದು ಆರ್ಥಿಕ ವ್ಯವನ್ಥೆ ಕೂಡ ಆಗಿದೆ.*” 


5.4. ಆಹಾರ ಪಾನೀಯಗಳು 


ಯಾವುದೇ ರಾಷ್ಟ್ರವಾಗಲೀ, ದೇಶವಾಗಲೀ. ರಾಜ್ಯವಾಗಲೀ ಅಥವಾ ಆಯಾ 
ಪ್ರಾಂತ್ಯವಾಗಅೀ ತನ್ನದೇ ಆದ ರೀತಿಯಲ್ಲ ಆಹಾರ ಬೆಳೆಗಳನ್ನು ಹಾಗೂ ಆಹಾರ ಸೇವನೆ 
ಅಲ್ಲದೆ ಅವರು ಉಪಯೋಗಿಸುವ ಪಾನೀಯಗಳ ಮೇಲೂ ಅನೇಕ ರೀತಿಯ ಪರಿಣಾಮಗಳು 
ಜೀರಿರುವುದನ್ನು ಕಾಣಬಹುದಾಗಿದೆ. ಕರ್ನಾಟಕದಲ್ಲ ಚಾಮರಾಜನಗರ ಜಲ್ಲೆ ನಾಲು 
ತಾಲ್ಲೂಕುಗಳನ್ನು ಒಳಗೊಂಡಿದ್ದರೂ ಕೂಡ ಈ ಜಲ್ಲೆಯ ಆಹಾರ ಮತ್ತು ಪಾನೀಯಗಳ 
ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ಏಕೆಂದರೆ ಚಾಮರಾಜನಗರ ಜಲ್ಲೆ ಕರ್ನಾಟಕದ ಗಡಿ 
ಜಲ್ಲೆಯಾಗಿದ್ದು, ಮೂರು ಕಡೆಯೂ ಬೆಟ್ಟಗುಡ್ಡಗಳಂದ ಆವೃತವಾಗಿದೆ. ಗುಂಡ್ಲುಪೇಟಿ 
ತಾಲ್ಲೂಕಿನಲ್ಲ ಬಂಡೀಪುರ ಕಾಡನ್ನು. ಚಾಮರಾಜನಗರದಲ್ಲ ತಮಿಳುನಾಡು ಗಡಿನಾಡನ್ನು. 
ಯಳಂದೂರು ತಾಲ್ಲೂಕಿನ ಬಳಗಿರಿರಂಗನ ಬೆಟ್ಟದ ಹಾಗೂ ಕೊಳ್ಳೇಗಾಲದ ಪೂರ್ವ ದಿಕ್ಷಗೆ 
ಬೆಟ್ಟಗುಡ್ಡ ಪ್ರದೇಶದಲ್ಲ ಸೋಲಗರು ವಾಸಿಸುತ್ತಿದ್ದು. ಒಂದೇ ಜಲ್ಲೆಯಲ್ಲ ನಾನಾ ಬಗೆಯ 


ಆಹಾರ ಪಾನೀಯವನ್ನು ಸೇವಿಸುತ್ತಿರುವುದನ್ನು ಕಾಣಬಹುದಾಗಿದೆ."” 


ಭಾರತದಲ್ಲ ಸುಮಾರು ಶೇಕಡಾವಾರು 76 ಜನರು ಹೆಚ್ಚು ವ್ಯವಸಾಯವನ್ನು 
ಅವಲಂಜಸಿದ್ದಾರೆ. ಅದೇ ಮಾದರಿಯಲ್ಲ ಚಾಮರಾಜನಗರ ಜಲ್ಲೆ ಸಹ ಹಳ್ಳಗಳಂ೦ದ ಹಾಗೂ 
ಬೆಟ್ಟಗುಡ್ಡಗಳ೦ದ ಕೂಡಿರುವುದರಿಂದ ವ್ಯವಸಾಯವೇ ಪ್ರಧಾನ ವೃತ್ತಿಯಾಗಿದೆ. ವ್ಯವಸಾಯವು 
ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವ್ಯತ್ಯಾಸವಾಗಿರುತ್ತದೆ. ವ್ಯವಸಾಯವು ಮಾನವನ 
ಆಹಾರಕ್ಷೆ ಅಲ್ಲದೆ ಕೈಗಾರಿಕೆಗಳಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸುವುದರಿಂದ 
ವ್ಯವಸಾಯವು ಒಂದು ದೇಶದ ಆರ್ಥಿಕಾಭವೃಧ್ಧಿಗೆ ಬೆನ್ನೆಲುಬನಂತಿದೆ. ಪ್ರಾಚೀನ 
ಕರ್ನಾಟಕದಲ್ಲ ವ್ಯವಸಾಯ ಅತಿ ಪ್ರಮುಖವಾದ ವೃತ್ತಿಗಳಲ್ಲ ಒಂದಾಗಿತ್ತು.“”ಅಂದಿನ ಕಾಲದ 
ಪಮುಖ ಬೆಕೆಗಳಾದ ಭತ್ತ, ರಾಗಿ, ಜೋಳ, ಸಜ್ಜೆ. ಮುಸುಕನ ಜೋಳ, ಆಹಾರ ಬೆಳೆಗಾಗಿ 
ಬೆಳೆಯುತ್ತಿದ್ದರು. ಇನ್ನಿತರ ಬೆಳೆಗಳಾದ ಅಲಸಂದೆ, ಹೆಸರು. ಹುರುಳ, ಅವರೆ, ತೊಗರಿ, ಕಡಲೆ, 
ಉದ್ದು, ಎಣ್ಣೆ ಜಜಗಳಾದ ಹರಕು, ಶೇಂಗಾ, ಎಳ್ಳು. ತದನಂತರ ಕಬ್ಬು. ಬಾಳೆ. ಹಲಸು, ತೆಂಗು 
ಇನ್ನಿತರ ಜನಪ್ರಿಯ ಬೆಳೆಗಳನ್ನು ಬೆಳೆಯುತ್ತಾರೆ. ಅಲ್ಲದೆ ಹಸು, ಎಮ್ಮೆ, ಈುರಿ. ಕೋಳ, ಮೀನು 
ಇನ್ನಿತರ ಪ್ರಾಣಿಗಳನ್ನು ಸಾಕುತ್ತಿದ್ದರು. ಈ ಹಿನ್ನೆಲೆಯಿಂದ ಅಂದಿನ ಕಾಲದ ಹಾಗೂ ಪ್ರಸ್ತುತ 
ಕಾಲದಲ್ಲ ಸಸ್ಯಹಾರ ಮತ್ತು ಮಾಂಸಹಾರಗಳ ಸೇವನೆಯನ್ನು ಮಾಡುತ್ತಿದ್ದಾರೆ.”” ರಾಗಿಯಿಂದ 


208 


ಮುದ್ದೆ. ರಾಗಿ ರೊಟ್ಟಿ. ರಾಗಿ ಪುಟ್ಟು. ರಾಗಿ ಗಂಜ, ರಾಗಿ ದೋಸೆಯನ್ನು ಮಾಡಿಕೊಂಡು 
ಸೇವಿಸುತ್ತಾರೆ. ಅಕ್ಕಿಬುಂದ ಅನ್ನು. ದೋಸೆ, ಇಡ್ಲಿ. ಅಕ್ಕಿಬುಂದ ಇನ್ನಿತರ ಆಹಾರವನ್ನು 
ತಯಾರಿಸುತ್ತಾರೆ. ಇದೇ ರೀತಿ ತಾವೇ ಸಾಕಿದ ಪ್ರಾಣಿಗಳನ್ನು ಕೊಯ್ದು ಮಾಂಸಾಹಾರವನ್ನು 
ಸೇವಿಸುತ್ತಾರೆ. ಅಲ್ಲದೆ ಹಬ್ಬ ಹರಿದಿನಗಳ ಮರಿ, ಕುರಿ, ಕೋಳ, ಇನ್ನಿತರ ಪ್ರಾಣಿಗಳನ್ನು 
ಬಐಅಕೊಟ್ಟು ನಂತರ ತಾವೇ ಅಡುಗೆ ಮಾಡಿ ದೇವರಿಗೆ ನೈವೇದ್ಯವನ್ನು ಸಲ್ಲಸಿ ಊಟ 
ಮಾಡುತ್ತಾರೆ. ಇದು ಪ್ರಾಚೀನ ಪರಂಪರೆಯಿಂದಲೂ ನಡೆದುಬಂದಿದೆ. ಇನ್ನಿತರರು 
ಸಸ್ಯಹಾರಿಗಳಾಗಿದ್ದು, ಅನ್ನ. ಸಾರು, ಮುಜ್ದೆ, ಮೊಸರು, ಹಾಲು, ತರಕಾರಿಗಳನ್ನು ಆಹಾರವಾಗಿ 
ಸೇವಿಸುತ್ತಾರೆ. ತಿತ್ರರ್‌ (ಗೋಜಲಕ್ಕಿ) ಮಾಂಸ ಈ ಭಾಗದಲ್ಲಿ ಹೆಚ್ಚಾಗಿ ದೊರೆಯುತ್ತದೆ. ಈ 


ಮಾಂಸವನ್ನು ಸೇವೆಸಲು ಹಲವಾರು ಭಾಗಗಳ೦ದ ಪ್ರವಾಸಿಗರು ಆಗಮಿಸುತ್ತಾರೆ. 


ಸೋಲಆಗರ ಆಹಾರ ಪದ್ಧತಿ: ಶೇ ಭಾಗದ ಸೋಲಗರು ಅಂದರೆ ಬಳಗಿರಿರಂಗನ ಬೆಟ್ಟ. 
ಬಂಡೀಪುರ ಕಾಡು, ಮಲೆಮಹದೇಶ್ವರ ಬೆಟ್ಟ ಇನ್ನಿತರ ಬೆಟ್ಟಗುಡ್ಡಗಳಲ್ಲ ಇರುವ ಸೋಲಗರು 
ಮುಖ್ಯ ವೃತ್ತಿ ಬೇಸಾಯ. ಇವರು ನೀರಾವರಿಗಿಂತ ಹೆಚ್ಚಾಗಿ ಮಳೆಯನ್ನು ಆಶ್ರಯುಸುವವರು. 
ವ್ಯವಸಾಯದ ಜೊತೆಗೆ ಬೇಟಿ, ಜೇನು. ಗೆಡ್ಡೆಗೆಣಸು ಕೀಳುವುದು ಇವರ ಕೆಲಸವಾಗಿರುತ್ತದೆ. 
ಸೋಲಗರು ಸಾರಂಗ, ಜಂಕೆ, ಕಡವೆ. ಮೊಲ ಮೊದಲಾದ ಪ್ರಾಣಿಗಳನ್ನು ಬೇಟಿ ಮಾಡಿ 
ತಿನ್ನುತ್ತಾರೆ. ಕಾಡುಹಂದಿಯನ್ನು ತಿನ್ನುತ್ತಾರೆ. ಮೀನು ಹಿಡಿದು ತಿನ್ನುವುದು. ಬಳಗಿರಿರಂಗನ 
ಬೆಟ್ಟದಲ್ಲ ಅಲ್ಲಲ್ಲ ಸಣ್ಣಸಣ್ಣ ಕಲ್ಲೆಗಳವೆ. ಅವುಗಆಗೆ ಆಗಾಗ ಮೀನು ಹತ್ತುತ್ತವೆ ಅದನ್ನು ಹಿಡಿದು 


€ 


ತಿನ್ನುತ್ತಾರೆ. 


ಸೋಲಗರ ಆಹಾರ ಸಂಗ್ರಹಣಿಯು ಅವರ ಆರ್ಥಿಕ ಜೀವನದ ಒಂದು ಪ್ರಮುಖ 
ಭಾಗವಾಗಿದೆ. ಸೋಲಗರು ಕಾಡಿನಲ್ಲ ಹಣ್ಣುಗಳು. ಅದಿರು ಕಾಳು. ಗೆಡ್ಡೆಗೆಣಸು. ಕಾಲುಗಳನ್ನು 
ಹುಡುಕಿ ತಂದು ತಿನ್ನುತ್ತಾರೆ. ಬೆಲರೆಗೆಣಸು. ಮಾರೆಯ ಗೆಣಸು. ಕಾಯೆಂಬು ಗೆಣಸು. 
ಸೋಲನ ಗೆಣಸು ಇವುಗಳನ್ನು ತಿನ್ನುತ್ತಾರೆ.” ಭಾರತದಲ್ಲ ಹುಟ್ಟ ಬೆಳೆದ ಮೂಲ ಭಾರತೀಯ 
ಸಮಾಜ ಹಲವಾರು ಹಂತಗಳಲ್ಪ್ಲ ವಿಕಾಸ ಹೊಂದುತ್ತಾ ಹೋಗಿದೆ. ಆದಿ ಮಾನವ 
ಶಿಲಾಯುಗದ ಕಾಲದಿಂದ ಹಿಡಿದು ನಾಗರಿಕತೆಯ ಕಾಲದಲ್ಲಯೂ ಅದೇ ಸಂಸ್ಕೃತಿ 
ಪರಂಪರೆಗೆ ಪೂರಕವಾಗಿ ಆಹಾರಗಳನ್ನು ಸೇವಿಸುತ್ತಿರುವುದು ತಿಆದುಬರುತ್ತದೆ. 


ಪಿತೃ ಪ್ರಥಾನವಾದ ವೇದಪೂರ್ವ ಕಾಲದಲ್ಲೇ ಊರ್ಜತಾವಸ್ಥೆಯಲ್ಲದ್ದ ಮಾತೃ 


ಪ್ರಧಾನವಾದ ದ್ರಾವಿಡ ಸಂಸ್ಕೃತಿಯ ಧಾರ್ಮಿಕ ಶ್ರದ್ಧೆ ಉಪಾಸನೆ ಹಾಗೂ ವೈದಿಕ ನಂಜಕೆಗಳು 


209 


ಇವೆ. ಆದಕಾರಣದಿಂದಲೇ ಅನೇಕ ಹಬ್ಬ ಆಚರಣೆಗಳ. ಮಾಂಸಾಹಾರ ನಡೆದಿರುವುದು 
ತಿಆದುಬರುತ್ತಡೆ.”” 


ಚಾಮರಾಜನಗರ ಜಲ್ಲೆಯಲ್ಲ ಆಚರಿಸುವ ಹಬ್ದಗಳಲ್ಲ. ಜಾತ್ರೆಗಳಲ್ಲ. ಅನೇಕ ರೂಢಿ 
ಪದ್ಧತಿಗಳಲ್ಲ ಸಾಂಪ್ರದಾಯಕವಾಗಿ ಆಹಾರದ ಜೊತೆಗೆ ಪಾನೀಯಗಳನ್ನು 
ತೆಗೆದುಕೊಂಡಿರುವುದನ್ನು ಕಾಣಬಹುದಾಗಿದೆ. ಮೊದಲಗೆ ಸೇಂದಿ, ಸಾರಾಯ, ರಮ್‌, ಜನ್‌ 
ಇನ್ನೂ ಮೊದಲಾದ ಪಾನೀಯಗಳನ್ನು ದೇವರ ಉತ್ಸವದಲ್ಲಿ ನೈವೇದ್ಯಕ್ಕೆ ಬಳಸುತ್ತಿದ್ದರು 
ಎಂಬುದು ತಿಆದುಬರುತ್ತದೆ. ಅಲ್ಲದೆ ಕೆಲಪೊಂದು ಮೂಢನಂಬಕೆಗಳಂದಲೂ 
ಪಾನೀಯಗಳನ್ನು ಬಳಸುತ್ತಿದ್ದಾರೆ. ಪ್ರಸ್ತುತ ದಿನಗಳಲ್ಲ ಎಲ್ಲಾ ಆಂತರಿಕ ಬಾಹ್ಯ ದೇಶಿ, ವಿದೇಶಿ, 
ವೈದಿಕ ಸಂಸ್ಕೃತಿಗಳ೦ಂದಲೂ ವಿಭನ್ನವಾದ ಆಚರಣೆಗಳನ್ನು ಸೇವನೆಯಿಂದ ಕಾಣುತ್ತೇವೆ. 
ಸಾಮಾನ್ಯವಾಗಿ ಮಾರಿಹಬಲ್ಬಗಕಲ್ಲ ಅನೇಕ ಸಮುದಾಯದವರು ಕುರಿ, ಕೋಳ, ಕೋಣ 
ಇನ್ನಿತರ ಪ್ರಾಣಿ ಪಕ್ಷಗಳನ್ನು ಬಅಕೊಡುವುದನ್ನು ಕಾಣುತ್ತೇವೆ. ಆದಕಾರಣ ಈ ಸಂಸ್ಕೃತಿ 
ಪ್ರಾಚೀನ ಕಾಲದಿಂದಲೂ ನಡೆದು ಬಂದಿದೆ. ಹಬ್ಬ ಜಾತ್ರೆ ವಿಶೇಷ ದಿನಗಳಲ್ಲ ಮಾಂಸಾಹಾರದ 
ಜೊತೆಗೆ ಮಧ್ಯಪಾನ ಚಟವಾಗಿದೆ. ಬಹುತೇಕ ದಲತರು ಹಿಂದುಳದ ಜಾತಿಗಳು 
ಜನಸಮುದಾಯಗಳು ಅನುಭವಿಸುತ್ತಿರುವ ಬಡತನ, ಅನಕ್ಷರತೆ. ಸಾಮಾಜಕ, ಆರ್ಥಿಕ. 
ಸಾಂಸ್ಕೃತಿಕ, ರಾಜಕೀಯ, ಧಾರ್ಮಿಕ ಶೋಷಣಿಗೆ ಮತ್ತು ಹಿನ್ನಡೆಗೆ ಕುಡಿತ ಮಧ್ಯಪಾನವೇ 
ಮೂಲಕಾರಣ. ಹಬ್ದಗಳು. ಜಾತ್ರೆಗಳು, ಮದುವೆಗಳು ಇತರೆ ಸಂದರ್ಭದಲ್ಲ ಕುಡಿಯಲು 
ಮಾಡಿದ ಸಾಲಗಳಗೆ ಇಡೀ ಜೀವನ ಪರ್ಯಾಂತ ಜೀತ ಮಾಡುವ ಎಷ್ಟೋ ಕುಟುಂಬಗಳ 
ಉದಾಹರಣಿಗಳವೆ. ಈ ಹಿನ್ನೆಲೆಬುಂದ ಆಹಾರ ಮತ್ತು ಪಾನೀಯಗಳು ಎರಡೂ ಕೂಡ 
ಒಂದೇ ನಾಣ್ಯದ ಎರಡು ಮುಬವಿಧ್ದಂತೆ. ಇತ್ತೀಚಿನ ದಿನಗಳಲ್ಲ ಪ್ರವಾಸೋದ್ಯಮದ 
ಸಂದರ್ಭದಲ್ಲ ನಾನಾ ಬಗೆಯ ಪಾನೀಯಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ಒಂದು ಕಡೆ 
ಶೇ ರೀತಿಯ ಪಾನೀಯಗಳಂದ ಆರ್ಥಿಕ ಆದಾಯ ಹೆಚ್ಚಾಗುತ್ತದೆ. 


ಲಂಬಾಣಿಗಳ ಆಹಾರ ಪದ್ಧತಿ: ಚಾಮರಾಜನಗರ ಜಲ್ಲಾ ವ್ಯಾಪ್ತಿಗೆ ಬರುವ ಲಂಬಾಣಿಗರ 
ಆಹಾರ ಪಾನೀಯಗಳು ಸಹ ಒಂದು ರೀತಿಯಲ್ಲ ವಿಶೇಷತೆಯನ್ನು ತಿಆಸುತ್ತವೆ. ಲಂಬಾಣಿಗಳು 
ಮೂಲತಃ ಮಾಂಸಾಹಾರಿಗಳು ಹಾಗೂ ಕಾಡುಗಳ ತಪ್ಪಲಲ್ಲ ವಾಸ ಮಾಡುವವರಾಗಿದ್ದರಿಂದ 
ಬೇಟಿ ಮೂಲಕ ಅಥವಾ ಸಾಕದ ಪ್ರಾಣಿಗಳನ್ನು ಕೊಂದು ತಿನ್ನುವುದರ ಮೂಲಕ ತಮ್ಮ 
ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾರೆ. ದವಸ ಧಾನ್ಯಗಳಂ೦ದಲೂ ಆಹಾರವನ್ನು 
ತಯಾರಿಸಿಕೊಂಡು ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ಈ ಭಾಗದ ಲಂಬಾಣಿಗರು 


210 


ಪ್ರಾದೇಶಿಕವಾಗಿ ಬಳಕೆಯಲ್ಲರುವ ರಾಗಿ, ಜೋಳ, ನವಣೆ, ಸಾಮೆ, ಅರೆಂಗ ಇನ್ನೂ 
ಮೊದಲಾದವುಗಳನ್ನು ಬಳಸುವುದು ತಿಆದುಬರುತ್ತದೆ. 


ಚಾಮರಾಜನಗರ ಜಲ್ಲೆಯ ಲಂಬಾಣಿಗಳು ಮಣ್ಣಿನ ಮಡಿಕೆಗಳನ್ನು ಹೆಚ್ಚಾಗಿ 
ಉಪಯೋಗಿಸುತ್ತಾರೆ. ಮಣ್ಣಿನ ಮಡಿಕೆಯಲ್ಲ ಮಾಡಿದ ಅಡಿಗೆ ಚೆನ್ನಾಗಿರುತ್ತದೆ ಎಂಬ ಭಾವನೆ 
ಇದೆ. ಅಲ್ಲದೆ ಆರೋಗ್ಯಕ್ಕೂ ಒಳ್ಳೆಯದೆ೦ಬ ಭಾವನೆ ಇದೆ. ಅದರಲ್ಲಯೂ ಹಾಲು, ಮೊಸರು, 
ಮಜ್ಞಿೆಯಂತಹ ಪದಾರ್ಥಗಳಗಾಗಿ ಮಣ್ಣಿನ ಮಡಿಕೆಗಳನ್ನು ಬಕಸುವುದು ಸರಿಯೆಂದು 


ಭಾವಿಸುತ್ತಾರೆ. 


ಚಾಮರಾಜನಗರ ಜಲ್ಲೆಯ ಲಂಬಾಣಿಗರಿಗೆ ಸಿಹಿ ಅಡುಗೆಗಿಂತ ಖಾರದ ಅಡುಗೆ ಬಲು 
ಇಷ್ಟವಾಗಿರುತ್ತದೆ. ಇವರುಗಳು ಮಾಂಸಾಹಾರದ ಅಡುಗೆಯನ್ನು ಅತಿ ಸುಲಭವಾಗಿ 
ತಯಾರಿಸುತ್ತಾರೆ. ವಾರದಲ್ಲ ಯಾವುದಾದರೊಂದು ದಿನ ಮಾಂಸಾಹಾರವನ್ನು ತಿನ್ನುವುದಿಲ್ಲ. 
ಉಳದ ದಿನಗಳಲ್ಲ ಇವರಿಗೆ ಮಾಂಸ ತಿನ್ನಲು ಯಾವ ಅಡ್ಡಿಯೂ ಇಲ್ಲ. ಪ್ರತಿದಿನ 
ಮಾಂಸದೂಟವಿದ್ದರೂ ಅವರಿಗೆ ಯಾವುದೇ ತರಹದ ಬೇಸರ ಇರುವುದಿಲ್ಲ. ಈ ಭಾಗದ 
ಲಂಬಾಣಿಗಳು. ಕೋಳ. ಹೋತ, ಆಡು, ಕುರಿ, ಜಂಕೆ, ಮೊಲ, ಕಡವೆ, ಕಾಡುಕುರಿ, 
ಹಾರುಗಡವೆ, ಕೊರಂದಿ., ಉಡ, ಮುಷ್ಣಾ ಪಕ್ಷಿಗಕಲ್ಲ ಪಾರಿವಾಳ, ಕೋಳ, ಗೌಜಲಕ್ಕಿ, ಹಾರುವ 
ಕೋಳ, ಜಲಚರಗಳಾದ ಮೀನು, ಸೀಗಡಿ, ನಜ್ಜ, ಆಮೆ, ಪ್ರಾಣಿ ಪಕ್ಷಿಗಕ ಮಾಂಸವನ್ನು 
ಬೇಯುಸಿ ಅದಕ್ಕೆ ಮೆಣಸಿನ ಕಾಲು. ಕೊತ್ತಂಬರಿ ಸೊಪ್ಪು. ಜೀರಿಗೆ, ಕಾಯಿ. ಮಸಾಲೆ ಹಾಕಿ 


ಎಲ್ಲವನ್ನು ರುಚ್ಚಸಿ ಅಡುಗೆ ಮಾಡಿ ಊಟ ಮಾಡುತ್ತಾರೆ. 


ದಿನನಿತ್ಯದ  ಊಟದಲ್ಲ ಪಲ್ಯಕ್ಸಾಗಿ ಸ್ಥಳೀಯವಾಗಿ ಸಿಗುವ ಸೊಪ್ಪುಗಳನ್ನು 
ಉಪಯೋಗಿಸುತ್ತಾರೆ. ಈ ಸುತ್ತಿನ ಲಂಬಾಣಿಗಳು ಬಳಸುವ ಸೊಪ್ಪುಗಳೆಂದರೆ, ಗಣಿಕೆ ಸೊಪ್ಪು, 
ಎನ್ಹಾಲೆ ಸೊಪ್ಪು, ಹಣ್ಣಿ ಸೊಪ್ಪು. ಕಣ್ಣಿಹೊಪ್ಪು. ಕೀರೆ ಸೊಪ್ಪು, ಚಗಟಿ ಸೊಪ್ಪು. ಉತ್ರಾಣಿ ಸೊಪ್ಪು, 
ಮುಳ್ಳುಕೀರ ಸೊಪ್ಪು, ಮಲ್ಪಗೆ ಸೊಪ್ಪು. ಬೇಕೆ ಸೊಪ್ಪು. ಕುಡುಗ್ಗು ಸೊಪ್ಪು, ದಂಡಿನ ಸೊಪ್ಪು, 
ಹಾಲೆಸೊಪ್ಪು, ನೋಷಪ್ಲೆ ಸೊಪ್ಪು. ಜವನದ ಸೊಪ್ಪು, ಕಿಲ್‌ಕೀರೆ ಸೊಪ್ಪು, ಚರ್ಗೆ ಸೊಪ್ಪು. ಈ 
ಸೊಪ್ಪುಗಳ ಸಿಹಿ ಕಹಿ ಗುಣಗಳನ್ನು ಚೆನ್ನಾಗಿ ಅರಿತಿರುವ ಇವರು ಅವುಗಳನ್ನು ಬಳಸುವಾಗ 
ಎಚ್ಚರಿಕೆ ವಹಿಸಿ ತಯಾರಿಸುತ್ತಾರೆ. ಈ ಎಲ್ಲಾ ಸೊಪ್ಪುಗಳನ್ನು ತಿನ್ನುವುದರಿಂದ ಉತ್ತಮವಾದ 
ರೀತಿಯಲ್ಲ ಪೌಷ್ಠಿಕಾಂಶ ದೊರೆಯುತ್ತದೆ. ಚಾಮರಾಜನಗರ ಜಲ್ಲೆಯ ಭಾಗದ ಲಂಬಾಣಿಗಳು 
ಹೆಚ್ಚು ಬೆಲೆಯ ತರಕಾರಿಗಳನ್ನು ತಂದು ತಿನ್ನುವುದು ಅಪರೂಪವಾದರೂ. ತಮ್ಮ ಮನೆ 
ಹಿತ್ತಅನಲ್ಲ ಬೆಳೆದ ತರಕಾರಿಗಳನ್ನು ತಿನ್ನುತ್ತಾರೆ. ಹಾಗಲಕಾಯು, ಕುಂಬಳಕಾಲು. ಚಪ್ಪರದ 


211 


ಅವರೆಕಾಲು. ಪಡುವಲಕಾಲು. ಗೋರಿಕಾಲು, ಬದನೆಕಾಲು, ಆಲೂಗೆಡ್ಡೆ. ಗುಳ್‌ಕಾಲು, 


ಸುಂಡೆಕಾಲು. ಮತ್ತು ಟೊಮೊಟೋಗಳನ್ನು ಉಪಯೋಗಿಸುತ್ತಾರೆ. 


ಲಂಬಾಣಿಗಳು ಕಾಡುಮೇಡು, ಬೆಟ್ಟಗುಡ್ಡಗಳಲ್ಲ ಸಿಗುವ ಗೆಡ್ಡೆ-ಗೆಣಸುಗಳನ್ನು ತಂದು 
ಅದನ್ನು ಖೇಯುಸಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಇಲ್ಲವೆ ಹಸಿಯಾಗಿಯೇ ಆಹಾರವನ್ನು 
ಬಳಸುತ್ತಿದ್ದರು ಎಂಬುದು ತಿಆದುಬರುತ್ತದೆ. ಲಂಬಾಣಿಗರು ತಿನ್ನುವ ಗೆಡ್ಡೆಗೆಣಸುಗಳೆಂದರೆ. 
ಹುಲ್‌ಗೆಣಸು. ನಟ್ಟ. ನೋಪ್ಸೆ ಗೆಣಸು. ಸಿಹಿಗೆಣಸು. ಮರಗೆಣಸು. ತೋಟದ ಹಂಬು. 
ಬೆಲ್‌ಗೆಣಸು. ಜದುರು ಕಡಲೆ, ಕೊತ್ತಿಗೆಂಡೆ ಹಾಗೂ ನೇವೇಗೆಣಸು ತಿನ್ನುತ್ತಾರೆ. ಲಂಬಾಣಿ 
ಗಂಡ ಹೆಂಡಾತಿಯರು ಒಬ್ಬಾಗಿ ಕುಆತು. ಸಾರಾಯಿ ಕುಡಿದು ಮಾಂಸ ಊಟವನ್ನು 
ಮಾಡುತ್ತಾರೆ. 


ಚಾಮರಾಜನಗರ ಜಲ್ಲೆಯ ಲಂಬಾಣಿಗಳು ವೈಯಕ್ತಿಕವಾಗಿಯೂ ಸಾರ್ವಜನಿಕ 
ರೂಪದಲ್ಲಿಯೂ ಪಾನೀಯ ಹಾಗೂ ಮಾದಕ ಪಾನೀಯಗಳನ್ನು ಉಪಯೋಗಿಸುವುದು 
ತಿಆದುಬರುತ್ತದೆ. ಹಬ್ಬ. ಹರಿದಿನ. ಸಭೆ ಸಮಾರಂಭ. ಜಾತ್ರೆ, ಉತ್ಸವಗಳಲ್ಲಿ 
ಸಾರ್ವಜನಿಕವಾಗಿಯೂ ಉಪಯೋಗಿಸುತ್ತಾರೆ. ಅವರು ಉಪಯೋಗಿಸುವ 
ಪಾನೀಯಗಳೆಂದರೆ, ಪಾನಕ, ನೀರಿಗೆ ಬೆಲ್ಲ (ಸಕ್ಷರೆ). ಗಸಗಸೆ. ಶುಂಠಿ, ಏಲಕ್ಕಿ, ಸೇರಿಸಿ 
ತಯಾರಿಸಿದ ಪಾನೀಯವಿದು ಇದನ್ನು ಮದುವೆ ಸಂದರ್ಭದಲ್ಲ ಉಪಯೋಗಿಸುತ್ತಾರೆ. ಸೇಂದಿ 
ಅಥವಾ ಹೆಂಡ, ತೆಂಗಿನ ಮರ, ಶಠಚಲ ಮರ ಹಾಗೂ ಪನೆನುಂಗು ತಾಳೆ ಮರಗಳಂ೦ದ ಸೇಂದಿ 
ಇಳಸಿ ಕುಡಿಯುತ್ತಾರೆ. ಸಾರಾಯ, ತೆಂಗಿನ ಹೊಂಬಾಕೆ, ಗೊಬ್ಬಳ ಮರದ ಚಕ್ಕೆ, ಬಾಳೆಹಣ್ಣಿನ 
ಸಿಪ್ಪೆ, ಕಿತ್ತಕೆಹಣ್ಣಿನ ಸಿಪ್ಪೆ. ಬೆಲ್ಲ ಇನ್ನೂ ಮೊದಲಾದ ಪದಾರ್ಥಗಳೆಲ್ಲವನ್ನು ಹಾಕಿ ಚೆನ್ನಾಗಿ ಜಜ್ಜಿ. 
ಒಂದು ದೊಡ್ಡ ಮಡಿಕೆಯಲ್ಲ ನೆನೆಸಿ, ಕಾಯುಸಿ ತೆಗೆದ ಪಾನೀಯ ಇದು, ಇದನ್ನು ಸಹ 
ಉಪಯೋಗಿಸುತ್ತಾರೆ. ಇದನ್ನು ಕಳ್ಳಬಟ್ಟ ಎಂದು ಸಹ ಕರೆಯುತ್ತಾರೆ. ಇತ್ತೀಚಿನ ದಿನಗಳಲ್ಲ 
ಖಾರ್‌ಗಳಾಗಿವೆ. ಬಾರ್‌ಗಳಲ್ಪ ಹಲವು ರೀತಿಯ ಪಾನೀಯಗಳು ದೊರೆಯುತ್ತವೆ. ಈ ರೀತಿಯ 
ಪಾನೀಯಗಳನ್ನು ಎಲ್ಲಾ ಸಮಯದಲ್ಲಿಯೂ ಉಪಯೋಗಿಸುತ್ತಾರೆ. 


5.5. ಸಂಗೀತ - ನೃತ್ಯ 


ಕಲೆಗಳ ಸಂಗೀತವೂ ಕೂಡ ಒಂದು ಪ್ರಾಚೀನವಾದುದು. ಅಲ್ಲದೆ 
ಪ್ರಭಾವಶಾಆಯಾಗಿದೆ. ಮನುಷ್ಯನು ಭೂಮಿಯ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಮೊದಲೇ 


ಸಂಗೀತದ ಪ್ರಭಾವ ಇತ್ತು. ಅಲ್ಲದೆ ಅದು ಪ್ರಕೃತಿಯ ಪರಿಸರದಲ್ಪ ಪಸರಿಸಿಕೊಂಡಿತ್ತೆ೦ದು 


212 


ಹಿರಿಯರ ಹೇಳಕೆಗಳವೆ.”” ಭಾವನೆಗಳನ್ನು ಅಭವ್ಯಕ್ಷಗೊಆಸುವುದರ ಜೊತೆಗೆ ಪ್ರಕೃತಿಯ 
ಅನೇಕ ಶಬ್ದಗಳನ್ನು ಅನುಕರಿಸುವುದರಲ್ಲಯೂ ಧ್ವನಿಯ ಏರಿಳತ ಗೋಚರವಾಯುತು. ಈ 
ನಾದ ಕಂಪನದ ವಿವಿಧ ರೀತಿಯ ತರಂಗಗಳನ್ನು ಗಮನಿಸಿ ಅದಕ್ಕೊಂದು ವ್ಯವಸ್ಥಿತವಾದ 
ಮತ್ತು ಲಯಬದ್ಧವಾದ ರೂಪವನ್ನು ಕೊಡುವ ಪ್ರಯತ್ನವೇ ಸಂಗೀತದ ಪ್ರಾರಂಭವಾಗಿದೆ. ಈ 
ನಾದದ ಲಯಕ್ಕೆ ಹೊಂದಿಕೊಳ್ಳುವಂತೆ ಡೋಲು ಮೊದಲಾದ ವಾದ್ಯಗಳು ಬೆಳೆದು ಅದರ 
ಜೊತೆಗೆ ಅಭಿನಯವೂ ಸೇರಿತು. ನಾದ. ವಾದ್ಯ ಮತ್ತು ನೃತ್ಯಗಳು ಭಾವನೆಗಳನ್ನು 
ಅಭಿವ್ಯಕ್ತ್ಷಗೊಆಸುವ ಪರಿಣಾಮಕಾರಿಯಾದ ಸಾಧನಗಳಾಗಿ ಪರಿಣಮಿಸಿದವು. 


ಪಿವನಿಂದಲೇ ಸಂಗೀತ ನಿರ್ಮಿತವಾಲುತೆಂಬ ಪೌರಾಣಿಕ ಕಥೆಗಳಾಗಲ ವಿದ್ಯೆಯ 
ಅಧಿದೇವತೆಯಾದ ಸರಸ್ವತಿಯು ವೀಣಾಪಾಣಿ ಎಂಬ ಕಲ್ಪ್ಲನೆಯಾಗಲಅ ಶೇ 
ಮನೋಧರ್ಮದಿಂದ ಪ್ರೇರಿತವಾಯಿತು. ಅತ್ಯಂತ ಪ್ರಾಚೀನವಾದ ಗೀತೆಗಳೆಂದರೆ ಖಯಧದ್ವೇದ 
ಸೂಕ್ತಗಳು, ಇದಕ್ಕೆ ಹಿಂದೆಯೇ ಸಂಗೀತದಲ್ಲ ಪ್ರಯೋಗಗಳು ನಡೆದಿದ್ದವೆಂಬುದಕ್ಕೆ 
ಮೊಹೆಂಜೋದಾರೋ, ಹರಪ್ಪಗಳಲ್ಲ ಸಿಕ್ಕಿರುವ ಒಂದು ಬಗೆಯ ವೀಣಿ ಮತ್ತು ಇತರೆ 
ವಾದ್ಯಗಳು ಸಾಕ್ಷಿಯನ್ನು ನುಡಿಯುತ್ತಿವೆ. ವೇದಗಳ ಯುಗದಿಂದ ಈಚೆಗೆ ಭಾರತೀಯ 
ಸಂಗೀತ ಬೆಳೆದು ಬಂದಿರುವುದನ್ನು ಗುರುತಿಸುವುದಕ್ಕೆ ಸಾಕಷ್ಟು ಆಧಾರಗಳು ಸಿಕ್ಷುತ್ತದೆ.”" 
ಕರ್ನಾಟಕ ಸಂಸ್ಕೃತಿ ಚರಿತ್ರೆಯಲ್ಲ ವಾಸ್ತುಶಿಲ್ಪ. ಶಿಲ್ಪಕಲೆ. ಇನ್ನಿತರ ಕಲೆಗಳಲ್ಲ ಸಂಗೀತ ಮತ್ತು 
ನೃತ್ಯಗಳಲ್ಲಯೂ ಕರ್ನಾಟಕ ಸಾಧಿಸಿದ ವಿಚಾರಗಳವೆ. ದಕ್ಷಿಣ ಕರ್ನಾಟಕದಲ್ಲ ಸಂಗೀತದ 
ಸ್ರರೂಪವನ್ನು ತಿಆಸುವ ಅತೀ ಪ್ರಾಚೀನವಾದ ದೇಶ ಭಾಷೆಯ ಗ್ರಂಥವೆಂದರೆ ತಮಿಆನ 
"ಶಿಲ್ಪಪ್ಪದಿಕಾರಂ”, ಕ್ರಿ.ಶ.4ನೇ ಶತಮಾನದಲ್ಲ ಇಕಂಗೋವಾದಿಗಕ ಎಂಬ ಚೇರನ ರಾಜನಿಂದ 
ರಚಿತವಾದ ಈ ಗ್ರಂಥ ರಾಗಗಳು, ಪ್ರರಗಳು. ಆರೋಹ, ಅವರೋಹ ಮೊದಲಾದ ಶಾಸ್ತ್ರೀಯ 
ಅಂಶವನ್ನು ತಿಅಸುತ್ತದೆ. ಆದರೆ ಚಾಮರಾಜನಗರ ಜಲ್ಲೆಯಲ್ಲ ಸಂಗೀತದ ಮೂಲ ಹಿನ್ನೆಲೆ 
ಇನ್ನೂ ಕೂಡ ಸ್ಪಷ್ಟವಾಗಿ ದೊರೆತಿಲ್ಲ. ಆದರೆ ಚಾಮರಾಜನಗರ ಜಲ್ಲೆಯಲ್ಲ ಕಂಡುಬರುವ 
ಪ್ರಾಚೀನ ದೇವಾಲಯಗಕಳಾದ ಚಾಮರಾಜನಗರದ ಚಾಮರಾಜೇಶ್ವರ, ವೀರಭದ್ರೇಶ್ವರ. 
ನಾರಾಯಣಸ್ವಾಮಿ, ಹರದನಹಳ್ಳ ದಿವ್ಯಅಂಗೇಶ್ವರ, ತೆರಕಣಾ೦ಂಜಬಯ ವರದರಾಜಸ್ವಾಮಿ 
ದೇವಾಲಯ. ಕೊಳ್ಳೇಗಾಲದ ಲಕ್ಟೀನರಸಿಂಹಸ್ತಾಮಿ ದೇವಾಲಯ. ಮುಡಿಗುಂಡದ ಲಕ್ಷೀ 
ನಾರಾಯಣಸ್ವಾಮಿ ದೇವಾಲಯ, ಉಮ್ಮತ್ತೂರಿನ ಭುಜಂಗೇಶ್ವರ ದೇವಾಲಯ, ಯಳಂದೂರಿನ 
ಬಳೆಮಂಟಪ ಇನ್ನೂ ಮೊದಲಾದ ದೇವಾಲಯಗಳ ಕಂಬಗಕಲ್ಲ ಸಂಗೀತಕ್ಕೆ ನೃತ್ಯ 
ಮಾಡುತ್ತಿರುವ ಭಂಗಿಗಳು ಇರುವುದರಿಂದ, ಕ್ರಿ.ಶ.10-11ನೇ ಶತಮಾನದಲ್ಲ ಸಂಗೀತ ಮತ್ತು 
ನೃತ್ಥದ ಬದ್ದೆ ಅರಿವಿತ್ಲಂದೂ ತಿಆಯಬಹುದಾಗಿದೆ. ನಂತರ 15-16ನೇ ಶತಮಾನದಲ್ಲ ಈ 


213 


ಭಾಗದಲ್ಲ ಜಳಗಿರಿರಂಗನ ಬದ್ದೆ. ಮಲೆಮಹದೇಶ್ವರ ಸ್ಹಾಮಿಯ ಬದ್ಗೆ. ಸಿದ್ದಪ್ತಾಜಿ. ರಾಚಪ್ತಾಜಿ, 
ಮಂಟೇಅಂಗಯ್ಯ ಇನ್ನೂ ಮೊದಲಾದ ದೇವರುಗಳ ಬಣ್ದೆ ಜನಪದ ಹಾಡುಗಳನ್ನು ಹಾಡಿದ್ದಾರೆ. 


ಕರ್ನಾಟಕದಲ್ಲ ಅತ್ಯಂತ ಪ್ರಾಚೀನವಾದ ಸಂಗೀತ ಕೃತಿಗಳಾವುವೆಂಬುದಕ್ಕೆ ಸ್ಪಷ್ಟವಾದ 
ಆಧಾರಗಳಲ್ಲ. ಕ್ರಿ.ಶ.5ನೇ ಶತಮಾನದಷ್ಟು. ಹಿಂದಿನದಾದ ಬೃಹದ್ದೇಶಿಯಲ್ಲಯ ಕಟ್ಟಡದ ಕೆಲವು 
ಪ್ರಬಂಧಗಳ ಉಲ್ಲೇಖನ ಬರುತ್ತದೆಂಬುದನ್ನು ತಿಆಸಪಲಾಗಿದೆ. ಆದರೆ ನಮಗೆ ಅತೀ 
ಪ್ರಾಚೀನವಾದ ಹಾಡುಗಳೆಂದರೆ, ಕ್ರಿ.ಶ.1೭ನೇ ಶತಮಾನದ ಬಸವಾದಿ ಶಿವಶರಣರಿಂದ 
ರಚಿತವಾದ ಹಾಡುಗಳು ಎನ್ನಬಹುದಾಗಿದೆ. 


12ನೇ ಶತಮಾನದ ಶರಣರಂತೆ 15ನೇ ಶತಮಾನಕ್ಕೆ ಪ್ರೌಢದೇವರಾಯನ ಕಾಲದಲ್ಲ 
ನೂರೊಂದು ವಿರಕ್ಷ ವಗ್ಗೇಯಕಾರರೂ ಆಗಿದ್ದರೂ. ಮುಂದೆ ಪುರಂದರದಾಸ ಯುಗಕ್ಕೆ ಮುನ್ನ 
ಸಂಗೀತ ಪ್ರಪಂಚದಲ್ಲೇ ಅದ್ಭುತ ಸಾಧನೆಯನ್ನು ಮಾಡಿದ ಮಹಾವ್ಯಕ್ತಿಯೆಂದರೆ ನಿಜಗುಣ 
ಪಿವಯೋಗಿಗಳು. ಇವರ ಕೈವಲ್ಯ ಪದ್ಧತಿ, ಆಧ್ಯಾತ್ಮಿಕ ಸಿದ್ಧಿಯೊಡನೆ ಬೆರೆತ ಉಜ್ಪಲವಾದ 
ಸಂಗೀತ ಪ್ರತಿಭೆಯನ್ನು ಕಾಣಬಹುದಾಗಿದೆ. ಈತನು ಚಾಮರಾಜನಗರ ಜಲ್ಲೆ ಕೊಳ್ಳೇಗಾಲ 
ತಾಲ್ಲೂಕು ಚಿಲಕವಾಡಿ ಬೆಟ್ಟದಲ್ಲ ಇದ್ದನು ಎಂಬುದಾಗಿ ತಿಆದುಬರುತ್ತದೆ.5್‌ ನಿಜಗುಣರು ತಮ್ಮ 
ಷಬ್‌ಶಾಸ್ತ್ರಗಳನ್ನೆಲ್ಲಾ ತ್ರಿಪದಿ ಸಾಂಗತ್ಯ ಮೊದಲಾದ ಹಾಡುಗಳನ್ನು ರಚಿಸಿದ್ದಾರೆ. ಇವರ ಕೈವಲ್ಯ 
ಪದ್ಧತಿಯ ಹಾಡುಗಳೇ ನಾದನಾಮಕ್ರಿಯೆ ಧನ್ಯಾಸಿ. ಶಂಕರಾಭರಣ, ಲಲತೆ. ದೇಪಿ. ಸಾರಗ, 
ಸುಪ್ದಾಲೆವರ್ನ£. ಭೈರವ. ತೋಡಿ, ಕಾಂಬೋಡಿ, ಭಛವುಳ. ಕುರಂಜ, ಮಧುಮಾಧವಿ, 
ಚೌಪದಿವರ್ನ. ಸೌರಾಷ್ಟ್ರ. ಸಾಳ೦ಂಗ, ವಸಂತ, ಅಹರಿ, ಪಹಡಿ, ಶ್ರೀರಾಗ ಮಾಳವ ಭೂಪಾಳಅ, 
ಮಧ್ಯಮಾವತಿ, ಕಾವೇರಿ. ತಾಟ. ಸಾವಂತ. ಕಲ್ಯಾಣಿ ಈ ಮೊದಲಾದ ಅನೇಕ ರಾಗಗಳಲ್ಲ 
ಸುಂದರವಾದ ಕೃತಿಗಳನ್ನು ರಚಿಸಿದ್ದಾರೆ. ಕೆಲವಂತೂ ಭಾವನಾ ಪ್ರಧಾನವಾಗಿ ನಾದ 
ಮಾಧುರ್ಯಕ್ಕೆ ಅನುಗುಣವಾಗಿ ಪದವಿನ್ಯಾಸದಿಂದ ಕೂಡಿ ಉತ್ಕೃಷ್ಟ ಸಂಗೀತ ಕೃತಿಗಳಾಗಿ 
ಪರಿಣಮಿಸಿದೆ. ನಿಜಗುಣ ಶಿವಯೋಗಿಗಳ ಇನ್ನೊಂದು ಮಹಾಕೃತಿ ಅವರ ವಿವೇಕ 
ಚಿಂತಾಮಣಿ. ವಿಶ್ವಕೋಶ, ಸದೃಶವಾದ ಆಗ್ರಂಥದಲ್ಲ ಸಂಗೀತ ಶಾಸ್ತ್ರವನ್ನು ಈುರಿತ ವಿವೇಚನೆ 
ಬರುತ್ತದೆ. 


ನಂತರ ಪುರಂದರದಾಸರು ಕನಕದಾಸರು ಹಾಡುಗಳನ್ನು ಹಾಡಿದ್ದಾರೆ. ನಂತರ 
ಇತ್ತೀಚಿನ ಬೆಳವಣಿಗೆಯಲ್ಲ ವೀಣಿ ಶೇಷಣ್ಣ. ಬಡಾರಾಂಕೃಷ್ಣಪ್ಪ ಮತ್ತು ವಾಸುದೇವಾಚಾರ್ಯರು 
ಆಗಿದ್ದಾರೆ. ನಂತರ ಅನೇಕ ಪಂಡಿತರು. ಶರಣರು, ಸಂತರು, ಸಾಧಕರು ಈ ಸಂಗೀತ 
ಮಾರ್ಗವನ್ನು ವೈಶಿಷ್ಟ್ಯ ಪೂರ್ಣವಾಗಿ ಬೆಳೆಸಿದರು. 


214 


ಆದುದರಿಂದ ಈ ಸಂಗೀತ ಪದ್ಧತಿಗೆ ಕರ್ನಾಟಕ ಸಂಗೀತ ಎಂದು ಹೆಸರು ಬಂದುದು 
ಸಹಜವಾಗಿದೆ. ಈ ಹಿನ್ನೆಲೆ ಬೆಳವಣಿಗೆಬುಂದಲೇ ಸಂಗೀತ ಚಾಮರಾಜನಗರದಲ್ಲಿಯೂ 
ಬೆಳೆದಿದೆ. ಚಾಮರಾಜನಗರ ಜಲ್ಲೆಯ ಕೊಳ್ಳೇಗಾಲ ತಾಲ್ಲೂಕು ಮಹದೇಶ್ವರರನ್ನು ಕುರಿತು 
ಮಳವಳ್ಳ ಮಹಾದೇವಸ್ತಾಮಿರವರು ಜನಪದ ಹಾಡುಗಳನ್ನು ಹಾಡಿದ್ದಾರೆ. 


ಡಾ.ಪಿ.ಕೆ.  ರಾಜಶೇಖರ್‌ರವರು ಮಲ್ಯೆಮಹದೇಶ್ವರರನ್ನು ಕುರಿತು ಜಾನಪದ 
ಹಾಡುಗಳನ್ನು ಹಾಡಿದ್ದಾರೆ. ಚಾಮರಾಜನಗರ ಜಲ್ಲೆಯ ಆಯಾ ಊರಿನ ಜಾನಪದ ಗಾಯಕರು 
ಸಿದ್ದಪ್ಪಾಜಿ, ರಾಚಪ್ತಾಜ, ಮಂಟೀಅಂಗಯ್ಯ, ಮಹದೇಶ್ವರರನ್ನು ಕುರಿತು ಹಾಡುಗಳನ್ನು 
ಹಾಡಿದ್ದಾರೆ. ಕ್ರಿ.ಶ.13ನೇ ಶತಮಾನದಲ್ಲ ನಡೆದಿರುವ ಈ ಜನಪದೀಯ ಐತಿಹ್ಯವನ್ನು ಮೈಮನ 
ತುಂಚಕೊಂಡಿರುವ ಈ ಭಾಗದ ಜನಪದರು ಎರಡು ರೀತಿಯ ಪ್ರಕಾರಗಳಕಲ್ಲ 
ಅಭವ್ಯಕ್ತಪಡಿಸಿರುತ್ತಾರೆ. ಒಂದು ಬೀಸು ಕಂಸಾಲೆ. ಇನ್ನೊಂದು ಕಾವ್ಯಗಾಯನ ಶೇ ಭಾಗದ 
ಮಾದೇಶ್ವರಸ್ತಾಮಿಯ ಕಥನ ಕಾವ್ಯವನ್ನು ದಿನಗಟ್ಟಲೆ ಹಾಡುವ ಕಲಾವಿದರು ಚಾಮರಾಜನಗರ 
ಜಲ್ಲೆಯಲ್ಲದ್ದಾರೆ. ಚಾಮರಾಜನಗರ ಜಲ್ಲೆ ಮಾತ್ರವಲ್ಲದೆ. ಮೈಸೂರು. ಮಂಡ್ಯ ಜಲ್ಲೆಯ ಸಾಕಷ್ಟು 
ಜನರು ದೀಕ್ಷೆಯನ್ನು ಪಡೆದುಕೊಂಡು ಮಹಾದೇಶ್ವರ, ಸಿದ್ದೇಶ್ವರ. ಮಂಟೇಸ್ವಾಮಿ, ರಾಚಪ್ಪಾಜಿ 
ಗುಡ್ಡರಾಗಿ ತದನಂತರ ತಮ್ಮದೇ ಆದ ಶೈಲಅಯಲ್ಲಿ ಕಾವ್ಯ ಗಾಯನ ಅಲ್ಲದೆ ಜಸು 
ಕಂಸಾಳೆಯನ್ನು ಹಾಡುವ ಜನರಿದ್ದಾರೆ. ಅಲ್ಲದೆ ಸೋಬಾನೆ ಹಾಡುಗಳನ್ನು ಹಾಡುವವರು 
ಸಾಕಷ್ಟು ಜನ ಇದ್ದಾರೆ. ಮೊದಣಗೆ ಮೂರ್ಗಾಲ್ದು ಜನ ಒಬ್ದಾಗಿ ಸೇರಿಕೊಂಡು ಮಾದೇಶ್ವರನ 
ಕುರಿತು ಹಾಡುತ್ತಾ ಊರೂರು ಸುತ್ತುತ್ತಾ ಮನೆಮನೆಗೆ ತೆರಳ ಉಪದಾನ ಬೇಡುವ 
ದೇವರಗುಡ್ಡರು ಒಂದು ಕಡೆಯಾದರೆ, ಇನ್ನೊಂದು ಕಡೆ ವೇದಿಕೆಯನ್ನು ಏರಿ ಮಾದೇಶ್ವರ 
ಕಥನದ ಸಂಕಮ್ಮ ಸಾಲು, ಬೇವಿನಟ್ಟ ಕಾಳಮ್ಮ ಸಾಲು, ಶ್ರವಣ ದೊರೆ ಸಾಲು, ಸರಗೂರಯ್ಯನ 
ಸಾಲು, ಮುದ್ದಮ್ಮನ ಸಾಲು ಇನ್ನಿತರ ಹಾಡುಗಳನ್ನು ಹಾಡುತ್ತಾರೆ. ಮುಖ್ಯ ಗಾಯಕ ತಂಬೂರಿ 
ನುಡಿಸುತ್ತಾ ಹಾಡುತ್ತಿದ್ದರೆ. ಉಳದ ಸಹ ಕಲಾವಿದರು ದಮ್ಮಡಿ. ಕಂಸಾಳೆ. ಜಟಕೆ ನುಡಿಸುತ್ತಾ. 
ಸೊಲ್ಲು ಹಾಕುತ್ತಾರೆ. ಹಾಡಲು ಕುಳತರೆಂದರೆ ಇಹಪರಗಳ ಮರೆತು ತಂಬೂರಿಯೊಂದಿಗೆ 
ಧ್ವನಿಣೂಡಿಸುವ ದೇವರ ಗುಡ್ಡರು ಅನಕ್ಷರಸ್ಸರಾದರೂ, ಜನಪದದ ಅನಫಣ್ಯ ಶ್ರೇಷ್ಠರು. ಐತಿಹ್ಯದ 
ಘಟನೆಯನ್ನು ಕಣ್ಣಿಗೆ ಕಣ್ಣಡುವಂತಹ ನಿರೂಪಣಾ ಶೈ ಎಂತಹವರ ಮನವನ್ನು 
ತುಂಬದಿರಲಾರದು. ಕುಂತೂರು ಕಾಳಶೆಟ್ಟ. ಮಲೆಯೂರು ಹುಚ್ಚುಶೆಟ್ಟ, ಕಟ್ಟೆಪುರ ಸಿದ್ದರಾಜು, 
ದೊಡ್ಡಮೋಕೆ ದೊಡ್ಡಗವಿಬಸಪ್ಪ, ಹೊನ್ನೂರು ವೆಂಕಟ ರಂಗಶೆಟ್ಟ ಬಸವಾಪುರದ 
ಮಹದೇವನಾಯ್ಡ್‌, ರಾಮಸಮುದ್ರದ ನಿಂಗಶೆಣ್ಡ್ಲ, ಅಂಕಹಳ್ಳ ಸಿದ್ದಯ್ಯ, ದೊಡ್ಡಿಂದುವಾಡಿ 
ಮಾದಶೆಟ್ಟ. ಹೊಂಗನೂರು ಕಲ್ಲಪ್ಪ, ಬೊಮ್ಮನಹಳ್ಟ ಪುಟ್ಟಅಂಗಯ್ಯ, ಮಾದಯ್ಯ ನೀಲಗಾರ 


215 


ಸಿದ್ಧಯ್ಯ. ದೊಡ್ಡರಾಯಪೇಟಿ ಮಾದಯ್ಯ ಹೀಗೆ ಚಾಮರಾಜನಗರ ಜಲ್ಲೆಯ ನೂರಾರು 
ಜನಪದರು ಆಯಾ ದೇವರುಗಳ ದೀಕ್ಷೆ ಪಡೆದು ತೊಟ್ಟ ದೇವರ ಗುಡ್ಡರು ಕಾವ್ಯಗಾಯನದಲ್ಲ 
ತೊಡಗಿಸಿಕೊಂಡಿದ್ದಾರೆ. ಅವರ ಜೊತೆಯಲ್ಲ ಸಹ ಕಲಾವಿದರು ಮುಖ್ಯಃ ಗಾಯಕನಸಷ್ಟೆ 
ಸಮರ್ಥರು ಎಂಬುದನ್ನು ತೋರಿಸುತ್ತಾರೆ. ಬಡಿ ಬಡಿಯಾಗಿ ಹಾಡುವ ಸಾವಿರಾರು ದೇವರು 
ಗುಡ್ಡರು ಜಲ್ಲೆಯಲ್ಲದ್ದಾರೆ. ಅಲ್ಲದೆ ವರನಟ ದಿವಂಗತ ಡಾ.ರಾಜ್‌ ಕುಮಾರ್‌ರವರು ಸಹ 
ಚಾಮರಾಜನಗರ ಜಲ್ಲೆಯವರಾಗಿದ್ದು ಅವರೂ ಸಹ ಹಿನ್ನೆಲೆ ಗಾಯಕರಾಗಿದ್ದರು. ಈ ಎಲ್ಲಾ 
ಬೆಳವಣಿಗೆಯಿಂದ ಸಂಗೀತ ಕ್ಷೇತ್ರದಲ್ಲಯೂ ಚಾಮರಾಜನಗರ ಇದೆ ಎಂಬುದು 
ತಿಆದುಬರುತ್ತದೆ.ನ” ಈ ಭಾಗದಲ್ಲ ಸಾಂಸ್ಕೃತಿಕ ಉತ್ಸವ ಹಬ್ಣ ಹರಿದಿನ, ಮದುವೆ, ಬೀಗರ 
ಔತಣ, ಹಸೆಮಣಿ ಪೂಜೆ, ದೇವರ ಪೂಜೆ, ಕಂಕಣಧಾರಣಿ ಮೊದಲಾದ ಸಂದರ್ಭಗಕಲ್ಲ 


ಸೋಬಾನೆ ಪದಗಳನ್ನು ಹಾಡುತ್ತಾರೆ. 


ಭಾರತದ ಇತಿಹಾಸವನ್ನು ಗಮನಿಸಿದರೆ ನೃತ್ಯದ ಸೃಷ್ಟಿಕರ್ತ ಶಿವನೇ ಆಗಿದ್ದಾನೆ. 
ಈತನೇ ಜಗತ್ತಿನ ಮೊದಲನೆಯ ನರ್ತನಕಾರ. ಈತನಿಗೆ ನಟರಾಜ ಎಂದು ಹೆಸರಿದೆ. ಈ 
ಹಿನ್ನೆಲೆಬುಂದ ನಮ್ಮ ಪ್ರಾಚೀನ ಕಾಲದ ದೇವಾಲಯಗಳಲ್ಲ ನೃತ್ಯ ಮಾಡುವ ಶಿವನ 
ಶಿಲ್ಪ್ಲಗಳವೆ. 


ಚಾಮರಾಜನಗರದ ಚಾಮರಾಜೇಶ್ವರ ದೇವಾಲಯದಲ್ಲ ನಟರಾಜನ ಶಿಲ್ಪ್ಲಗಳವೆ. ಅಲ್ಲದೆ 
ಸಾಕಷ್ಟು ಕಂಬಗಳ ಮೇಲೆ ಉಬ್ಬುಶಿಲ್ಲಗಳವೆ. ಅಗರ ಗ್ರಾಮದಲ್ಲರುವ ರಾಮೇಶ್ವರ 
ದೇವಾಲಯದಲ್ಲ ನಟರಾಜನ ಕಂಚು ಶಿಲ್ಪ ಇದೆ. ದುಂಡ್ಲ್ಗುಪೇಟಿ ತಾಲ್ಲೂಕಿನ 
ವಿಜಯನಾರಾಯಣಸ್ವಾಮಿ ದೇವಾಲಯದಲ್ಲ ನಟರಾಜ ಕಂಚು ಶಿಲ್ಪ ಇದೆ. ಚಾಮರಾಜನಗರ 
ಜಲ್ಲೆಯ ನರಸಮಂಗಲದ ರಾಮಅಂಗೇಶ್ವರ ದೇವಾಲಯದಲ್ಲ ನಟರಾಜನ ಉಬ್ಬುಶಿಲ್ಪಗಳವೆ. 
ಚಾಮರಾಜನಗರ ತಾಲ್ಲೂಕಿನ ಹೊಂಗನೂರಿನ ಅಕೇೇಶ್ವರ ದೇವಾಲಯದ ನವರಂಗದ 
ಭುವನೇಶ್ವರಿಯಲ್ಲ ನೃತ್ಯ ಮಾಡುತ್ತಿರುವ ನಟರಾಜನ ಶಿಲ್ಪ ಇದೆ. ಯಳಂದೂರು ತಾಲ್ಲೂಕು 
ಮದ್ದೂರಿನ ದೇಸೇಶ್ವರ ದೇವಾಲಯದ ನವರಂಗದ ಭುವನೇಶ್ವರಿಯಲ್ಲ ನೃತ್ಯ ಮಾಡುವ 
ನಟರಾಜನ ಉಬ್ಬುಪಿಲ್ಲ ಇದೆ. ಈ ಹಿನ್ನೆಲೆಬುಂದ ಚಾಮರಾಜನಗರ ಜಲ್ಲೆಯಲ್ಲ 
ನಿರ್ಮಾಣಗೊಂಡಿರುವ ಪ್ರಾಚೀನ ಕಾಲದ ದೇವಾಲಯಗಕಲ್ಲ ನೃತ್ಯ ಮಾಡುತ್ತಿರುವ 
ನಟರಾಜನ ಶಿಲ್ಲಗಳರುವುದರಿಂದ ಅಂದಿನ ಕಾಲಕ್ಕೆ ಅಂದರೆ 8-೨ನೇ ಶತಮಾನದ ಕಾಲಕ್ಷೆ 


216 


ನೃತ್ಯದ ಅರಿವಿತ್ತು ಎಂಬುದು ಶಿಲ್ಲಕಲೆಗಳಂದ ವ್ಯಕ್ತವಾಗುತ್ತದೆ. ನಟರಾಜನನ್ನು ತಾಂಡವ 
ನೃತ್ಯದ ಮೂಲಧಾರನೆಂದು ಕರೆಯಲಾಗಿದೆ. 


ಅನೇಕ ದೇವತೆಗಳಗೂ ನಾಟ್ಯದ ಸಂಬಂಧವನ್ನು ಪುರಾಣಗಳು ಕಲ್ತಸಿವೆ. 
ಉದಾಹರಣೆಗೆ ಪಾರ್ವತಿಯ ಲಾಸ್ಯ, ಇದು ಶಿವನ ತಾಂಡವ ನೃತ್ಯಕ್ಕೆ ಪೂರಕವಾಗಿದೆ. ಶಿವ 
ಪಾರ್ವತಿಯರಂತೆ ರಾಧ, ಕೃಷ್ಣರು ನರ್ತನ ಮಾಡಿದ್ದಾರೆ. ಅಪ್ಪರೆಯರು ಗಂಧರ್ವರು, ಕಿನ್ನರರು. 
ಯಕ್ಷರು, ಅಲ್ಲದೆ ಗಣಪತಿಯು ಸಹ ನಾಟ್ಯ ವಿಶಾರದರಾಗಿದ್ದಾರೆ. 


ಚಾಮರಾಜನಗರದಲ್ಲ ಪ್ರಮುಖವಾಗಿ ಮಾರಿಕುಣಿತ, ಗೊರವರ ಕುಣಿತ, ಸೋಲಗರ 
ಕುಣಿತ ಈ ಭಾಗದ ಲಂಬಾಣಿಗಳ ಕುಣಿತ ಅಥವಾ ನೃತ್ಯ ಕಂಡುಬರುತ್ತದೆ. 


ಮಾರಿಹಬ್ಬದ ಸಂದರ್ಭದಲ್ಲ ಆಯಾ ಊರಿನಲ್ಪ್ಲ ಮಾರಿಗುಡಿಯ ಮುಂದೆ ಚಪ್ಪರವನ್ನು 
ಹಾಕಿಕೊಂಡು ಅದರಲ್ಲ ರಂಗವನ್ನು ಕಟ್ಟಕೊಂಡು ಮದ್ದಲೆ ಗಿಡಿ ಬಾರಿಸಿಕೊಂಡು ವಾದ್ಯ, 
ಡೋಲು ಸಮೇತ ರಂಗದಲ್ಲ ಕುಣಿಯುತ್ತಾರೆ ಅಥವಾ ನೃತ್ಯ ಮಾಡುತ್ತಾರೆ. ಈ ರೀತಿಯ 
ಬೆಳವಣಿಗೆಯನ್ನು ಚಾಮರಾಜನಗರ ಜಲ್ಲೆಯ ಎಲ್ಲಾ ತಾಲ್ಲೂಕುಗಳ ಊರುಗಳಲ್ಲಿಯೂ 


ಕಾಣುತ್ತೇವೆ. ಆ ಸಮಯದಲ್ಲ ಹಾಲುತ್ತಾ, ಕೂಗುತ್ತಾ ನರ್ತಿಸುತ್ತಾರೆ. 
ಗೊರವರ ಕುಣಿತ ಅಥವಾ ನೃತ್ಯ 


ಇದೊಂದು ಜನಪದ ಕಲಾ ನೃತ್ಯ, ಕರ್ನಾಟಕದಲ್ಲಿಯೇ ಇದೊಂದು ವಿಶಿಷ್ಟ 
ಮಾದರಿಯ ಜನಪದ ನೃತ್ಯವಾಗಿದೆ. ಉದಾಹರಣಿಗೆ ಧಾರವಾಡ, ಹುಬ್ಬಳ್ಜ. ರಾಮನಗರ, 
ಚನ್ನಪಟ್ಟಣ ಇನ್ನೂ ಮೊದಲಾದ ಜಲ್ಲೆಗಳಲ್ಲ ಮೈಲಾರಅಂಗನ ಶಿಷ್ಯರೆಂದು ಗುರುತಿಸಿಕೊಳ್ಳುವ 
ಗೊರವರಿದ್ದಾರೆ. ಅದೇ ಮಾದರಿಯಲ್ಲ ಪ್ರಸುತ ಸಂಶೋಧನ ವ್ಯಾಪ್ತಿಗೆ ಬರುವ 
ಚಾಮರಾಜನಗರ ಜಲ್ಲೆಯಲ್ಲಯೂ ಅಂದರೆ ರಾಮಸಮುದ್ರ, ಹೆಗ್ಗ್ದವಾಡಿ. ಮಸಗಾಪುರ. 
ಉಡಿಗಾಲ, ತೆರಕಣಾಂ೦ಜಬ, ಅಂಗನಪುರ, ತಾಳವಾಡಿ, ಕಾಡಳ್ಳ. ಬಸವನಪುರ, ಸಿದ್ದಯ್ಯನಪುರ 
ಇನ್ನೂ ಮೊದಲಾದ ಉಊರುಗಕಲ್ಲಯೂ ಸಹ ಇದ್ದಾರೆ. ಈ ಮನೆತನದ ಒಕ್ಕಅನವರು 
ತಿರುಮಕೂಡಲು ನರಸೀಪುರ ತಾಲ್ಲೂಕಿನ ಮುಡುಕುತೊರೆಯಲ್ಪದ್ದಾರೆ. ಇವರು ಹೆಚ್ಚಿನ 
ಸಂಖ್ಯೆಯಲ್ಲ ಮುಡುಕುತೊರೆಯ ಮಲ್ಲಕಾರ್ಜುನಸ್ವಾಮಿಯ ದೇವರಿಗೆ ಸಲ್ಲುತ್ತಾರೆ. ಪ್ರತಿಯೊಬ್ಬ 
ಮನೆತನದ ತಮ್ಮ ಹಿರಿಯ ಮಗನನ್ನು ದೀಕ್ಷೆ ಕೊಡಿಸುವುದರ ಮೂಲಕ ಸಂಪ್ರದಾಯವನ್ನು 
ಮೆರೆದಿದ್ದಾರೆ. 


ನೃತ್ಯಕ್ಷಾಗಿ ಗೊರವರು ಧರಿಸಿಕೊಳ್ಳುವ ವೇಷಭೂಷಣಗಳು ಸಹ ಆಕರ್ಷಕವೂ ಅಲ್ಲದೆ 
ಅದಕ್ಟೊಂ೦ದು ಅರ್ಥಪೂರ್ಣವೂ ಆಗಿರುತ್ತದೆ. ಇವರುಗಳು ಬಳ ಬಣ್ಣದ ದೋತಿಯ 
ಮಾದರಿಯ ಕಚ್ಚೆ ಪಂಚೆ, ಬಳ ಮುಂಗ್ಯೆ ಶರ್ಟನ್ನು ಧರಿಸಿ ಶರನ ಮೇಲೆ ಕರಿಕಂಬಆಯನು 


ಕತ್ತು ಬಳಸಿ ಇಳ (ಕೆಳಗೆ) ಬಡುತ್ತಾರೆ. ಸೊಂಟಕ್ಕೊಂದು ನಡುಪಟ್ಟ. ಅಥವಾ ಸೊಂಟಪ 


6 


20 ೮ 


ಕವಡೆಗಳಂ೦ದ ಅಲಂಕೃತವಾದ ಕೆಂಬಣ್ಣದ ಬನಾತು. ಕೊರಕಲ್ಲ (ಕಂಠದಲ್ಪ) ರುದ್ರಾ 
ಮಾಲೆಯನ್ನು. ತಲೆಗೆ ರುಮಾಲು. ರುಮಾಅನ ಮೇಲೆ ಹದಿನೈದು ಇಂಚು ಉದ್ದ ಮ 
ಹನ್ನೆರಡು ಇಂಚು ಅಗಲವಾದ ಕರಡಿ ಚರ್ಮದ ಕುಲಾವಿ (ಟೋಪಿ) ನೊಸಲಲ 
ಮೂರುಪಟ್ಟಯ ವಿಭೂತಿ, ಎಡ ಭಾಗದ ಜೋಳಗೆ, ಎಡಗೈಯಲ್ಲಿ ಅದಿರಿನ ಪಿಳ್ಳಂಗೋವಿ. 


> 


ಬಲಗ್ಯೆಯಲ್ಲ ಮೇಕೆ ಚರ್ಮದ ಡಮರುಗ ಹಿಡಿದು ಮಲ್ಪಕಾರ್ಜುನಸ್ತಾಮಿಯ ಗೊರವರಾಗಿ 
ಪಲ್ಲವಿ ಹಾಡುತ್ತಾ. ಮನೆ ಮನೆ ಮುಂದೆ ಹೋಗಿ ಹಾಡುತ್ತಾ ನೃತ್ಯ ಮಾಡುತ್ತಾರೆ. ಅಲ್ಲದೆ ಈ 
ಗೊರವರ ಇತಿಹಾಸದಲ್ಲಿ ತನ್ನದೇ ಆದ ಪರಂಪರೆ ಇದೆ. ಶಿವಪಾರ್ವತಿ ದೇವಿಯನ್ನು ಕುರಿತು 
ಅನೇಕ ಬಗೆಯ ಪ್ರಸಂಗಗಳವೆ. ಆದರೆ ಅವು ಇಲ್ಲ ಚರ್ಚೆ ಇಲ್ಲ. ಚಾಮರಾಜನಗರ ಜಲ್ಲೆಯ 
ಅಪ್ಪಯ್ಯಗೌಡ, ಹಿರೇಪುಟ್ಟ ಮಲ್ಲೇಗೌಡ, ಚನ್ನಮಲ್ಲೇಗೌಡ, ಪುಟ್ಟಮಲ್ಲೇಗೌಡ ಹೀಗೆ ಸುಮಾರು 
ನಾಲು ತಲೆಮಾರಿನಿಂದ ಈಚೆಗೆ ಬಂದಂತಹ ಗೊರವರ ಕಲೆ ಆರಂಭದಲ್ಲ ಕೇವಲ 
ಹಾಡುಗಳನ್ನು ಹಾಡುತ್ತಿದ್ದರಂತೆ, ಅಲ್ಲದೆ ಉಪದಾನಕ್ಕೆ ಮಾತ್ರ ಸೀಮಿತವಾಗಿತ್ತಂತೆ. ಆದರೆ 
ಪ್ರಸ್ತುತ ದಿನಗಳಲ್ಲ ನೃತ್ಯವನ್ನು ಮಾಡುವುದು ತಿಆದುಬರುತ್ತದೆ. 


ಈ ಭಾಗದ ಕುರುಬ ಜನಾಂಗದಲ್ಲ ಮಾರ ಆಚರಣೆಯಲ್ಲರುವ ಗೊರವರ ನೃತ್ಯ ಕಲೆ 
ಬೇರೆಯವರಿಗೂ ಮಾದರಿಯಾಗಖೇಕಾಗಿದೆ. ಚಾಮರಾಜನಗರ ಜಲ್ಲೆಯಲ್ಲ ಎರಡು ತಂಡಗಳು 
ಮಾತ್ರ ಕಾಣಬರುತ್ತದೆ. ಒಂದು ಪುಟ್ಟ ಮಲ್ಲೇಗೌಡನ ಸಹಯೋಗದಲ್ಲರುವ ಶ್ರೀ 
ಮಲ್ಲಕಾರ್ಜುನಸ್ತಾಮಿ ಸಂಘ, ಇನ್ನೊಂದು ಶ್ರೀ ಶಿವಮಲ್ಲೇಗೌಡರ ಸಹಯೋಗದಲ್ಲರುವ ಶ್ರೀ 
ಭಕ್ತ ಕನಕದಾಸ ಗೊರವರ ಸಂಘ ಈ ಎರಡು ಸಂಘಗಳು ಕೂಡ ಚಾಮರಾಜನಗರದ 
ರಾಮಸಮುದ್ರದಲ್ಲದೆ. 19೨91 ರಲ್ಲ ರಾಜ್ಯೋತ್ಸವ ಪ್ರಶಸ್ತಿ. 198೦ ರಲ್ಲ ಜಾನಪದ ಮತ್ತು 
ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. 


ಇವರು ಅಂಡಮಾನಿನ ಪೋರ್ಟ್‌ಲ್ಲೇರ್‌, ದೆಹಅ. ನಾಗಪುರ, ಪಲಕ್ಲಾಡು. ಬೆಂಗಳೂರು. 
ತಂಜಾವೂರು. ಪಟ್ಟದಕಲ್ಲು. ಕಲ್ಬುರ್ಗಿ. ವೈನಾಡು. ಬಾಗಲಕೋಟಿ ಹೀಗೆ ಇನ್ನೂ ಹಲವಾರು 
ಸ್ಥಳಗಳಲ್ಲ ರಾಷ್ಟ್ರಮಟ್ಟದ ಉತ್ತವಗಳಲ್ಲ ಭಾಗವಹಿಸಿ ನೃತ್ಯ ಪ್ರದರ್ಶನ ಮಾಡಿ ಚಾಮರಾಜನಗರ 
ಜಲ್ಲೆಗೆ ಗೌರವ ತಂದು ಕೊಟ್ಪದ್ದಾರೆ. 


218 


ಶಿವಮಲ್ಲೇಗೌಡ ಅವರ ಭಕ್ಷ ಕನಕದಾಸರ ಕಲಾಸಂಘವು ಇತ್ತೀಚೆಗಷ್ಟೇ 
ಸಂಘಟತವಾಗಿದ್ದು. ತಂಜಾವೂರು, ಬೆಂಗಳೂರು, ಮೈಸೂರು ದಸರಾ ಹೀಗೆ ಕೆಲವೊಂದು 
ಕಾರ್ಯಕ್ರಮಗಳಲ್ಲ ಭಾಗಿಯಾಗಿ ನೃತ್ಯ ಪ್ರದರ್ಶನವನ್ನು ಮಾಡಿ ಜಲ್ಲೆಗೆ ಹೆಸರು ತಂದಿದ್ದಾರೆ. 
ಹಾಲುಮಣಿ ಸೇವೆ ಇವರ ಸಾಂಪ್ರದಾಯಿಕ ಕಾರ್ಯಕ್ರಮವಾಗಿದೆ. ಹರಕೆ ಹೊತ್ತವರ 
ಮನೆಗಳಗೆ ಹೋಗಿ ವಿಶಿಷ್ಠ ಮಾದರಿಯಲ್ಲ ನೃತ್ಯವನ್ನು ಮಾಡುತ್ತಾರೆ. ಅಲ್ಲದೆ ಕೊಳ್ಳೇಗಾಲ 
ತಾಲ್ಲೂಕು ಸಿದ್ದಯ್ಯನಪುರದಲ್ಲಯೂ ಕೂಡ ಗೊರವರು ಇದ್ದಾರೆ. ಅವರು ಕೂಡ ಅದೇ 
ಕಾಯಕದಲ್ಲ ತೊಡಗಿದ್ದಾರೆ. ಚಾಮರಾಜನಗರ ಜಲ್ಲೆಯಲ್ಲ ಸೋಮೇಶ, ಮರಯ್ಯ, 
ಮಲ್ಲೇಗೌಡ, ಪುಟ್ಟಮಲ್ಲೇಗೌಡ, ಮಾದೇಗೌಡ, ಶಿವಮಲ್ಲೇಗೌಡ, ಚಿಕ್ಕಮಲ್ಲೇಗೌಡ, ಸಿದ್ದರಾಜು, 
ಮಾದೇವ, ಮಲ್ಲಣ್ಣ. ಶಿವಣ್ಣೇಗೌಡ, ಶಂಕರ, ನಾಗರಾಜು, ಗಿರೇಗೌಡ, ಲೋಕೇಶ್‌, ಗಿರೀಶ್‌, 
ಮಲ್ಲೇಶ, ಕರೀಗೌಡ, ಮಲ್ಲಯ್ಯ. ಸಿದ್ದು, ಆರ್‌. ಜೆ. ನಾಗರಾಜು. ಆರ್‌.ಪಿ.ಶಿವಮಲ್ಲು. ಈ 
ಭಾಗದ ಗೊರವರಲ್ತ ಪ್ರಮುಖರಾಗಿದ್ದಾರೆ.” 


ಪಿನಾಸಿ ನೃತ್ಯ ಅಥವಾ ಸೋಲಗರ ನೃತ್ಯ 


ಸೋಲಟಆಗರ ಜನಪದ ನೃತ್ಯಗಳನ್ನು ಎರಡು ಭಾಗಗಳಾಗಿ ಮಾಡಬಹುದು. ಒಂದು 
ಗಂಡಸರ ನೃತ್ಯಗಳು. ಎರಡು ಹೆಂಗಸರ ನೃತ್ಯಗಳು. ಸೋಅಗರ ನೃತ್ಯ, ಜನಪದ 
ಕುಣಿತವಾಗಿದ್ದು ಇತರ ಆದಿವಾಸಿ ನೃತ್ಯದ ಓನಾಮವನ್ನು ಅರಿಯದ ಹೊಸಬರು ಸಹ ಅದರ 
ಈುಣಿತಾ ಭಂಗಿಗಳನ್ನು ಒಂದೆರಡು ಗಂಟಿ ಸವಿದು ಬಳಕ ಅವರೂ ಅದರಲ್ಲ ಪಾಲ್ಗೊಳ್ಳಬಹುದು. 
ಕುಣಿತಕ್ಕೆ ಬಕಸುವ ಹಾಡುಗಳು ಸಹ ಸರಕ ಲಯದಿಂದ ಕೂಡಿರುತ್ತದೆ ಹಾಗೂ 
ಪರಂಪರೆಯಿಂದ ಬಂದಿದ್ದ ಪಲ್ಲವಿಯೊಡನೆ ಸಮಯ ಸ್ಫೂರ್ತಿಯ ಬೆಳವಣಿಗೆಯಿಂದ 
ಕೂಡಿರುತ್ತದೆ. ಸೋಲಗರ ನೃತ್ಯ ಒಂದು ಜೀವಂತ ಉದಾಹರಣೆ. ಇದು ಅಜಾತ ಕಲೆಗಳಾಗಿ 
ರೂಪುಗೊಂಡಿರುವ ಕಥಕ್ಕಆ. ಕುಚಿಪುಡಿ. ಭರತನಾಟ್ಯ ಮೊದಲಾದ ಶಾಸ್ತ್ರೀಯ ನೃತ್ಯಗಳು 
ಒಂದು ಕಾಲಕ್ಕೆ ಆದಿವಾಸಿ ಸ್ಥಿತಿಯ ನೃತ್ಯಗಳಾಗಿದ್ದವು ಎಂಬುದನ್ನು ಮರೆಯುವಂತಿಲ್ಲ. 
ಸೋಲಗರ ನೃತ್ಯದ ಭಂಗಿಗಳನ್ನು ನಾವು ಬಯಲು ಸೀಮೆಯ ಜನರ ರಂಗದ ಕುಣಿತ, 
ಸೋಬಾನೆ ಕುಣಿತ, ತಮಟಿ ಕುಣಿತ. ಭಾಗವಂತಿಕೆ ಕುಣಿತ ಇನ್ನೂ ಮೊದಲಾದ ಜನಪದ 
ನೃತ್ಯಗಳನ್ನು ಕಾಣಬಹುದಾಗಿದೆ. ಅವರು ಬಳಸುವ ವಾದ್ಯಗಳು ಸಹ ಪುರಾತನ ಕಾಲದ 
ವಾದ್ಯಗಳ ಪಳೆಯುಳಕೆಗಳೆಂದೇ ಹೇಳಬಹುದಾಗಿದೆ.” ಸೋಲಗರು 
ತಲತಲಾಂತರಗಳಂದಲೂ ಕಾಡಿನ ಒಳಗೆ ವಾಸವಾಗಿದ್ದು. ಇವರು ಮೊದಲಗೆ ನಾಡಿನ 


ಸಂಪರ್ಕವನ್ನೇ ಕಾಣದೇ ನಿಸರ್ಗದಲ್ಲ ಅವಿನಾಭಾವ ಸಂಬಂಧವನ್ನು ಕಲ್ಪನಿಕೊಂಡಿದ್ದರು. 


219 


1೨80 ರಲ್ಲ ರೈಟ್‌ಲೈಪ್ಷಿ ಹುಡ್‌ ಪ್ರಶಸ್ತಿ ಪುರಸ್ಕೃತ ಸಾಮಾಜಕ ಕಾರ್ಯಕರ್ತರಾದ 
ಡಾ.ಸುದರ್ಶನರವರು ಬಳಗಿರಿರಂಗನ ಬೆಟ್ಟಕ್ಕೆ ಬಂದು ಇಲ್ಲನ ಗಿರಿಜನರ ಸಾಮಾಜಕ ಸುಧಾರಣೆ 
ತಳಪಾಯ ಹಾಕಿ ಇಲ್ಲಯ ಪೋಡುಗಳಲ್ಲ ನೆಲೆಸಿದರು. ಆದರೆ ಈಗ ಇಲ್ಲಯ ಕುಟುಂಬದ 
ಸಂಖ್ಯೆ ಪೋಡುಗಕ್ಲ ಬೆಳೆದು ಊರುಗಳಾಗಿ ನೆಲೆಸಿವೆ. ಸೋಲಗರ ಇತ್ತೀಚೆಗೆ ನಾಡಿನ 
ಆಧುನಿಕ ಹಿನ್ನೆಲೆಬುಂದ ರಂಗಿನಾಟಕ್ಷೆ ಮನಸೋತ ಸೋಂಗ ಸಮುದಾಯ ತಮ್ಮ 
ಸಂಸ್ಕೃತಿಯನ್ನು ಕ್ರಮೇಣ ಕಳೆದುಕೊಳ್ಳುತ್ತಿದ್ದಾರೆ. ಸೋಲಗರ ಆರಾಧ್ಯದ್ಯೆವ ಜಡೆಸ್ತಾಮಿ. 
ರಂಗಸ್ವಾಮಿ. ಮಾದೇಶ್ವರ ಇತ್ಯಾದಿ ಜಾತ್ರೆಗಳಲ್ಲ ಕೊಟ್ಟ ಹಬ್ದದ ಸಮಯದಲ್ಲ ಗಂಡಸರು, 
ಹೆಂಗಸರು ಎನ್ನದೆ ದೊಡ್ಡ ಸಂಪಿಗೆಯ ದಟ್ಟ ಅರಣ್ಯದಲ್ಲ ರಾತ್ರೋರಾತ್ರಿಯಲ್ಲ ಪಿನಾಸಿಯ 
ನಾದಕ್ಕೆ ಡೋಲಾಕಿನತನಕ್ಕೆ ಕುಣಿದು ಕುಪ್ತಳಕಸುವ  ಸೋಆಅಗರು ಎಂತಹವರನ್ನು 
ಬೆರಗಾಗಿಸುತ್ತಾರೆ. ಸೋಲಅಗರು ತಮ್ಮ ಪೂರ್ವ ದಿನಗಳಲ್ಲ ಮರದ ಎಲೆಗಳನ್ನು ಅಲ್ಲದೆ 
ಹೂವುಗಳಂದ ಸಿಂಗಾರ ಮಾಡಿಕೊಂಡು ಗಿರಿಕಾನನ ತಣಿಸುವಂತೆ ನೃತ್ಯ ಮಾಡುತ್ತಿದ್ದ 
ಸೋಲಗ ಸಮುದಾಯ ಕಾಲದಿಂದ ಕಾಲಕ್ಕೆ ಸಾಗಿ ಬಂದಿದ್ದಾರೆ. ಇವರುಗಳು ಆಧುನಿಕ 
ಬನಿಗಾಆ ಅವರ ಮೈಮನಗಳನ್ನು ತಾಕಿದೆ. ಪ್ರಸ್ನುತ ಹೆಂಡ, ಸಾರಾಯಯಂತಹ ಕಳ್ಳಛಟ್ಟ 
ಕುಡಿದು ಅಹೋರಾತ್ರಿ ಹೆಜ್ಜೆ ಇಡುವ ಸೋಲಗ ಬುಡಕಟ್ಟು ಜನವರ್ಗ ನೃತ್ಯದ ನಡುವೆ 
ಜಡೆಸ್ತಾಮಿ. ರಂಗಸ್ವಾಮಿ. ಮಾದೇಶ್ವರ ಎಂದು ಕೂಗುತ್ತಾರೆ. ರಂಗಸ್ವಾಮಿ ಸೋಲಗಭಛಾವ, 
ವಾದ್ಯ ನುಡಿಸುವವರಿಗೆ ವಿರಾಮ ಕೊಟ್ಟು. ಗೊರು ಗೊರುಕ ಗೊರುಕನ. ಗೊರು ಗೊರುಕ 
ಗೊರುಕನ ಎಂದು ಹಾಡಿಕೊಳ್ಳುತ್ತಾ ಬೆವರು ಸುರಿದರು. ಅದನ್ನು ಲೆಕ್ಕಿಸದೆ ಕೈಯಲ್ಪ್ಲರುವ 
ಸೊಪ್ಪಿನ ಕೊನೆಯೊಂದಿಗೆ ಆಟಕ್ಕಿಆದ ಆದಿವಾಸಿ ಸೋಲಅಗರು ಜನವರ್ಗ ನೋಡುವವರನ್ನು 
ಬೆರಗುಗೊಳಸಿ ರೋಮಾಂಚನಗೊಳಸುತ್ತಾರೆ. ಆದಕಾರಣ ಸೋಲಗರು ತಮ್ಮ ಪ್ರಾಚೀನ 


ನೃತ್ಯವನ್ನು ಅಲ್ಲಲ್ಲ ಪ್ರದರ್ಶಿಸುತ್ತಾರೆಂಬುದು ಕಾಣಬರುತ್ತದೆ. 


ಜಲ್ಲೆಯಲ್ಲ ಸೋಅಗರು. ಬಡಗರು ಬೆಟ್ಟಗುಡ್ಡಗಳ ಆಸುಪಾಸಿನಲ್ಲ ನೆಲೆಸಿರುವ ಆದಿವಾಸಿ 
ಜನಾಂಗವಾಗಿದ್ದು, ಹಜ್ಣ್ಗ ಹರಿದಿನಗಳಲ್ಲ ಅವರು ನೃತ್ಯ ಮಾಡುವ ಪರಿ ಪರಂಪರೆಯ 
ಮೂಲದೆಡೆಗೆ ಕರೆದುಕೊಂಡು ಹೋಗುತ್ತದೆ. ಕೊಂಬುಡಿಕೆ, ಯರಕನಗದ್ದೆ. ಮುನೇಶ್ವರ 
ಕಾಲೋನಿ, ರಂಗಸಂದ್ರ, ರಾಮಾಪುರ, ಆನೆಸೆಡ್ಡು. ಗೋರೆಮಡು. ಕಾಥೇಗಲ್ಲು. ಯತ್ತೇಗೌಡನ 
ದೊಡ್ಡಿ. ಮರಟಪಾಳ್ಯ, ಕೆರೆದಿಂಬ, ಕನ್ನೇರಿ ಕಾಲೋನಿ, ಪುರಣಿಪೋಡು, ಬಂದ್ದೇಪೋಡು, 
ನೆಲ್ಪಕದರು, ಉದ್ದತ್ತಿ, ಹಿರಿಯಂಬಲ. ಪೀಗೆ ಬೆಟ್ಟು. ಮಂಜಗುಂಡಿ, ಗೊಂಬೆಗಲ್ಲು ಇತ್ಯಾದಿ 
ಪೋಡುಗಕಳ ಯರಕನಗದ್ದೆ ಕಾಲೋನಿಯ ಕುಸುಮಾಲೆ ಕಲಾ ತಂಡ ಮುನೇಶ್ವರ 


ಕಾಲೋನಿಯ ರಂಗಸ್ವಾಮಿ ಕಲಾತಂಡ ನಿರಂತರವಾಗಿ ಸಂಸ್ಕೃತಿ ಪ್ರಸಾರ ನೀಡುತ್ತಿರುವ ಕಲಾ 


ರ 


220 


ತಂಡಗಳಾಗಿವೆ. ಸಣ್ಣ ಮಾದೇಗೌಡ, ಬಸವರಾಜು. ಬೊಮ್ಮೇಗೌಡ, ಜಡೆಯಗೌಡ, ಶ್ರೀನಿವಾಸ. 
ಪಿವರಾಮು ಇನ್ನೂ ಮೊದಲಾದವರು ಪಿನಾಪಿ ನೃತ್ಯದಲ್ಲ ಪ್ರಮುಬವಾಗಿದ್ದಾರೆ. ಈ ಎಲ್ಲಾ 
ಬೆಳವಣಿಗೆಯಿಂದ ಸೋಲಗರು ಸಹ ಪ್ರಾಚೀನ ಕಾಲದ ಹಾಗೂ ಅಧುನಿಕ ಕಾಲಕ್ಷೆ 
ಸರಿಸಮಾನವಾಗಿ ನೃತ್ಯ ಕಲಾವಿದರಾಗಿದ್ದಾರೆ. 


ವೀರಗಾಸೆ ನೃತ್ಯ 


ವೀರಗಾಸೆ ನೃತ್ಯವು ಸಹ ಚಾಮರಾಜನಗರ ಜಲ್ಲೆಯಲ್ಲ ಕಂಡುಬರುತ್ತದೆ. ಕೈಲಾಸದಲ್ಲ 
ಶಿವನ ಪ್ರಸಂಗವೊಂದನ್ನು ನೆನಪಿಸುತ್ತಾ ಅದನ್ನು ಆಚರಣಿಯ ರೂಪದಲ್ಲ ವೀರಗಾಸೆ 
ನೃತ್ಯವನ್ನು ಹಬ್ಬ ಹರಿದಿನಗಳಂದು ಅನೇಕ ಉತ್ಸವಗಳಲ್ಲ ಕಾಣಬರುತ್ತದೆ. ವೀರಗಾಸೆಯ 
ಕಲಾವಿದರು ಕತ್ತಿಯನ್ನು ಜಳಕಪಿಸುತ್ತ ವೀರಭದ್ರನನ್ನು ನೆನೆಯುತ್ತಾ ಹೆಜ್ಜೆ ಮೇಲೆ ಹೆಜ್ಜೆ 
ಹಾಕುತ್ತಾ, ಸಾಗುತ್ತಾ ತೆಗೆಯುವ ಡೋಲು ಹಲಗದ ಸದ್ದಿಗೆ ನೃತ್ಯವನ್ನು ನರ್ತಿಸುತ್ತಾ, 
ನಡುನಡುವೆಯಲ್ಲ ವೀರಾವೇಶದಿ ವಚನ ನುಡಿಯುವ ಪುರಾಣ ಪ್ರಸಿದ್ಧಿ ಜನಪದ ಪ್ರಕಾರ 


ವೀರಗಾಸೆಯನ್ನು ಅಲ್ಲಲ್ಲ ಕಾಣಬಹುದಾಗಿದೆ. 


ಒಂದಾನೊಂದು ಕಾಲಕ್ಷೆ ವೀರಗಾಸೆ ಸಾಂಪ್ರದಾಯಕವಾಗಿ ಆಚರಣೆಗಳಗೆ 
ಪೂರಕವಾಗಿದ್ದ ವೀರಗಾಸೆ ಪ್ರಸ್ತುತ ಸಮಾರಂಭ ಮೆರವಣಿಗೆಗಳಂ ದೇವರ ಕಾರ್ಯಗಳಲ್ಪ 
ಹಬ ಹರಿದಿನಗಕಲ್ಲಯೂ ಕಾಣಬಹುದಾಗಿದೆ. ವೀರಗಾಸೆ ಕಲೆಯ ಪ್ರಕಾರಗಳಲ್ಲೊಂದಾಗಿ 
ಕಾಣಬರುತ್ತದೆ. ಇತ್ತೀಚೆಗೆ ಹೆಚ್ಚು ಹೆಚ್ಚು ಪ್ರಸಿದ್ಧಿಯಾಗಿದೆ. ಡೋಲು, ಹಓಲಗಗಳ ಸದ್ದಿಗೆ ನೃತ್ಯ 
ಮಾಡುವ ಕಲಾವಿದರು ಚಾಮರಾಜನಗರ ಜಲ್ಲೆಯಲ್ಲದ್ದಾರೆ. ಉದಾಹರಣೆಗೆ ಕೊಳ್ಳೇಗಾಲ 
ತಾಲ್ಲೂಕಿನ ಮುಡಿಗುಂಡದ ಚಿನ್ನಸ್ವಾಮಿ ಚಾಮರಾಜನಗರ ತಾಲ್ಲೂಕಿನ ಬಸಲವಾಡಿ ಶಿವಣ್ಣ 
ಗಂಗವಾಡಿಯ ಶಿವರುದ್ರಸ್ತಾಮಿ. ಮಲೆಯೂರಿನ ರಾಜು ಜಲ್ಲೆಯ ಪ್ರಮುಖ ವೀರಗಾಸೆ ಕಲಾ 
ನೃತ್ಯಗಾರರಾಗಿದ್ದಾರೆ. 
ಕೋಲಾಟ 

ನೃತ್ಯ ಕಲೆಗಳ ಕೋಲಾಟವು ಸಹ ಒಂದಾಗಿದೆ. ಕೋಲಾಟವನ್ನು ನಾವು 
ಕೊಳ್ಳೇಗಾಲ ತಾಲ್ಲೂಕು ಮಲ್ಕೆಮಹದೇಶ್ವರ ಬೆಟ್ಟದಲ್ಲ ಕಾಣುತ್ತೇವೆ. ಕೊಳ್ಳೇಗಾಲ ತಾಲ್ಲೂಕಿನ 
ತಗರಪುರದ ಮಾರಿಹ್ಣದ ಸಮಯದಲ್ಲ ಕೋಲಾಟವನ್ನು ಕಾಣಬಹುದು. ಕೋಲಾಟ 


ತಲೆಮಾರಿನಿಂದ ಬಂದ ಕಲೆಯಲ್ಲ. ಕೋಲಾಟ ಆಡುವವರಿಗೆ ಸಾಥ್‌ ನೀಡಲು ಹಾಡುತ್ತಾ 
ಡೋಲು. ಓಲಗ, ತಾರಸಿ. ತಮಟೆ. ನುಡಿಸುವ ಗುಂಪುಗಳು ಸಹ ಕಾಣಬರುತ್ತವೆ. ಸುಗ್ಗಿ ಹಬ್ಬ 


221 


ಹರಿದಿನಗಳ ಕೋಲಾಟ ಆಡುವ ಗ್ರಾಮೀಣ ಜನರು ಇದ್ದಾರೆ. ಹೆಚ್ಚು ಕಡಿಮೆ 
ಚಾಮರಾಜನಗರ ಜಲ್ಲೆಯ ಪ್ರತಿಯೊಂದು ತಾಲ್ಲೂಕು ಹಾಗೂ ಪ್ರತಿಯೊಂದು ಹಳ್ಳಗಳಲ್ಲಯೂ 
ಕೋಲಾಟವನ್ನು ಕಾಣಬಹುದಾಗಿದೆ. ಕೋಲಾಟದಲ್ಲಿ ಕೊಳ್ಳೇಗಾಲ ತಾಲ್ಲೂಕಿನ 
ಸಿದ್ದಯ್ಯನಪುರದ ನಂಜೇಗೌಡರು ಹೆಸರು ಗಳನಸಿದ್ದಾರೆ. ಇವರು ಪ್ರತಿವರ್ಷ ನಡೆಯುವ 


ಮೈಸೂರು ದಸರಾ ಸಂದರ್ಭದಲ್ಲ ಭಾಗವಹಿಸುತ್ತಾರೆ. 


ಸೋಲಗರಲ್ಲ ಮಹಿಳೆಯರು ಕೂಡ ಜನಪದ ನೃತ್ಯಕ್ಕೆ ಸರಿಸಮಾನವಾಗಿ ಗುಜ್ಬಯಾಲೆ 
ಎಂಬ ಒಂದು ಪ್ರತ್ಯೇಕ ಹಾಡಿನ ಪ್ರಕಾರದಲ್ಲ ಕುಣಿಯುತ್ತಾರೆ. ಹಾಡುಗಳ ತಾಳಕ್ಕೆ, ಲಯಕ್ಕೆ 
ಸರಿಯಾಗಿ ನಿಂತು ನರ್ತಿಸುತ್ತಾರೆ. ಕೆಲವು ಸಂದರ್ಭಗಕಲ್ಲ ಮಹಿಳೆಯರೇ ಕೈಚಪ್ಪಾಳೆಗಳ 
ಮೂಲಕ ಲಯಬದ್ಧವಾಗಿ ಹಾಡಿಕೊಂಡು ಕುಣಿಯುತ್ತಾರೆ. ಇವುಗಳನ್ನು ನಾವು 
ಜಳಗಿರಿರಂಗನವಬೆಟ್ಟ. ಮಲೆಮಹದೇಶ್ವರ ಬೆಟ್ಟದ ಪೋಡುಗಳಲ್ಪ್ಲ ಕಾಣಬಹುದಾಗಿದೆ. 


ಲಂಬಾಣಿ ನೃತ್ಯ 


ಈ ಭಾಗದಲ್ಲ ಲಂಬಾಣಿಗಳು ಸಹ ಇದ್ದಾರೆ. ಲಂಬಾಣಿಗಳು ಭಾರತದಾದ್ಯಂತ 
ಕಂಡುಬರುವ ಒಂದು ಅಲೆಮಾರಿ ಸಮುದಾಯ ಇವರು ಕೂಡ ಹಾಡುಗಳನ್ನು ಹಾಡುವ 
ಮೂಲಕ ಜನಪದ ನೃತ್ಯಗಳನ್ನು ಮಾಡುತ್ತಾರೆ. ಇವರು ಮುಂಗ್ಯೆಗಳಗೆ ಮತ್ತು ಕಾಲುಗಳಗೆ 
ದಪ್ಪನಾದ ಬೆಳ್ಳಿಯ ಕಡಗಗಳನ್ನು. ಕಿವಿಗಆಗೆ ಜೋತು ಜೀಳುವಷ್ಟು ಆಭರಣ, ರಕ್ಷ ಕೆಂಪಿನ 
ಬನಾತು. ತುಂಬದ ನೆರಿಗೆಗಣಂದ ಕೂಡಿದ ತುಂಡುಲಂಗ, ಲಂಗದ ಮೇಲೆ ಅಂಗ್ಯೆಯಲ್ಲ 
ಅಗಲವಾದ ಕನ್ನಡಿಗಳು ಹಾಗೂ ಅಡವಿಯುಂದ ಸಂಗ್ರಹಿಸಿದ ಮಣಿಗಳ ಚಿತ್ತಾರೆ, ಕುತ್ತಿಗೆಯಲ್ಲಿ 
ಇಳಬಟ್ಟು ಆರೇಳು ಮಣಿಸರಗಳು. ತೋಳುಬಂದಿ, ಬೆರಳುಗಳಲ್ಲ ತಾಮ್ರ ಹಾಗೂ ಹಿತ್ತಾಳೆ 
ಒಡವೆ ಧರಿಸಿದ ಲಂಬಾಣಿ ಮಹಿಳೆಯರು ಅನೇಕ ಸಂದರ್ಭದಲ್ಲ ನೃತ್ಯವನ್ನು ಮಾಡುತ್ತಾರೆ. 
ಇವರು ಸಮೂಹ ಗಾಯನದ ನಡುನಡುವೆ ಚಪ್ಪಾಳೆ ಮಾಡುತ್ತಾ ಲಯಭರಿತವಾಗಿ 
ಗಂಟಿಗಟ್ಟಲೆ ನರ್ತಿಸುತ್ತಾರೆ. ಲಂಬಾಣಿಗಳು ಚಾಮರಾಜನಗರ ತಾಲ್ಲೂಕಿನ ಬೂದಿಪಡಗ. 
ಕೋಳಪಾಳ್ಯ, ಮೂಕನಪಾಳ್ಯ, ಗೊಲ್ಲರದಿಂಬ, ವೀರಯ್ಯನಪುರ ಇತ್ಯಾದಿ ಊರುಗಳಲ್ಪದ್ದಾರೆ. 
ಅಲ್ಲದೆ ಕೊಳ್ಳೇಗಾಲ ತಾಲ್ಲೂಕಿನ ದಿನ್ನಳ್ವ. ಮಾರ್ಟ್ಜಳ್ಞಯಲ್ಲದ್ದಾರೆ. ಈ ಭಾಗದಲ್ಲ ಅವರ 
ನೃತ್ಯಗಳನ್ನು ಕಾಣಬಹುದಾಗಿದೆ. 


222 


ಅಬೆಟಣಯನ್‌ ನೃತ್ಯ 


ಚಾಮರಾಜನಗರ ಜಲ್ಲೆ ಕೊಳ್ಳೇಗಾಲ ತಾಲ್ಲೂಕಿನಲ್ಲ ಟಬೆಟಯನ್‌ ಜನರಿದ್ದಾರೆ. 
ಟಬೆಟ್ಟನ್ನು ಚೀನಾ ದೇಶ ಆಕ್ರಮಣ ಮಾಡಿಕೊಂಡಾಗ ವಲಸೆ ಬಂದ ಟಬೇಟಯನ್ನರು ಭಾರತ 
ಸರ್ಕಾರದ ನಿರ್ದೇಶನದನ್ನಯ ಬೇರೆ ಬೇರೆ ಪ್ರಾಂತ್ಯಗಳಲ್ಲ ನೆಲೆಸಿದ್ದಾರೆ. ಈ ಹಿನ್ನೆಲೆಯಿಂದ 
ಕೊಳ್ಳೇಗಾಲ ತಾಲ್ಲೂಕಿನ ಒಡೆಯರ ಪಾಳ್ಯದಲ್ಲ ನೂರಾರು ಕುಟುಂಬಗಳು ನೆಲೆಸಿವೆ. ಅವರಲ್ಲ 
ಅನೇಕ ಗುಂಪುಗಳು ಜನಪದೀಯ ನೃತ್ಯವನ್ನು ಸಾಂಪ್ರದಾಯಕವಾಗಿ ಬಗೆಬಗೆಯ ಉಡುಪು 
ಧರಿಸಿಕೊಂಡು ವಾದ್ಯಪರಿಕರಗಳ ಜೊತೆಗೆ ಸಾಧಿಗೆ ತಕ್ಕಂತೆ ನೋಡುಗರ ಕಣ್ಣಿಗೆ ಸೊಗಸಾಗಿ 
ನರ್ತಿಸುತ್ತಾರೆ. ಜಲ್ಲೆಗೆ ಇದೊಂದು ವೈಶಿಷ್ಟ್ಯ ಹಾಗೂ ವಿಶಿಷ್ಠ ಸಂಸ್ಕೃತಿಯಾಗಿದೆ. ಇವರ ನೃತ್ಯ 
ಪ್ರಕಾರ ನಮ್ಮ ನೆಲದ ಜಾನಪದ ಸಂಕೇತ. ಥೋಂಡೆಅಗ್‌ ಕಲಾ ತಂಡ ಜಲ್ಲೆಯಲ್ಲ 
ಅಜಟಯನ್‌ ನೃತ್ಯ ಸಾದರಪಡಿಸುವ ಏಕ್ಕೆಕ ತಂಡವಾಗಿದೆ. ಆದಕಾರಣ ಚಾಮರಾಜನಗರ 
ಜಲ್ಲೆಯೂ ವಿವಿಧ ಮಾದರಿಯ ನೃತ್ಯ ಪ್ರಕಾರಗಳನ್ನು ಹೊಂದಿರುವ ಜಲ್ಲೆಯಾಗಿದೆ. ಅಲ್ಲದೆ ಈ 
ಭಾಗದ ಜನಪದ ಸೊಗಡು ಹಾಗೂ ವಿದೇಶಿಯರ ಸೊಗಡು ಇವೆರಡರಿಂದಲೂ ಕೂಡ ತನ್ನದೇ 
ಆದ ಇತಿಹಾಸವನ್ನು ನಿರೂಪಿಸಿದೆ ಎನ್ನಬಹುದು. 


ನೀಲಗಾರರು 


ಚಾಮರಾಜನಗರ ಜಲ್ಲೆಯಲ್ಲ ಸಿರಿಕಂಠದ ನೀಲಗಾರರು ಸಾಕಷ್ಟು ಸಂಖ್ಯೆಯಲ್ಪದ್ದಾರೆ. 
ವಿಶಿಷ್ಠವಾದ ತಂಬೂರಿ, ನೀಲಗಾರರ ತಂಬೂರಿ ದಾಸರಿದ್ದಾರೆ. ನೀಲಗಾರರ ತಂಬೂರಿ 
ವಿಶಿಷ್ಠವಾದುದು. ಸುಮಾರು ಎರಡು ಮೊಕ ಉದ್ದವಿರುವ ತಂಬೂರಿಯನ್ನು ಹಲಸಿನ 
ಮರದಿಂದ ತಯಾರು ಮಾಡುತ್ತಾರೆ. ಇದರ ಮೇಲುತುದಿಯಲ್ಲ ನಾಗರ ಹೆಡೆ ಇಲ್ಲವೇ ಸಿಂಹದ 
ಮುಖವನ್ನು ಜಡಿಸುತ್ತಾರೆ. ನೀಲಗಾರರು ತಾವು ಪಡೆದ ಪದಕ ಮತ್ತಿತರ ಸಾಧನೆಗಳನ್ನು 
ಅದರಲ್ಲ ನೇತು ಹಾಕುತ್ತಾರೆ. ನೀಲಗಾರರ ಹಾಡಿನ ರೀತಿ ಇತರೆ ವೃತ್ತಿಗಾಯಕರಿಗಿಂತ ತುಂಬ 
ಭಿನ್ನ ಅಬ್ದರವಿಲ್ಲದ ಆದರೆ ಸುಕೋಮಲ ಕಾಗದ ಹಾಡುಗಳು ಕೇಳುಗರನ್ನು ಬೇರೊಂದು 
ಜಗತ್ತಿಗೆ ಕರೆದೊಯ್ಯುವ ಶಕ್ತಿ ಪಡೆದಿದೆ. ಆರಂಭದ ಪಲ್ಲವಿಗಳು. ಕಥೆಯ ನಿರೂಪಣಿಯ 
ಸಂದರ್ಭದಲ್ಲ ಪಾತ್ರ ಮತ್ತು ಸನ್ನಿವೇಶಗಳಗೆ ಅನುಗುಣವಾಗಿ ಬಳಸುವ ವಿವಿಧ ರಾಗಗಳು. ಆ 
ಸಂದರ್ಭದಲ್ಲ ಏರಿಆತ ಪಡೆಯುವ ಹಲವು ಸಂಗತಿಗಳು ಮಹತ್ವದ ಸುಕೋಮಲ ಕಂಠ ಮತ್ತು 
ಆ ಕಂಠದ ಸಿರಿಯನ್ನು ಅವರು ಕಾಪಾಡಿಕೊಂಡಿರುವ ರೀತಿ ಅದ್ಭುತವಾದದ್ದು. 


223 


ನೀಲಗಾರರು ಹಣೆಯಲ್ಪ್ಲ ವಿಭೂತಿ, ತಲೆಮೇಲೆ ಕೆಂಪು ಮುಂದಾನು, ಕೊರಳಲ್ಪ 
ರುದ್ರಾಕ್ಷಿ. ಕೈಯಲ್ಲಿ ತಂಬೂರಿ, ಗದ್ದರ. ಧಕ್ಕೆ ಹಿಡಿದು ಮಂಬಟೇಸ್ತಾಮಿ ಹಾಗೂ ಮಾದೇಶ್ವರ 
ಪರಂಪರೆಗೆ ಸೇರಿದ ನೀಲಗಾರರು ಮನೆಗಳ ಮುಂದೆ ಬಂದರೆಂದರೆ ಅವರ ಜಾನಪದೀಯ 
ಹಾಡು ಮತ್ತು ಕಥೆ ಕೇಕಲು ಹಿರಿಯ ಕಿರಿಯರೆನ್ನದೆ ಎಲ್ಲರೂ ಹಾತೊರೆಯುತ್ತಾರೆ. ನೀಲಗಾರರ 
ಹಾಡಿನ ರೀತಿ ಆತರನಾಗಿ ಏರಿಆತದಿಂದ. ಟವಿಬಂದ ಮತ್ತು ವೃತ್ತಿರಾಯಕರಿಗಿಂತ 
ವಿಭಿನ್ನತೆಯಿಂದ ಕೂಡಿರುತ್ತದೆ. ಮಂಟೇಸ್ವಾಮಿ. ಮಹದೇಶ್ವರ. ಬಸವಣ್ಣ. ಅಳಗಿರಿರಂಗನಾಥ 
ಸ್ತಾಮಿ. ಮುಡುಕುತೊರೆ ಮಲ್ಲಿಕಾರ್ಜುನಸ್ವಾಮಿ. ನಂಜುಂಡೇಶ್ವರ ಇನ್ನೂ ಮೊದಲಾದವರ 
ಕಥನಗಳನ್ನು ನಿರೂಪಿಸಲು ಹಾಡಲು ಅಡಿ ಇಟ್ಟರೆಂದರೆ, ಕೇಳುಗರು ಮೈೈಮರೆಯುತ್ತಾರೆ. 
ಚಕ್ರಾಕಾರ ಗದ್ದರಗಳನ್ನು ಎಡಗ್ಯೆ ಹೆಚ್ಚೆರಳಗೆ ಸಿಕ್ಕಿಸಿಕೊಂಡು ತಂಬೂರಿ ಮೇಲೆ ಬಡಿಯುತ್ತಾ. 
ಬಲಗ್ಯೆಅ ತಂತಿ ಮೀಟುತ್ತಾ ಸಿದ್ದಯ್ಯಾ ಸ್ವಾಮಿ ಬನ್ನಿ, ಮಂಟೇದ ಅಂಗಯ್ಯ ನೀವೇ ಬನ್ನಿ 
ಎಂದು ಮುಖ್ಯ ಗಾಯಕ ಹಾಡುತ್ತಿದ್ದರೆ, ಅವರ ಅಕ್ಕಪಕ್ಕದ ಶಿಷ್ಯರು ತಾಳೆ ನುಡಿಸುತ್ತಾ, ಧಕ್ಕೆ 
ಬಡಿಯುತ್ತಾ. ಹಿಮ್ಯೇಕ ಕೊಡುತ್ತಾರೆ. ಹೀಗೆ ಮನೆಗಳ ಮುಂದೆ ಹಾಡುವ ಸಂಪ್ರದಾಯವನ್ನು 
ದಕ್ಷಿಣ ಕರ್ನಾಟಕದಲ್ಲ ನೀಲಗಾರರು ರೂಢಿಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಶುಕ್ರವಾರ 
ಅಥವಾ ಸೋಮವಾರ ದಿನಗಳಲ್ಪ ಹಾಡುಗಾರಿಕೆ ಮಾಡುತ್ತಾರೆ. 


ಚಾಮರಾಜನಗರ ಜಲ್ಲೆಯಲ್ಲ ನೀಲಗಾರರಲ್ಲ ಸಾಧಾರಣ ಹಾಗೂ ತಂಬೂರಿ 
ನೀಲಗಾರರೆ೦ಂಬ ಎರಡು ವರ್ಗಗಳವೆ. ಸಾಧಾರಣ ನೀಲಗಾರರೆಂ೦ದರೆ ದೇವರ ಗುಡ್ಡರು. ಇವರು 
ಕಾವ್ಯಪಥ ಬೆತ್ತ ಸಿಕ್ಕಿಸಿಕೊಂಡು ವಾರದಲ್ಲ ಒಂದು ದಿನ ಮಂಟೇಸ್ವಾಮಿ ಮತ್ತು ಮಹದೇಶ್ವ್ರರರ 
ಹೆಸರಿನಲ್ತ ಭಕ್ತೆ ಬೇಡುತ್ತಾರೆ. ಇಂತಹ ವರ್ಗದವರು ಇದ್ದಾರೆಯಾದರೂ ಅನೇಕ 
ತಳಸಮುದಾಯದವರು ತಮ್ಮ ಕುಟುಂಬದ ಹಿರಿಯ ಮಗನನ್ನು ದೇವರಗುಡ್ಡ 
(ನೀಲಗಾರ)ನಾಗಿ ಮಾಡುವುದು ರೂಢಿಯಲ್ಪದೆ. ತಂಬೂರಿ ನೀಲಗಾರರೆಂದರೆ ಅವರು ದೇವರ 
ಕಥೆಗಳನ್ನು ಹಾಡುತ್ತಾರೆ ಮತ್ತು ಧಾರ್ಮಿಕ ವಿಧಿಗಕ್ಲ ಭಾಗವಹಿಸುತ್ತಾರೆ. ಮಂಟೇಸ್ವಾಮಿ 
ಮತ್ತು ಮಹದೇಶ್ವರರ ಕಥೆಯನ್ನು ಅನೇಕ ರಾತ್ರಿಯವರೆಗೆ ಹಲವು ಕವಲುಗಕಲ್ಲ ಹಾಡಬಲ್ಲ 
ಧಾರ್ಮಿಕ ಗಾಯಕರಿವರಾಗಿದ್ದಾರೆ. ನೀಲಗಾರರು ಎಂದರೆ ಕಥೆ ಹೇಳುವವರು ಎಂದರ್ಥ. 
ಇವರು ಕಂಸಾಳೆ, ತಾಳ, ತಂಬೂರಿಗಳೊಡನೆ. ಮಳವಳ್ಳಿ. ಖೊಪ್ಪೇಗೌಡನಪುರ, ಕುರುಬನಕಟ್ಟೆ. 
ಚಿಕ್ಕಲ್ಲೂರು ಮತ್ತು ಕಪ್ಪಡಿಯಲ್ಲರುವ ಮಂಟೇಸ್ವಾಮಿ ಮತ್ತವರ ಶಿಷ್ಯರ ಗದ್ದುಗೆಗಳ 
ಇತಿಹಾಸವನ್ನು ಬಣ್ಣನೆ ಹಾಗೂ ವರ್ಣನೆ ಮಾಡಿ ಹೇಳುತ್ತಿದ್ದರೆ. ಇನ್ನೊಮ್ಮೆ ಕೇಳಬೇಕೆನಿಸುತ್ತದೆ. 
ನೀಲಗಾರರ ಹಾಡಿನ ವೈಖರಿ, ಹೊಸ ಹುಮ್ಮಸ್ಸು ನೀಡುವ ಜೀವದ್ರವ್ಯದಂತೆ ಅನೂಚಾನವಾಗಿ 
ಅಲೆಯಾಗಿ ಬೋರ್ಗರೆಯುತ್ತದೆ. ಮಂಟೇಸ್ವಾಮಿ ಮತ್ತು ಮಹದೇಶ್ವರರನ್ನು ಚಿತ್ರಿಸುವ 


224 


ಐಬಗೆಯಂತೂ ಮನೋಹರ, ಭೂಮಿ ಹುಟ್ಟುವ ಮುನ್ನವೇ ಮಂಬಟೇಸ್ತಾಮಿ ಹುಟ್ಟದ ಎನ್ನುವ 
ಪರಂಪರೆ ಇದೆ. ಆದ್ದರಿಂದಲೇ ಅವರನ್ನು "ಧರೆಗೆ ದೊಡ್ಡವರು" ಎಂಬ ಹೆಸರಿನಿಂದ 
ಅರ್ಥಪೂರ್ಣವಾಗಿ ಕರೆಯಲಾಗುತ್ತದೆ ಎನ್ನುವ ಕಥೆಯನ್ನು ನೀಲಗಾರರು ನೀರು ಕುಡಿದಷ್ಟೇ 
ಸಲೀಸಾಗಿ ಹೇಳುತ್ತಾರೆ. ಇಷ್ಟೇ ಅಧಿಕಾರಯುತವಾಗಿ ಅರ್ಥಪೂರ್ಣವಾಗಿ ಮಲ್ಯೆಮಹದೇಶ್ವರರ 
ಚರಿತ್ರೆಯನ್ನು ಹಾಡುಗಾರಿಕೆ ಮತ್ತು ಕಥೆಯ ಮೂಲಕ ಹೇಳಬಲ್ಲಷ್ಟು ಸರ್ವಶಕ್ತರಾದ 
ನೀಲಗಾರರಿಗೆ ಶಿಕ್ಷಣದ ಕೊರತೆ ಎದ್ದು ಕಾಣುತ್ತದೆ. ಆದರೆ ಬಾಯಿಜಟ್ಟರೆಂದರೆ ಎಲ್ಲೂ ಹಳ 
ತಪ್ಪದೇ, ತಡವರಿಸದೆ. ನಿಚ್ಚೆರಗಾಗುವ ರೀತಿಯಲ್ಲ ಹಾಡುತ್ತಾರೆ. ಮಂಟೇಸ್ವಾಮಿ ಬದುಕಿನ 
ಹೋರಾಟ ನಮ್ಮ ಭೂತ, ವರ್ತಮಾನ ಭವಿಷ್ಯವನ್ನು ಒಲ್ಲಾಗಿಯೇ ಒಳಗೊಂಡಿದೆ 
ಎಂಬುದನ್ನು ಪ್ರತಿವರ್ಷ ಈ ಭಾಗದಲ್ತ್ಲ ನಡೆಯುವ ಚಿಕ್ಕಲ್ಲೂರು, ಕಪ್ಪಡಿ, ಬೊಪ್ಪೇಗೌಡನಪುರ 
ಜಾತ್ರೆಗಕ್ಲ ನೀಲಗಾರರು ಪ್ರಸ್ತುತ ಪಡಿಸುತ್ತಾ ಬಂದಿದ್ದಾರೆ. ಈ ಜಾತ್ರೆಗಕಲ್ಲ ನೀಲಗಾರರ 
ಸಂಗಮ ಮತ್ತು ಉಗಮ ಆಗುತ್ತದೆ. ಲಕ್ಷಾಂತರ ಭಕ್ತರು ಇದಕ್ಕೆ ಸಾಕ್ಷಿಯಾಗುತ್ತಾ ಬಂದಿದ್ದಾರೆ. 
ನೀಲಗಾರರಲ್ಲ ಪರಿಶಿಷ್ಠ ಜಾತಿಯವರೇ ಬಹುಸಂಖ್ಯೆಯಲ್ಲದ್ದಾರೆ. ಇವರು ಆಯಾ ಮಹನೀಯರ 
ಪವಾಡ ಪುರುಷರ ಹಾಡುಗಳನ್ನು ಹಾಡುತ್ತಾ ಭಾಗದ ಜಾತ್ರೆಗಕಲ್ಲ ಭಾಗವಹಿಸುತ್ತಾರೆ. ತಂಬೂರಿ 
ನೀಲಗಾರರ ಸಾಅಗೆ ಸೇರಿದವರು ಚಾಮರಾಜನಗರ ಜಲ್ಲೆಯ ನಾಲ್ಲು ತಾಲ್ಲೂಕುಗಳಲ್ಲಯೂ 
ಇದ್ದಾರೆ. ಉದಾಹರಣೆಗೆ ಚಾಮರಾಜನಗರ ತಾಲ್ಲೂಕಿನ ದೊಡ್ಡ ಮೋಳೆ ಗ್ರಾಮದ ದೊಡ್ಡ 
ಗವಿಬಸಪ್ಪ ಅಕ್ಷರ ಜ್ಞಾನ ಇಲ್ಲದ 6೦ ವರ್ಷದ ಹರೆಯದ ಇವರು ಜಾನಪದ ವಾದ್ಯಗಳನ್ನು 
ನುಡಿಸುತ್ತಾ ಹಾಡುವ ಪರಿ ಎಂಥವರನ್ನು ಉಲ್ಲಸಿತರನ್ನಾಗಿಸುತ್ತದೆ. ಸಹೋದರ ಬಂಗಾರಶೆಟ್ಟ 
ಅದೇ ಗ್ರಾಮದ ಪಿ.ಸಿದ್ದಶೆಟ್ಟ ಮಾದೇಶ ಅವರೊಂದಿಗೆ ಕಳೆದ ಸುಮಾರು 3೮ 
ವರ್ಷಗಳಂದಲೂ ಈ ನೀಲಗಾರ ಕಾಯಕ ಮಾಡುತ್ತಾ ಬಂದಿದ್ದಾರೆ. ರಾಜ್ಯದ ಬಹುಮುಖ್ಯ 
ವೇದಿಕೆಗಕ್ಲ ಪ್ರದರ್ಶನ ನೀಡಿ ಹೆಸರಾಗಿರುವ ದೊಡ್ಡಗವಿಬಸಪ್ಪ ಅವರಿಗೆ ನಾಡೋಜ 
ಹೆಚ್‌.ಎಲ್‌.ನಾಗೇಗೌಡ ಪ್ರಶಸ್ತಿ, ಜಾನಪದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಂಟೇಸ್ವಾಮಿ ಪ್ರಶಸ್ತಿ 
ಸೇರಿದಂತೆ ಅನೇಕ ಪುರಸ್ಥಾರಗಳು ಸಂದಿವೆ. ಧಾರ್ಮಿಕ ಕಥನಗಳನ್ನು ಬಹುಸುಂದರವಾಗಿ 
ನಿರೂಪಿಸುವ ದೊಡ್ಡಗವಿಬಸಪ್ಪ ಅವರು ಗಣೀಶನ ಹಬ್ಬ ಹಾಗೂ ಇತರ ಸಂದರ್ಭಗಳಲ್ಲ 
ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದಾರೆ. ಅವರು ಮತ್ತು ಅವರ ಶಿಷ್ಯರು ಇದರಿಂದ 
ಬದುಕು ಕಟ್ಟಕೊಂಡಿದ್ದಾರೆ. ಮಾಸಿಕವಾಗಿ 5 ಅಥವಾ ಅದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳು 
ಅವರಿಗೆ ಒಅದು ಬರುತ್ತಿದೆ. ಅಷ್ಟರಮಲ್ಪಗೆ ಜನಪ್ರಿಯ ಜಾನಪದ ಕಲಾವಿದರಾಗಿದ್ದಾರೆ. ಕನ್ನಡ 
ಮತ್ನು ಸಂಸ್ಕೃತಿ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲ ಶಾಲಾಮಕ್ಕಳಗೆ 
ಜನಪದ ಕಲೆ ಕಲಅಸುವ ಕೆಲಸ ಮಾಡುತ್ತಾ ಬಂದಿರುವ ಇವರು ಹರದನಹಳ್ಳಿ ಬಂಡಿಗೆರೆ 


225 


ಚಾಮರಾಜನಗರ ಸೋಮವಾರಪೇಟಿ ಸರ್ಕಾರಿ ಶಾಲೆಗಕ್ಲ ಈಗಾಗಲೇ ಈ ಕಲೆಯನ್ನು 
ಪರಿಚಯಬುಸಿದ್ದಾರೆ. ಇವರು ಮಹಾರಾಷ್ಟ್ರದ ನಾಗಪುರ, ಮುಂಬೈ. ಹಂಪಿ ಉತ್ಸವ, ವಿಶ್ವವಿಖ್ಯಾತ 
ಮೈಸೂರು ದಸರಾ ಸೇರಿದಂತೆ ರಾಷ್ಟವ ನಾನಾ ಕಡೆ ಕಾರ್ಯಕ್ರಮಗಳನ್ನು 
ನೀಡಿದ್ದಾರೆ.”'ಇಂತಹ ಸಾಕಷ್ಟು ಸಂಖ್ಯೆಯಲ್ಲಿ ನೀಲಗಾರರು ಜಾನಪದ ತವರೂರಾದ 
ಚಾಮರಾಜನಗರ ಜಲ್ಲೆಯಲ್ಲ ಇದ್ದಾರೆ. ಅಲ್ಲದೆ ಚಾಮರಾಜನಗರ ಜಲ್ಲೆಯು ಪಕ್ಷದ 
ತಮಿಳುನಾಡಿನ ಕೆಲವೊಂದು ಜನಪದೀಯರು ಇದ್ದಾರೆ. ಇವರುಗಳು ಕಲೆಯನ್ನೇ 
ಉಸಿರಾಗಿಸಿಕೊಂಡಿರುವ ಈ ಕಲಾವಿದರನ್ನು ಪ್ರೋತ್ಸಾಹಿಸುವ ಒಂದು ಕೆಲಸವಾಗಬೇಕಾಗಿದೆ. 
ಈ ರೀತಿಯ ಕಲಾವಿದರಿಂದಲೇ ಅನೇಕ ಕಡೆಯ ಜಾತ್ರೆಗಳಲ್ಲ ಹೆಚ್ಚು ಹೆಚ್ಚು ಪ್ರವಾಸಿಗರು 
ಬರುತ್ತಿದ್ದಾರೆ. ಜಾತ್ರೆಯಲ್ಲ ರಾತ್ರಿಯೆಲ್ಲಾ ಇವರುಗಳ ಹಾಡು ಮತ್ತು ಕಥೆಗಳನ್ನು ಕೇಳುತ್ತಾರೆ. 
ಉದಾಹರಣಿ ಕೊಳ್ಳೇಗಾಲ ತಾಲ್ಲೂಕಿನ ಮಲ್ಕೆಮಹದೇಶ್ವರ ಬೆಟ್ಟ ಜಳಗಿರಿರಂಗನಬೆಟ್ಟ. 
ಚಿಕ್ಕಲ್ಲೂರು ಜಾತ್ರೆ, ಕುರುಬನಕಟ್ಟೆ. ಬೂದಬಾಳು ಇನ್ನೂ ಮೊದಲಾದ ಧಾರ್ಮಿಕ ಕ್ಷೇತ್ರಗಳಲ್ಲ 
ಈ ರೀತಿಯ ನೀಲಗಾರರು ಹಾಡುಗಳನ್ನು ಹಾಡುತ್ತಾ ತಂಬೂರಿಯನ್ನು ನುಡಿಸುತ್ತಾ, ಜೀವನ 
ಸಾಗಿಸುತ್ತಿದ್ದಾರೆ.  ಅಲ್ಲಯ ಪ್ರವಾಸಿಗರಿಂದಲೇ ಇವರು ಬದುಕು ನಡೆಸುತ್ತಿದ್ದಾರೆ. ಈ 
ಹಿನ್ನೆಲೆಯಿಂದ ಮುಂದಿನ ದಿನಗಳಲ್ಲ ತಂಬೂರಿ ಗಾಯಕರಿಗೆ ಸಮಾಜದಲ್ಲ ಹಾಗೂ ಸರ್ಕಾರದ 
ವತಿಂಬಖಂದ ಸಹಾಯವನ್ನು ನೀಡಬೇಕಾಗಿದೆ.” 


ಕಂಸಾಳೆ ನೃತ್ಯ: ಚಾಮರಾಜನಗರ ಜಲ್ಲೆಯಲ್ಲ ಕಂಡುಬರುವ ಜನಪದ ಕಲೆಗಳಲ್ಪ್ಲ ಈ 


ಕಲೆಯೂ ಸಹ ಬಂದು. ಕಂಸಾಳೆ ಜನಪದ ಧಾರ್ಮಿಕ ವಾದ್ಯ. ಈ ಜಲ್ಲೆಯಲ್ಲ ಕಂಡುಬರುವ 
ಮಲೆಮಹದೇಶ್ವರ, ಮಂಟೇಸ್ವಾಮಿ. ಸಿದ್ದಪ್ತಾಜ ಮತ್ತು ರಾಚಪ್ತಾಜ ದೇವರುಗಳ ಕುರಿತು 
ಕಂಸಾಳೆ ಜನಪದಗಳನ್ನು ಹಾಡುವ ಸಂಧರ್ಭದಲ್ಲಿ ಸಾಮಾನ್ಯವಾಗಿ ೨ ರಿಂದ ಆ 
ಗುಡ್ಡರಿರುತ್ತಾರೆ. ಕುಂತೂರುಮೋಕೆ, ಸಿದ್ದಯ್ಯನಪುರ, ವೈ.ಕೆ.ಮೋಕೆ, ರಾಮಸಮುದ್ರ ಮತ್ತು 
ಚಾಮರಾಜನಗರ ಜಲ್ಲೆಯಾದ್ಯಂತ ಕಂಸಾಳೆಗಾರರು ಮತ್ತು ನೃತ್ಯ ಮಾಡುವವರು ಕಂಡು 


ಬರುತ್ತಾರೆ. 


226 


ಅಡಿಟಪ್ಪಣಿಗಳು 


ಕೃಷ್ಣಮೂರ್ತಿ ಪಿ.ವಿ. - ಬಾಣರಸರ ಶಾಸನಗಳು ಒಂದು ಅಧ್ಯಯನ, 1೨೨೦, 
ಪು.ಸಂ.181 (ಅಪ್ರಕಟತ). 

ಚಿದಾನಂದಮೂತರ್ತಿ.ಎಂ. - ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, 197೦, 
ಸ್ರಷ್ಟ ಮುಕ್‌ಹೌಸ್‌. 3ನೇ ಮುಖ್ಯರಸ್ತೆ, ಗಾಂಧಿನಗರ, ಬೆಂಗಳೂರು, ಪು.ಸಂ.17ರ. 
ಮೈಸೂರು ಮತ್ತು ಚಾಮರಾಜನಗರ ಜಲ್ಲಾ ಗೆಜೆಟಯರ್‌ನಲ್ಪರುವ ನಕ್ಷೆಯನ್ನು 
ಆಧರಿಸಿ ಹೇಳಕೆಗಳನ್ನು ನೀಡಲಾಗಿದೆ. 


ಚಾಮರಾಜನಗರ ಜಲ್ಲೆಯ ಪ್ರತಿ ತಾಲ್ಲೂಕಿನಲಟ್ಪಯೂ ತಿಳಸಲಾಗಿರುವ ದೇವರುಗಳ 
ಹೆಸರುಗಳು ಇರುವುದು ಸರ್ವೇಸಾಮಾನ್ಯವಾಗಿ ಪ್ರತಿಹಳ್ಳಗಳಲ್ಲಯೂ ಪ್ರಚಅತದಲ್ಪದೆ 
ಎಂಬುದನ್ನು ಗಮನಿಸಲಾಗಿದೆ. 

ಹೆಸರಾಂತ ಜನಪದ ಕಲಾವಿದ ಮಳವಳ್ಳ ಮಹದೇವಸ್ತಾಮಿರವರ ಜಾನಪದ 
ಹಾಡುಗಳು ಕರ್ನಾಟಕ ಅಲ್ಲದೆ ಇಡೀ ರಾಷ್ಟ್ರದಲ್ಲೇ ಹೆಸರುವಾಸಿಯಾಗಿದ್ದಾರೆ. ಇದರ 
ಹಿನ್ನೆಲೆ ಶಾಸನಗಳ೦ದ ತಿಆಯಬಹುದಾಗಿದೆ. 

ಡಾ.ಪಿ.ಕೆ. ರಾಜಶೇಖರ್‌ರವರು - ಮಾನಸ ಗಂಗೋತ್ರಿ ನಿವೃತ್ತ ಪ್ರಾಧ್ಯಾಪಕರು ರವರ 
ಜಾನಪದೀಯ ಭಕ್ತಿಗೀತೆಗಳಂದ ಅಧ್ಯಯನವನ್ನು ನಡೆಸಲಾಗಿರುತ್ತದೆ. 
ಎಂ.ಚಿದಾನಂದಮೂರ್ತಿ - ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಪ್ಪು 
ಬುಕ್‌ಹೌಸ್‌, ಬೆಂಗಳೂರು, ಗಾಂಧಿನಗರ, 197೨, ಪು.ಸಂ.11೦, 11 ಮತ್ತು 
ಎಂ.ಚಿದಾನಂದಮೂರ್ತಿ ರವರ ಮತ್ತೊಂದು ರ್ರಂಥ ಜಾನಪದ ಸಾಹಿತ್ಯ ದರ್ಶನ 
(ಭಾಗ-1) ಗ್ರಂಥವನ್ನು ನೋಡಲಾಗಿದೆ. 

ಮಹದೇವ ಶಂಕನಪುರ - ಮಾರಿಹ್ಬಗಳು, ದಅತ ಸಂಸ್ಕೃತಿ ಪುಸ್ತಕ ಮಾಲೆ-., 
ಪ್ರಕಾಶಕರು, ಪಿ.ಎಂ.ಎಸ್‌.ಆರ್‌. ಸಂಸ್ಥೆ ಕೊಳ್ಳೇಗಾಲ, 2೦೦1, ಗ್ರಂಥವು 1 ರಿಂದ 2೦1 
ಪುಟಗಳನ್ನು ಹೊಂದಿದೆ. ಅಧ್ಯಯನ ಮಾಡಲಾಗಿದೆ. 

ಡಾ.ಬ.ಬಸವರಾಜು ತಗರಪುರ - ಮೂಗೂರು ಮತ್ತು ತಗರಪುರದ ಸಾಂಸ್ಕೃತಿಕ 
ಇತಿಹಾಸ, ವೀರಾಜಸಿ ಎಂಟರ್‌ಪ್ರೈಸಸ್‌, ನಂ.845. 6ನೇ ಕ್ರಾಸ್‌. ರೆಹಮಾನಿಯ 


ರಸ್ತೆ, ಚಾಮರಾಜ ಮೊಹಲ್ಲಾ. ಮೈಸೂರು, 2೦೦೨, ಪು.ಸಂ.145, 15೦೭. 


227 


10. 


11. 


12, 


|3: 


14. 


IS, 


16. 


[iF 


18. 


19. 


20. 


21. 


ಪಿ.ಸಿ. ರಾಜಶೇಖರ್‌ - ಗುಂಡ್ಲುಪೇಟಿ ತಾಲ್ಲೂಕಿನ ಜಾತ್ರೆಗಳು. ರಾಜೇಶ್ವರಿ ಪ್ರಕಾಶನ, 
ಪಡಗೂರು ಗುಂಡ್ಲುಪೇಟಿ ತಾಲ್ಲೂಕು. ಚಾಮರಾಜನಗರ ಜಲ್ಲೆ. 2೦1೭, ಪು.ಸಂ.53, 
54. 


ಅದೇ ಪು.ಸಂ.1೭6, 127. 


ಶಿಲಕಲ್‌ಪುರದ ಊರಿನ ಹಿರಿಯ ಯಜಮಾನರುಗಳಂದ ಹೇಳಕೆಗಳನ್ನು 
ಪಡೆಯಲಾಗಿದೆ. 

ಎಫಿಗ್ರಾಫಿಯ ಕರ್ನಾಟಕ ಸಂಪುಟ-4, ಕೊಳ್ಳೇಗಾಲ ತಾಲ್ಲೂಕು ಶಾಸನ ಸಂಖ್ಯೆ. 
ತಿಮ್ಮರಾಜಪುರದ ವೀರಶೈವ ಜನಾಂಗದ ಪುಟ್ಟಮಾದಪ್ಪರವರ ಹೇಳಕೆಗಳು. 
ಡಾ.ಬ.ಬಸವರಾಜು ತಗರಪುರ - ಮೂಗೂರು ಮತ್ತು ತಗರಪುರದ ಸಾಂಸ್ಕೃತಿಕ 
ಇತಿಹಾಸ, ವೀರಾಜಸಿ ಎಂಟರ್‌ ಪ್ರೈಸಸ್‌ ನಂ.845, 6ನೇ ಕ್ರಾಸ್‌. ರೆಹಮಾನಿಯ 
ರಸ್ತೆ. ಚಾಮರಾಜ ಮೊಹಲ್ಲಾ, ಮೈಸೂರು, 2೦೦೨, ಪು.ಸಂ.145, 15೦. 

ಡಾ.ಚಂದ್ರ ಕಾಳೇನಹಳ್ಳ - ಸೋಲಗರ ಸಂಸ್ಕೃತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ. 
ಕನ್ನಡ ಭವನ, ಜೆ.ಸಿ.ರಸ್ತೆ. ಬೆಂಗಳೂರು, 2೦1. ಪು.ಸಂ.12-129. 

ಮಹಾದೇವ ಶಂಕನಪುರ - ಮಾರಿಕಬ್ಬಗಳು ಪ್ರಕಾಶಕರು ಪಿ.ಎಂ.ಎಸ್‌.ಆರ್‌. ಸಂಸ್ಥೆ 
ಕೊಳ್ಳೇಗಾಲ, 2೦೦1 ಗ್ರಂಥವನ್ನು ಅಧ್ಯಯನ ಮಾಡಲಾಗಿದೆ. 1 ರಿಂದ 2೦! 
ಪುಟಗಳವೆ. ಆರು ಅಧ್ಯಾಯಗಳವೆ. 

ಆರ್‌.ರಷು, ಶಾಲಾ ಶಿಕ್ಷಕರು. ಕೆಸ್ಲೂರು ಸರ್ಕಾರಿ ಪೌಢಶಾಲೆ, ಅವರಿಂದ ಸಾಕಷ್ಟು 
ಮಾಹಿತಿಗಳನ್ನು ಪಡೆಯಲಾಗಿದೆ. 

ಪಿ.ಸಿ. ರಾಜಶೇಖರ್‌ - ಗುಂಡ್ಲುಪೇಟಿ ತಾಲ್ಲೂಕಿನ ಜಾತ್ರೆಗಳು. ರಾಜೇಶ್ವರಿ ಪ್ರಕಾಶನ, 
ಪಡಗೂರು, ಗುಂಡ್ಲುಪೇಟಿ ತಾಲ್ಲೂಕು. ಚಾಮರಾಜನಗರ, 2೦1೭, ಶೇ ಗ್ರಂಥವನ್ನು 
ಅಧ್ಯಯನ ಮಾಡಲಾಗಿದೆ. ಸುಮಾರು 1 ರಿಂದ 31 ಊರುಗಳ ಜಾತ್ರೆ ಬಗ್ಗೆ 
ತಿಆಮಬರುತ್ತದೆ. 1 ರಿಂದ 126 ಪುಟಗಳನ್ನು ಒಳಗೊಂಡಿದೆ. 

ಶ್ರೀ ಸಿಂಗಾನಾಯಕ - ಪ್ರಾಧ್ಯಾಪಕರು. ಇತಿಹಾಸ ವಿಭಾಗ, ಸರ್ಕಾರಿ ಶ್ರೀ ಮಹದೇಶ್ವರ 
ಪಥಮದರ್ಜೆ ಕಾಲೇಜು ರವರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆಯಲಾಗಿದೆ. 
ಡಾ.ಸುಂದರಮೂತರ್ತಿ - ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ 
ಕಾಲೇಜು, ಹನೂರು ರವರಿಂದ ಮಾಹಿತಿಗಳನ್ನು ಪಡೆಯಲಾಗಿದೆ. 


228 


2೫ 


23, 


24. 


25 


26; 


21. 


28. 


29 


30. 


31. 


32: 


ಡಾ.ವೆಂಕಟೀಶ್‌ - ಇತಿಹಾಸ. ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, 
ಚಾಮರಾಜನಗರ ರವರಿಂದ ಮಾಹಿತಿಯನ್ನು ಪಡೆಯಲಾಗಿದೆ. 

ಡಾ.ಮಹದೇವಸ್ವಾಮಿ — ಇತಿಹಾಸ ಪ್ರಾಧ್ಯಾಪಕರು. ಜೆ.ಎಸ್‌.ಎಸ್‌. ಪ್ರಥಮ ದರ್ಜೆ 
ಕಾಲೇಜು. ಗುಂಡ್ಲುಪೇಟಿರವರಿಂದ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳಲಾಗಿದೆ. 
ಶ್ರೀ ಐ.ಐಂ.ನಾಗಮಲ್ಲಪ್ಪ - ಮಾಜ ಅಧ್ಯಕ್ಷರು, ಚಾಮರಾಜನಗರ ಜಲ್ಲಾ ಕನ್ನಡ 
ಸಾಹಿತ್ಯ ಪರಿಷತ್ತು, ಚಾಮರಾಜನಗರ ರವರಿಂದ ಮಾಹಿತಿಯನ್ನು ಪಡೆಯಲಾಗಿದೆ. 
ಪ್ರೊ.ಮಲೆಯೂರು ಗುರುಸ್ವಾಮಿ ರವರು - ಖ್ಯಾತ ಕನ್ನಡ ಸಾಹಿತ್ಯ ಸಂಶೋಧಕರು. 
ಜೆ.ಎಸ್‌.ಎಸ್‌. ವಿದ್ಯಾಪೀಠ, ಮೈಸೂರು ರವರಿಂದ ಮಾಹಿತಿಗಳನ್ನು 
ಪಡೆದುಕೊಳ್ಳಲಾಗಿದೆ. 

ಡಾ.ಚಂ೦ದ್ರು ಕಾಳೇನಹಳ್ಳ - ಸೋಲಗರ ಸಂಸ್ಕೃತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ 
ಕನ್ನಡ ಭವನ, ಜೆ.ಸಿ.ರಸ್ತೆ. ಬೆಂಗಳೂರು, 2೦1೭, ಪು.ಸಂ.127. 
ಡಾ.ಕೋ.ವೆಂ.ರಾಮಕೃಷ್ಣೇಗೌಡ - ಕನ್ನಡ ಸಾಹಿತ್ಯ ಪರಿಷತ್ತು. ಪಂಚಮಹಾಕವಿ ರಸ್ತೆ. 
ಚಾಮರಾಜಪೇಟಿ, ಬೆಂಗಳೂರು, 2೦1, ಪು.ಸಂ.8ರ. 

ಎನ್‌.ಅಶ್ವತ್ನನಾರಾಯಣ -— ಅರಳದ ಅರಿಕುಠಾರ, ಆದಿತಿ ಪ್ರಕಾಶನ, ನಂ.21/163, 
ಅಗ್ರಹಾರದ ಜದಿ ಚಾಮರಾಜನಗರ, 2೦೦7, ಪು.ಸಂ.17-18. 

ಶ್ರೀ ಆರ್‌.ಎನ್‌.ಸಿದ್ದಅಂಗಸ್ತಾಮಿ - ವಾರದಮಿತ್ತ. ಮೈಸೂರು ಮಿತ್ರ. ಸಾಪ್ತಾಹಿಕ 


ಪುರವಣಿ, ಭಾನುವಾರ 17.7.2೦16. 


ಎ.ಕೃಷ್ಣಪ್ಪ - ನಿವೃತ್ತ ಸಹಾಯಕ ಕುಲಸಜವರು, ಕರ್ನಾಟಕ ರಾಜ್ಯ 
ಮುಕ್ತವಿಶ್ವವಿದ್ಯಾನಿಲಯ, ಚಾಮರಾಜನಗರರವರಿಂದ ಮಾಹಿತಿಗಳನ್ನು 
ಪಡೆಯಲಾಗಿದೆ. 


ಎಂ.ಮಹಾದೇವಸ್ವ್ತಾಮಿ — ಕನ್ನಡ ವಿಭಾಗದ ಉಪನ್ಯಾಸಕರು ಹಾಗು ಪ್ರಾಂಶುಪಾಲರು, 
ಜೆ.ಎಸ್‌.ಎಸ್‌. ಪದವಿಪೂರ್ವ ಕಾಲೇಜು, ಕೊಳ್ಳೇಗಾಲ ರವರಿಂದ ಮಾಹಿತಿಯನ್ನು 
ಪಡೆಯಲಾಗಿದೆ. 


ಶ್ರೀಮಾನ್‌ ನಾರಾಯಣಸ್ವಾಮಿ ದೀಕ್ಷಿತ್‌ರವರು ಹಾಗೂ ನಾರಾಯಣಸ್ವಾಮಿ 


ದೇವಾಲಯ ಅರ್ಚಕರು - ಉಮ್ಮತ್ತೂರು ರವರಿಂದ ಮಾಹಿತಿಯನ್ನು ಪಡೆಯಲಾಗಿದೆ. 


229 


33. 


34. 


2೨; 
36. 


3%, 


38. 


39: 


40. 


4]. 


42. 


43. 


ಡಾ.ವೈ.ಸಿ.ಭಾನುಮತಿ (ಸಂ) - ಹೊನ್ನುಹೊಳೆ. ಕನ್ನಡ ಸಾಹಿತ್ಯ ಪರಿಷತ್ತು. 2೦೦7. 
ಪು.ಸಂ.4೭2೦. 

ಪಿ.ಸಿ. ರಾಜಶೇಖರ್‌ - ಗುಂಡ್ಲುಪೇಟಿ ತಾಲ್ಲೂಕಿನ ಜಾತ್ರೆಗಳು. ರಾಜೇಶ್ವರಿ ಪ್ರಕಾಶನ 
ಪಡಾಗೂರು, ಗುಂಡ್ಲುಪೇಟೆ ತಾಲ್ಲೂಕು, ಚಾಮರಾಜನಗರ ಜಲ್ಲೆ, 2೦1೭, ಪು.ಸಂ.4. 
ಅದೇ ಪು.ಸಂ.6-7. 

ರಾಜಧರ್ಮ ದಿನ ಪತ್ರಿಕೆ - ತಾಂಬೂಲ, ಜನವರಿ 10, ೭2೦16 ಭಾನುವಾರ ಪತ್ರಿಕೆಯಲ್ಲಿ 
ಕೆಲಪೊಂದು ಮಾಹಿತಿಗಳು ದೊರೆತಿವೆ. 

ಮುಕುಂದ ಪುರೋಹಿತ್‌ (ಸಂ) -  ಹುಲಗನಮೊರಡಿ ಹೊನ್ನುಹೊಳೆ 
(ಚಾಮರಾಜನಗರ ಜಲ್ಲಾ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿನ ಸಂಪುಟ) 
ಜಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಚಾಮರಾಜನಗರ ಜಲ್ಲೆ, 2೦೦7, ಪು.ಸಂ.436, 
437. 

ಶ್ರೀ ಲಕ್ಷೀ ವರದರಾಜಸ್ವಾಮಿ ದೇವಾಲಯದ ಅರ್ಚಕರು ತೆರಕಣಾಂಜ ರವರಿಂದ 
ಸಾಕಷ್ಟು ಮಾಹಿತಿಯನ್ನು ಪಡೆಯಲಾಗಿದೆ. 

ಕನ್ನಡ ವಿಷಯ ವಿಶ್ವಕೋಶ - ಮೈಸೂರು ವಿಶ್ವವಿದ್ಯಾನಿಲಯ, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ, ಮೈಸೂರು, ಪ್ರಕಟಣೆ 1979, ಪು.ಸಂ.44೦2. 
ಹೆಚ್‌.ಎಸ್‌.ಪದ್ಧನಾಯಕ್‌ (ಸಂ) ದೇವಾಲಯಗಳು ಹೊನ್ನುಹೊಳೆ (ಜಲ್ಲಾ ಕನ್ನಡ 
ಸಾಹಿತ್ಯ ಪರಿಷತ್ತು ಚಾಮರಾಜನಗರ) 2೦೦7, ಪು.ಸಂ.613. 

ಕಾರ್ಯ ನಿರ್ವಾಹಕ ಅಧಿಕಾರಿ - ಕರ್ನಾಟಕ ಸರ್ಕಾರ, ಹಿಂದೂ ಧಾರ್ಮಿಕ ದತ್ತಿ 
ಇಲಾಖೆ, ಶ್ರೀ ಜಳಗಿರಿರಂಗನನಾಥಸ್ವಾಮಿ ದೇವಾಲಯ, ಅಳಗಿರಿರಂಗನ ಬೆಟ್ಟ. 
ಯಳಂದೂರು, ಚಾಮರಾಜನಗರ ಜಲ್ಲೆ. ದೂರವಾಣಿ: ೦82೦6-೭44೦೦೨ 
ರವರಿಂದ ಮಾಹಿತಿ ಪಡೆಯಲಾಗಿದೆ. 

ಡಾ.ಬ.ಬಸವರಾಜು ತಗರಪುರ - ಐತಿಹ್ಯದರ್ಶನ, ಸುನಿಲ್‌ ಪ್ರಕಾಶನ, ನಂ.೨೦7, 1ನೇ 
ಮಹಡಿ. 3ನೇ ಮುಖ್ಯರಸ್ತೆ, ನ್ಯೂ ಕಾಂತರಾಜ ಅರಸ್‌ ರಸ್ತೆ. ಕುವೆಂಪುನಗರ, 
ಮೈಸೂರು, 2೦೦8, ಪು.ಸ೦.4೦-41. 

ಡಾ.ಪಿ.ಕೆ. ರಾಜಶೇಖರ್‌, ಜನಪದ ವಿದ್ವಾಂಸರು ಇವರು ಅನೇಕ ಭಕ್ತಗೀತೆಗಳನ್ನು 
ಹಾಗೂ ಮಾದೇಶ್ವರ ಸಾಹಿತ್ಯವನ್ನು ರಚಿಸಿದ್ದಾರೆ. 


230 


44. 


45. 
46. 


47. 


48. 


49. 


5೦. 


51. 


೨೫ 


53; 


೨4. 


ಸಿ. ನಾಗರಾಜು - ಶ್ರೀ ಮಲೆಮಾದೇಶ್ವರ ಕ್ಷೇತ್ರ, ಶ್ರೀ ಶಾಂತಮಲ್ಲಕಾರ್ಜುನ ಸ್ವಾಮಿ 
ಪ್ರಕಾಶನ, ಶ್ರೀ ಸಾಲೂರು ಬ್ರಹನ್ಯಠ ಶ್ರೀ ಮಹದೇಶ್ವರ ಬೆಟ್ಟ. ಕೊಳ್ಳೇಗಾಲ ತಾಲ್ಲೂಕು. 
197೨ ರಂಥವನ್ನು ಅಧ್ಯಯನ ಮಾಡಲಾಗಿದೆ. 


ಹೊಂಡರಬಾಳು ಶ್ರೀ ವೀರಶೈವ ಗುರುಮಠದ ಶ್ರೀಗುರುಗಳ ಹೇಳಕೆಗಳವೆ. 


ಶ್ರೀಮತಿ ಪದ್ಯನಾಗೇಂದ್ರನ್‌ - ಶ್ರೀ ಬೂದುಬಾಳು ವೆಂಕಟರಮಣಸ್ವಾಮಿಯ 
ಸ್ಥಳಪುರಾಣ, ಪುಣ್ಯಕ್ಷೇತ್ರ. ಬೂದುಬಾಳು, ಕೊಳ್ಳೇಗಾಲ ತಾಲ್ಲೂಕು, ಲೇಖಕರು ಶ್ರೀ 
ರಾಮಣ್ಣ ದೊಡ್ಡಪ್ಪ ಬ್ಯಾಟಿ ಚೌಡೇಶ್ವರಿ ದೇವಸ್ಥಾನದ ಹಿ೦ದೆ ನರಸಾಪುರ, ನಾಕಾ 
ಬೆಟಗೇರಿ, ಗದಗ ಈ ಗ್ರಂಥವನ್ನು ನೋಡಲಾಗಿದೆ. 


ಮಳವಳ್ಳಿ ತಾಲ್ಲೂಕು. ಬೊಪ್ಪೇಗೌಡನಪುರದಲ್ಲರುವ ಸ್ತಾಮಿಗಳವರಿಂದ ಮಾಹಿತಿಗಳನ್ನು 
ಪಡೆಯಲಾಗಿದೆ. 


ಮಹಾದೇವ ಶಂಕನಪುರ - ಮಂಟೇಸ್ವಾಮಿ ಪರಂಪರೆ ಮತ್ತು ಚಿಕ್ಕಲ್ಲೂರು ಜಾತ್ರೆ, 
ಕಂಸಾಳೆ, ಜಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಚಾಮರಾಜನಗರ, 2೦1೦, ಪು.ಸಂ.೭6 


ರಿಂದ 3೦. 


ಡಾ.ನಿರ್ಮಲ್‌ರಾಜ್‌ - ಉಮ್ಯತ್ತೂರು ಅರಸರು ಒಂದು ಅಧ್ಯಯನ, ಪ್ರಕಟಣೆ 
ಸಂಸ್ಕೃತಿ ಇಲಾಖೆ, ಭಾರತ ಸರ್ಕಾರ ಮತ್ನು ಜಗದ್ದುರು ಶ್ರೀ ಶಿವರಾತ್ರೀಶ್ವರ 


ರಂಥಮಾಲೆ, ಮೈಸೂರು. 2೦1. ಪು.ಸಂ. 6೦-6೦. 


ಡಾ.ಸಿ.ಯು.ಮಂಜುನಾಥ್‌ - ಶಾಸನಗಳು ಮತ್ತು ಕರ್ನಾಟಕ ಸಂಸ್ಕೃತಿ (ಕ್ರಿ.ಪ.15೦- 
1340) ಚಿತ್ಸಲಾ ಪ್ರಕಾಶನ, ಕುಪ್ಪಂ, ೭2೦1೭, ಪು.ಸಂ.216. 

ಡಾ.ಜ.ಬಸವರಾಜು ತಗರಪುರ - ಮೂಗೂರು ಮತ್ತು ತಗರಪುರದ ಸಾಂಸ್ಕೃತಿಕ 
ಇತಿಹಾಸ, ವೀರಾಜಸಿ ಎಂಟರ್‌ ಪ್ರೈಸಸ್‌. ನಂ.845, 6ನೇ ಕ್ರಾಸ್‌. ರೆಹಮಾನಿಯ 
ರಸ್ತೆ. ಚಾಮರಾಜ ಮೊಹಲ್ಲಾ. ಮೈಸೂರು, 2೦೦೨, ಪು.ಸಂ.137. 

ಡಾ.ಚಂ೦ದ್ರು ಕಾಳೇನಹಳ್ಳ - ಸೋಲಗರ ಸಂಸ್ಕೃತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, 


ಕನ್ನಡ ಭವನ. ಜೆ.ಸಿ.ರಸ್ತೆ. ಬೆಂಗಳೂರು, 2೦1. ಪು.ಸಂ.52-6೨. 


ಮಹಾದೇವು ಶಂಕನಪುರ - ಮಾರಿಹಬ್ಬಗಳು. ಪ್ರಕಾಶಕರು, ಪಿ.ಎಂ.ಎಸ್‌.ಆರ್‌. ಸಂ 


Foye 


ಕೊಳ್ಳೇಗಾಲ. 2೨೦೦1 ಪು.ಸಂ.2೦೦. 


ಡಾ.ಎಚ್‌.ತಿಪ್ಪೇರುದ್ರಸ್ತಾಮಿ -ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಡಿ.ವಿ.ಕೆ. ಮೂರ್ತಿ 


ಪ್ರಕಾಶಕರು. ಮೈಸೂರು. 2೦1೦. ಪು.ಸಂ.642. 


231 


55; 
೨6: 


ಬ 


೨8. 


೨9; 


60. 


61. 


62. 
63. 


ಅದೇ ಪು.ಸಂ.64ರ. 


ಡಾ.ಬ.ಬಸವರಾಜು ತಗರಪುರ - ಐತಿಹ್ಯ ದರ್ಶನ, ಸುನಿಲ್‌ ಕಾಶನ., 


J) 
ಲಿ 
ಸ್‌ ರಸೆ, 

pe] 


ನಂ.೨೦7/1ನೇ ಮಹಡಿ, 3ನೇ ಮುಖ್ಯರಸ್ತೆ, ನ್ಯೂಕಾಂತರಾಜ ಅರ 
ಕುವೆಂಪುನಗರ, ಮೈಸೂರು, ಪು.ಸಂ.೭೦, 21. 

ಸೋಮಶೇಖರ ಬಸಲ್ವಾಡಿ — ಸಾಹಿತ್ಯ ಚಿಂತಕರು, ಸಂಶೋಧಕರು ಹಾಗೂ 
ಚಾಮರಾಜನಗರ ಜಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್‌ನ ಮಾಜ ಗೌರವ 
ಕಾರ್ಯದರ್ಶಿಗಳು ಹಾಗೂ ಮಾಜ ಅಧ್ಯಕ್ಷರು ರವರಿಂದ ಸಾಕಷ್ಟು ಮಾಹಿತಿಗಳನ್ನು 
ಪಡೆದುಕೊಳ್ಳಲಾಗಿದೆ. 

ಮಲೆಯೂರು ಗುರುಸ್ತಾಮಿ (ಸಂ) - ಹೊನ್ನುಹೊಳೆ. ಜಲ್ಲಾ ಕನ್ನಡ ಸಾಹಿತ್ಯ 
ಪರಿಷತ್ತು, ಚಾಮರಾಜನಗರ, 2೦೦7, ಪು.ಸಂ.೭೭6-2೦೮. 

ಡಾ.ಚ೦ದ್ರು ಕಾಠೇನಹಳ್ಳ - ಸೋಲಗರ ಸಂಸ್ಕೃತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, 
ಕನ್ನಡ ಭವನ, ಜೆ.ಸಿ.ರಸ್ತೆ. ಬೆಂಗಳೂರು, 2೦1 ಪು.ಸಂ.271-27೦. 
ಡಾ.ಬ.ಬಸವರಾಜು ತಗರಪುರ - ಮೂಗೂರು ಮತ್ತು ತಗರಪುರದ ಸಾಂಸ್ಕೃತಿಕ 
ಇತಿಹಾಸ ವೀರಾಜಸಿ ಎಂಟರ್‌ ಪ್ರೈಸಸ್‌, ನಂ.845/6ನೇ ಕ್ರಾಸ್‌, ರೆಹಮಾನಿಯ ರಸ್ತೆ, 
ಚಾಮರಾಜ ಮೊಹಲ್ಲಾ, ಮೈಸೂರು. ಪು.ಸಂ.14ರ, 15೦. 

ರಾಜೇಶ ಬೆಂಡರವಾಡಿ - ಪತ್ರಕರ್ತ ಇವರಿಂದ ಪಡೆದ ಮಾಹಿತಿ, 12-03-2೦17. 
ಪ್ರೊ. ಕೃಷ್ಣಮೂರ್ತಿ ಹನೂರು - ಇವರಿಂದ ಪಡೆದ ಮಾಹಿತಿ, ೦6-04-2೦16. 
ಮಹದೇವ ಶಂಕನಪುರ - ಮಲೆಯ ಮಾದಯ್ಯನ ಸಾಂಸ್ಕೃತಿಕ ಚರಿತ್ರೆ - 


ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦1, ಪು.ಸಂಖ್ಯೆ, 21-26. 


232 


ಅಧ್ಯಾಯ-6 
ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಅಭವೃಧ್ಧಿಗೆ ಮಾರ್ಗೋಪಾಯಗಳು 


ಪೀಠಿಕೆ 


ಕರ್ನಾಟಕ ರಾಜ್ಯದ ವಿಸ್ಲಾರವಾದ ಹಾಗೂ ಸುಂದರವಾದ ಬೆಟ್ಟಗುಡ್ಡ, ನದಿ ಜಲಪಾತ 
ಹಾಗೂ ಪ್ರಾಚೀನ ನೆಲೆಗಳ. ಪ್ರಾಚೀನ ಕಾಲದ ನಾಗರಿಕತೆಗಳನ್ನು ಹೊಂದಿರುವ 
ಚಾಮರಾಜನಗರ ಜಲ್ಲೆ. ಈ ಜಲ್ಲೆಯು ತನ್ನದೇ ವಿಶಿಷ್ಠ ಮಾದರಿಯ ಸಾಂಸ್ಕೃತಿಕ ಪರಂಪರೆ 
ಅಲ್ಲದೆ ಪ್ರಾಚೀನ ಇತಿಹಾಸವನ್ನು ಸಹ ಹೊಂದಿದೆ. ಇಲ್ಲ ಕಂಡುಬರುವ ನಾಲು 
ತಾಲ್ಲೂಕುಗಳಲ್ಲಯೂ ಬೆಟ್ಟಗುಡ್ಡಗಳು. ನದಿ ಕಣಿವೆಗಳು, ಸುಂದರ ಜಲಪಾತಗಳು, ವನ್ಯ 
ಸಂಪತ್ತು, ಅರಣ್ಯ ಸಂಪತ್ತು, ಹೀಗೆ ಎಲ್ಲಾ ಬಗೆಯ ನೈಸರ್ಗಿಕ ಸಂಪತ್ತನ್ನು 
ಮೈೈದುಂಜಸಿಕೊಂಡಿರುವ ಚಾಮರಾಜನಗರ ಜಲ್ಲೆ, ಪ್ರವಾಸೋದ್ಯಮಕ್ಕೆ ಹೇಆ ಮಾಡಿಸಿದಂತಹ 
ಜಲ್ಲೆ. ಆದಕಾರಣ ಈ ಜಲ್ಲೆಯ ಎಲ್ಲಾ ತಾಲ್ಲೂಕುಗಳಲ್ಲಯೂ ಪ್ರವಾಸಿಗರನ್ನು ಕೈಬೀಸಿ 
ಕರೆಯುತ್ತಿವೆ. ಆದರೆ ಕೆಲವೊಂದು ಕಡೆ ಪ್ರವಾಸಿ ತಾಣಗಳ ಕುರಿತು ಮಾಹಿತಿಗಳೇ ಇಲ್ಲವಾಗಿದೆ. 
ಶೇ ನಿಟ್ಟನಲ್ಲ ಪ್ರವಾಸದ ಅಭವೃದ್ಧಿಗೆ ಕೆಲವೊಂದು ಮಾರ್ಗೋಪಾಯಗಳು ಸಹ ಅಗತ್ಯವಾಗಿ 


ಬೇಕಾಗಿದೆ.' 


1 ಮೂಲಭೂತ ಸೌಕರ್ಯ ನೀಡುವುದು, ಅದರಲ್ಲ ಹೋಟೆಲ್‌ ವ್ಯವನ್ಥೆ, ಸಾರಿಗೆ ವ್ಯವನ್ಥೆ 
ಮತ್ತು ವಸತಿ ವ್ಯವಸ್ಥೆ: ಚಾಮರಾಜನಗರ ಜಲ್ಲೆಯ ಕೆಲವೊಂದು ಪ್ರಮುಖ ತಾಣಗಳಲ್ಲಿ 
ಪ್ರಸ್ನುತ ಠಗಲೂ ಯಾವುದೇ ತರಹದ ಹೋಟಲ್‌ ವ್ಯವನ್ಥೆ ಇಲ್ಲ. ಆಯಾ ತಾಣಗಕಲ್ಲ 
ಹೋಟಿಲ್‌ ಇದಿದ್ದರೆ ಸಮಯಕ್ಕೆ ಸರಿಯಾಗಿ ಆಹಾರ ದೊರಕುತಿತ್ತು. ಈ 
ಹಿನ್ನೆಲೆಬುಂದ ಇದು ಅವಶ್ಯಕವಾಗಿದೆ ಮತ್ತು ಕಠಿಣವಾದ ತಾಣಗಳಗೆ ಹೋಗಲು 
ಸರಿಯಾದ ರೀತಿಯಲ್ಪ್ಲ ಸಾರಿಗೆ ವ್ಯವಸ್ಥೆ ಇಲ್ಲ. ಉದಾಹರಣೆಗೆ ಕೆ.ಗುಡಿ, ಗರಿಕೆಕಂಡಿ, 
ಮೇಕೆದಾಟು, ಜೋಡಿಗೆರೆ, ಬೆಲ್ಲತ್ತ ಪಕ್ಷಿಕಾಶಿ ಇನ್ನೂ ಮೊದಲಾದ ಪ್ರವಾಸಿ ತಾಣಗಳಲ್ಪ 
ಯಾವುದೇ ತರಹದ ಹೋಟಿಲ್‌ ವ್ಯವಸ್ಥೆಯಾಗಅ ಅಥವಾ ಸರಿಯಾದ ರಸ್ತೆ ಮಾರ್ಗವು 
ಇಲ್ಲದೆ ಇರುವುದು ಕಂಡುಬರುತ್ತದೆ. ಇವುಗಳನ್ನು ಸರಿಪಡಿಸಿದರೆ ಇನ್ನೂ ಹೆಚ್ಚಿನ 
ಉಪಯುಕ್ತತೆಯನ್ನು ಪಡೆಯಬಹುದಾಗಿದೆ. * 

2. ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳಗೆ ಭೇಟ ನೀಡುವ ದೇಶೀಯ ಮತ್ತು 
ವಿದೇಶಿ ಪ್ರವಾಸಿಗರಿಗೆ ರಿಯಾಲಯುತಿ ದರದಲ್ಲ ಸೌಲಭ್ಯವನ್ನು ಒದಗಿಸುವುದರಿಂದ 


233 


ಅವರು ಜಲ್ಲೆಯಲ್ಲರುವ ಎಲ್ಲಾ ಪ್ರವಾಸಿ ತಾಣಗಳನ್ನು ವೀಕ್ಷಣಿ ಮಾಡಲು 
ಅನುಕೂಲವಾಗುತ್ತದೆ. 

. ಚಾಮರಾಜನಗರ ಜಲ್ಲೆಯಲ್ಲ ಕಂಡುಬರುವ ಪ್ರವಾಸಿ ತಾಣಗಳು ಕೆಲವು ಸರ್ಕಾರದ 
ಅಧೀನ,  ಕೆ.ಎಸ್‌.ಟ.ಡಿ.ಸಿ. ಅಧೀನ, ಪಿ.ಡಬ್ಲೂ.ಡಿ ಅಧೀನದಲ್ಪವೆ. ಕೆಲವೊಂದು 
ತಾಣಗಳನ್ನು ಅಭವೃದ್ಧಿಪಡಿಸಿದರೆ, ಕೆಲವೊಂದು ಪ್ರವಾಸಿ ತಾಣಗಳು ದುಃಸ್ಥಿತಿಯಾಗಿದೆ. 
ಆದಕಾರಣ ಈ ಜಲ್ಲೆಯಲ್ಲ ಕಂಡುಬರುವ ಪ್ರವಾಸಿ ತಾಣಗಳನ್ನು ಜಲ್ಲಾಡಳತವು ತನ್ನು 
ಸ್ಹಾಧೀನಕ್ಷೆ ತೆಗೆದುಕೊಂಡರೆ ಅಭವೃಧ್ಧಿ ಪಡಿಸಬಹುದಾಗಿದೆ. 

. ಕೆಲವೊಂದು ಕಡೆ ಸರ್ಕಾರದ ವಾರ್ತಾ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಗಳು 
ಬೇರೆ ಬೇರೆ ಸಂಸ್ಥೆಗಳಾಗಿವೆ. ಇವುಗಳು ಒಂದಾಗಿ ಕೆಲಸ ನಿರ್ವಹಿಸಿದರೆ ಇನ್ನೂ ಹೆಚ್ಚನ 
ಸಂಖ್ಯೆೇಯಲ್ಲ ಪರಿಣಾಮಕಾರಿಯಾಗಿ ಅಭವೃದ್ಧಿ ಪಡಿಸಬಹುದಾಗಿದೆ. 

. ಇಲ್ಪನ ಪರಿಸರ, ಬೆಟ್ಣಗುಡ್ಡ. ನದಿ, ಜಲಪಾತ, ಪ್ರಾಣಿ ಪಕ್ಷಿಗಳು. ಯಾತ್ರಾನ್ಸಳ ಇನ್ನೂ 
ಮೊದಲಾದವುಗಳ ಬಗ್ಗೆ ಪ್ರವಾಸೋದ್ಯಮ ಮಟ್ಟದಲ್ಲ ಹೆಚ್ಚಿನ ಮಾಹಿತಿಗಳನ್ನು 
ಒದಗಿಸಿದರೆ, ಪ್ರವಾಸಿಗರ ಸಂಖ್ಯೆ ಅಭವೃದ್ಧಿಯಾಗುತ್ತದೆ. ಆದರೆ ಚಾಮರಾಜನಗರ 
ಜಲ್ಲೆಯ ಬಹುತೇಕ ತಾಣಗಳ ಹೆಸರನ್ನು ಇನ್ನೂ ಕೂಡ ಪ್ರಚಾರಪಡಿಸಿಲ್ಲ. 

. ಚಾಮರಾಜನಗರ ಜಲ್ಲೆಯ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ದೇಪೀಯ 
ಹಾಗೂ ವಿದೇಶಿಯ ಪ್ರವಾಸಿಗರಿಗೆ ಪರಿಚಯುಸುವುದರಿಂದ ಪ್ರವಾಸೋದ್ಯಮವನ್ನು 
ಅಭವೃಧ್ಧಿ ಪಡಿಸಿದಂತಾಗುತ್ತದೆ.  ಉದಾಹರಣಿಗೆ ಹರದನಹಳ್ಳಯು ಚೋಳ, 
ಹೊಯ್ದಕರ, ಮತ್ತು ವಿಜಯನಗರ ಅರಸರ ಕಾಲಕ್ಕೆ ಒಂದು ವ್ಯಾಪಾರ 
ಕೇಂದವಾಗಿತ್ತು. ಇದು ತನ್ನದೇ ಆದ ಧಾರ್ಮಿೀಕ ಪರಂಪರೆಯನ್ನು ಹೊಂದಿದೆ. 
ಚಾಮರಾಜನಗರದಲ್ಲ ಚಾಮರಾಜೇಂದ ಜಒಡೆಯರ್‌ ಜನಿಸಿರುವುದರಿಂದ ಇವರ 
ನೆನಪಿಗಾಗಿ ಅರಿಕುಠಾರವನ್ನು ಚಾಮರಾಜನಗರವೆಂದು ಕರೆಯಲಾಗಿದೆ. ಹರಕಕೋವೆ 
ಬಭ್ರುವಾಹನ ಇದ್ದ ನೆಲೆ. ನರಸಮಂಗಲವು ತಲಕಾಡಿನ ಗಂಗರ ಪ್ರಮುಖ ನೆಲೆ. 
ಇಲಯ ಮಲೈ ಮಹದೇಶ್ವರ ದೇವಾಲಯ, ಬಳಗಿರಿರಂಗನ ದೇವಾಲಯ. 
ಗೋಪಾಲಸ್ವಾಮಿ ಬೆಟ್ಟ. ಪಾರ್ವತಿ ಬೆಟ್ಟ. ಕನಕಗಿರಿ ಇವೆಲ್ಲವೂ ಧಾರ್ಮಿಕ 
ಕೇಂದ್ರಗಳಾಗಿವೆ. ಇವುಗಳನ್ನು ಇನ್ನೂ ಹೆಚ್ಚನ ರೀತಿಯಲ್ಲ ಅಭವೃದ್ಧಿ ಪಡಿಸುವುದರಿಂದ 
ಪ್ರವಾಸಿಗರನ್ನು ದ್ವಿಗುಣಗೊಳಸಬಹುದಾಗಿದೆ.” 

. ವನ್ಯಧಾಮ. ಗಿರಿಧಾಮ ಹಾಗೂ ವಿಹಾರ ಧಾಮಗಳನ್ನು ಅಭವ್ಯೃಧ್ಧಿಪಡಿಸಿದರೆ, 
ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತದೆ. ಬಳಗಿರಿರಂಗನ ಬೆಟ್ಟ ಮಹದೇಶ್ವರ ಬೆಟ್ಟ. 


234 


ಬಂಡೀಪುರ. ಗೋಪಾಲಸ್ವಾಮಿ ಬೆಟ್ಟಗಳ ಜೊತೆಗೆ ಇನ್ನೂ ಸಾಕಷ್ಟು ಗಿರಿಧಾಮಗಳು 
ಚಾಮರಾಜನಗರ ಜಲ್ಲೆಯಲಿವೆ. ಅವುಗಳನ್ನು ಕೂಡ ಅಭವೃಧ್ಧಿಪಡಿಸಬೇಕಾಗಿದೆ. 
ಉದಾಹರಣೆಗೆ ಶಿವನ ಸಮುದ್ರದ ಪರಿಸರದ ಬೆಟ್ಟಗುಡ್ಡಗಳು. ಗುಂಡಾಲ್‌ ಜಲಾಶಯ 
ಪರಿಸರದ ಬೆಟ್ಟಗುಡ್ಡಗಳು. ಒಡೆಯರ ಪಾಳ್ಯದ ಬೆಟ್ಟಗುಡ್ಡಗಳು. ಉದ್ದನೂರು ಪರಿಸರದ 
ಬೆಟ್ಟಗುಡ್ಡಗಳು. ತಾಳಬೆಟ್ಟದ ಬೆಟ್ಟಗುಡ್ಡಗಳು. ಮೇಕೆದಾಟು ಪರಿಸರದ ಬೆಟ್ಟಗುಡ್ಡಗಳು 
ಹಾಗೂ ಕೋಳಪಾಳ್ಯದ ಪರಿಸರದಲ್ಲರುವ ಬೆಟ್ಟಗಳನ್ನು ಅಭವೃಧ್ಧಿಪಡಿಸಿದರೆ ಹಾಗೂ 
ಭಾಗದಲ್ಲ ಪ್ರವಾಸಿಗರಿಗಾಗಿ ಹೋಟೆಲ್‌ ತೆರೆದರೆ ಉಪಯುಕ್ತವಾಗುತ್ತದೆ." 

. ಕರಕುಶಲ ವಸ್ತುಗಳ ಮಾರಾಟ ಮಳಗೆ ಸ್ಥಾಪಿಸುವುದರಿಂದ ಮಾರುಕಲ್ಟೆಯ ಅಭವೃಧ್ಧಿ 
ಮತ್ತು ಚಾಮರಾಜನಗರ ಜಲ್ಲೆಯ ಸಂಸ್ಕೃತಿಯನ್ನು ಬೆಳೆಸಬಹುದಾಗಿದೆ. 
ಉದಾಹರಣೆಗೆ ಬಂಡೀಪುರದ ಪರಿಸರದಲ್ಲ ಮರದ ಕೆತ್ತನೆ ಕರಕುಶಲ ವಸ್ತುಗಳನ್ನು 
ಮಾಡಬಹುದಾಗಿದೆ. ಜಳಗಿರಿರಂಗನಬೆಟ್ಟದಲ್ಲ ಅನೇಕ ಬಗೆಯ ಕಾಡು ಉತ್ಪನ್ನಗಳು 
ದೊರೆಯುತ್ತವೆ. ಉದಾಹರಣಿ ಜೇನುತುಪ್ಪ. ಸೀಗೆಕಾಲು ಪುಡಿ. ಮೇಣದ ಬತ್ತಿ 
ತಯಾರಿಕೆ ಅನೇಕ ಬಗೆಯ ಗಿಡಮೂಲಅಕೆ ಔಷಧಗಳು ದೊರೆಯುತ್ತವೆ. ಇದರಿಂದ 
ಮಾರುಕಲ್ಟೆಗೂ ಉತ್ತೇಜನ ನೀಡಿದಂತೆ ಆಗುತ್ತದೆ. ಅಲ್ಲದೆ ಸ್ಥಳೀಯರಿಗೆ ಕೆಲಸಗಳು 
ದೊರಕುತ್ತವೆ. ಮಹದೇಶ್ವರ ಬೆಟ್ಟದ ಪರಿಸರದಲ್ಲ ಜದಿರಿನಿಂದ ಮಾಡಲ್ಪಟ್ಟ ಕರಕುಶಲ 
ವಸ್ತುಗಳು ದೊರೆಯುತ್ತವೆ. ಅಲ್ಲದೆ ರೇಷ್ಮೆ ಬಟ್ಟೆ ತಯಾರಿಸುವಲ್ಲ ಕೊಳ್ಳೇಗಾಲ. 
ಯಳಂದೂರು ತಾಲ್ಲೂಕು ಪ್ರಸಿದ್ಧಿಯಾಗಿವೆ. ಯಳಂದೂರು ತಾಲೂಕಿನ 
ಮಾಂಬಳ್ಟಯಲ್ಲ ರೇಷ್ಯೆ ಕಾರಾನೆ ಇದೆ. ಅದೇ ರೀತಿ ಕೊಳ್ಳೇಗಾಲ ತಾಲ್ಲೂಕಿನ 
ಮುಡಿಗುಂಡ ಮತ್ತು ಶಂಕನಪುರದಲ್ಲ ಸರ್ಕಾರಿ ರೇಷ್ಯೆ ಕಾರಾನೆಗಳವೆ. ಈ ಭಾಗದ 
ರೇಷ್ಯೆಯು ರಾಜ್ಯ, ಹೊರರಾಜ್ಯ, ದೇಶ ಹಾಗೂ ವಿದೇಶಗಳ೦ದಲೂ ಪ್ರಚಾರವಾಗಿದೆ. 
ಆದಕಾರಣ ಶೇ ರೀತಿಯ ಕಾರ್ಬಾನೆಗಳನ್ನು ಇನ್ನೂ ಹೆಚ್ಚನ ಮಾದರಿಯಲ್ಲ ಅಭವೃದ್ಧಿ 
ಪಡಿಸುವುದರಿಂದ ರೇಷ್ಮೆ ಮಳಗೆಯನ್ನು ಸ್ಥಾಪಿಸುವುದರ ಜೊತೆಗೆ, ಮಾರುಕಟ್ಟೆಯನ್ನು 
ಅಭವೃಧ್ಧಿಪಡಿಸಬಹುದಾಗಿದೆ. ಕೊಳ್ಳೇಗಾಲ ನಗರ ಪಟ್ಟಣದಲ್ಲ ದೇವಾಂಗ ಜದಿಯಲ್ಲ 
ರೇಷ್ಯೆ ಕೈಮಗ್ಗಗಳವೆ. ಇವುಗಳ ಬಣ್ಣ ಕ್ರಿ.ಶ.1೦ನೇ ಶತಮಾನಕ್ಕೆ ಹೆಸರುವಾಸಿಯಾಗಿರುವ 
ಮಾಂಬಳ ಹಾಗೂ ಮುಡಿಗುಂಡ ಶಾಸನಗಳಂದ ತಿಆದು ಬರುತ್ತದೆ. ಈ ಎಲ್ಲಾ 
ಬೆಳವಣಿಗೆಯಿಂದ ಪ್ರವಾಸಿ ತಾಣಗಳನ್ನು ಅಭವೃಧ್ಧಿಪಡಿಸಬಹುದಾಗಿದೆ.” 

i ಸ್ಥಳೀಯ ಆಯಾ ಭಾಗದ ವಿದ್ಯಾರ್ಥಿಗಳಗೆ ಮತ್ತು ಆಯಾ ಊರಿನ ರೈತರಿಗೆ ತಮ್ಮ 
ಜಲ್ಲೆಯ ಬಧ್ದೆಯೇ ತಿಆದಿರುವುದಿಲ್ಲ. ಆದಕಾರಣ ಅವರನ್ನು ಇಂತಹ ಪ್ರಮುಖ 


235 


ತಾಣಗಳಗೆ ಕರೆದುಕೊಂಡು ಹೋಗುವುದರಿಂದ, ಅವರ ಜ್ಞಾನ ವಿಕಾಸವಾಗುತ್ತದೆ. 
ಸಮಾಜದ ಮೇಲೆ ಪರಿಣಾಮಕಾರಿ ಹಿಡಿತವನ್ನು ಸಾಧಿಸಬಹುದು. ರೈತರಿಗೆ 
ಮಾನಸಿಕವಾಗಿ ನೆಮ್ಮದಿ ಬರುತ್ತದೆ. ಪ್ರಪಂಚದ ಹಾಗುಹೋಗುಗಳನ್ನು ತಿಆದುಕೊಳ್ಳಲು 
ಸಾಧ್ಯವಾಗುತ್ತದೆ. 


. ಚಾಮರಾಜನಗರ ಜಲ್ಲೆಯಲ್ಲ ಪ್ರಮುಖವಾಗಿರುವ ಹಾಗೂ ಇನ್ನಿತರ ಪ್ರೇಕ್ಷಣೀಯ 


ಸ್ಥಳಗಳ ಬಗ್ಗೆ ಮಾಹಿತಿಗಳನ್ನು ನೀಡುವುದು ಅಗತ್ಯವಾಗಿದೆ. ಏಕೆಂದರೆ ತುಂಬಾ 
ಪ್ರಮುಖವಾಗಿರುವ ಪ್ರೇಕ್ಷಕೀಯ ಸ್ಥಳಗಳ ಬಣ್ಣೆ ಅರಿವು ಇರುವುದಿಲ್ಲ. ಆದಕಾರಣ 
ಮೊದಲಗೆ ಆಯಾ ಜಲ್ಲಾಡಳತ ಪ್ರಚಾರ ಮಾಡಿದರೆ, ಅದು ಆಯಾ ಜಲ್ಲೆಯ ಆರ್ಥಿಕ 
ಅಭವೃದ್ಧಿಗೆ ಸಹಾಯಕವಾಗುತ್ತದೆ. 


. ಚಾಮರಾಜನಗರ ಜಲ್ಲೆಯಲ್ಲ ಕೇವಲ ಕೆಲವೇ ಕೆಲವು ಪ್ರವಾಸಿ ತಾಣಗಳನ್ನು 


ಅಭವೃದ್ಧಿಪಡಿಸಲಾಗಿದೆ. ಆದರೆ ಇನ್ನೂ ಹೊಸ ಹೊಸ ಪ್ರವಾಸಿತಾಣಗಳವೆ. ಇವುಗಳನ್ನು 
ಬೆಳಕಕಗೆ ತರುವುದರ ಜೊತೆಗೆ ಅಭವ್ಯೃಧ್ಧಿಪಡಿಸಿದರೆ ಮುಂದಿನ ದಿನಗಳಲ್ಲ ಜಲ್ಲೆಗೆ ಹೆಸರು 
ಬರುವುದರ ಜೊತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ವೃದ್ಧಿಪಡಿಸಿದಂತೆ ಆಗುತ್ತದೆ. 


. ಕೆ.ಎಸ್‌.ಟ.ಡಿ.ಸಿ. ಹೋಟೆಲ್‌ಗಳ ಸ್ಥಾಪನೆ ಕರ್ನಾಟಕದ ಕರ್ನಾಟಕ ರಾಜ್ಯ 


ಪ್ರವಾಸೋದ್ಯಮ ಅಭವೃದ್ಧಿ ನಿಗಮ ಪ್ರವಾಸರಿಗೆ ಎಲ್ಲಾ ರೀತಿಯ ಅನುಕೂಲ 
ಸೌಲಭ್ಯಗಳನ್ನು ಕಲ್ಪಸುವ ದೃಷ್ಟಿಯಿಂದ ಮಯೂರ ಹೋಟೆಲ್‌ಗಳನ್ನು ಸ್ಥಾಪಿಸಿದೆ. 
ಆದರೆ ಚಾಮರಾಜನಗರ ಜಲ್ಲೆಯಲ್ಲಯೂ ಕೆ.ಎಸ್‌.ಟ.ಡಿ.ಸಿ.ಯವತಿಯಂದ ಮಯೂರ 
ಹೋಟೆಲ್‌ ಸ್ಥಾಪನೆಯಾಗಬೇಕು. 

ಆದರೆ  ಕೆ.ಎಸ್‌.ಟ.ಡಿ.ಸಿ. ಯ ಮುಖಾಂತರ ಜಂಗಲ್‌ ಲಾಡ್ಡ್‌ಗಳವೆ. 
ಉದಾಹರಣೆಗೆ ಶಿವನ ಸಮುದ್ರದ ವ್ಯಾಪ್ತಿಯಲ್ಲ ದೊಡ್ಡ ಮಾಗಡಿ ಫಿಷಿಂಗ್‌ ಮತ್ತು 
ನೇಚರ್‌ ಕ್ಯಾಂಪ್‌, ಭೀಮೇಶ್ವರಿ ಫಿಷಿ೦ಂಗ್‌ ಮತ್ತು ನೇಚರ್‌ ಕ್ಯಾಂಪ್‌, ಅಳಗಿರಿರಂಗನ 
ಬೆಟ್ಟದ ಪರಿಸರದ ಕೆ.ಗುಡಿಯಲ್ಲ (ಕ್ಯಾತದೇವರಾಯಗುಡಿ) ವೈಲ್ಲರ್‌ನೆ ಸಂಕ್ರಾಂಪ್‌ನಲ್ಲ 
ಜಂಗಲ್‌ ಲಾಡ್ಡ್‌ಗಳವೆ. ಇವೆಲ್ಲವೂ ಶ್ರೀಮಂತರ ಹೋಟೆಲ್‌ಗಳಾಗಿದ್ದು. ಐಷಾರಾಮಿ 
ಧಾಮಗಳಾಗಿವೆ. ಆದಕಾರಣ ಸ್ಥಳೀಯರಿಗಾಗಿ ಅಲ್ಲದೆ ಕರ್ನಾಟಕದ ಮಧ್ಯಮ ವರ್ಗದ 
ಪ್ರವಾಸಿಗರಿಗೆ ನಿಗಧಿತ ಕಡಿಮೆ ದರದಲ್ಲ ಹೋಟಿಲ್‌ನಲ್ಲ ಉಳದುಕೊಳ್ಳುವುದಕ್ಕೆ 
ಅವಕಾಶವನ್ನು ಕಲ್ರಸಿಕೊಡಬೇಕು." 


. ವಸ್ತು ಸಂಗ್ರಹಾಲಯದ ಅವಶ್ಯಕತೆ ಇದೆ. ಪ್ರವಾಸಿಗರಿಗೆ ವಸ್ತು ಸಂಗ್ರಹಾಲಯದ 


ಅವಶ್ಯಕತೆ ಇದ್ದೇ ಇರುತ್ತದೆ. ಏಕೆಂದರೆ ಒಂದೊಂದು ಸಮಯದಲ್ಲ ಆಯಾ ಸ್ಥಳೀಯ 


236 


ಕಾಡನ್ನು ಸುತ್ತಲೂ ಸಾಧ್ಯವಾಗದೇ ಇರಬಹುದು. ಈ ಹಿನ್ನೆಲೆಬುಂದ ಅಲ್ತರುವ ಪ್ರಾಣಿ. 
ಪಕ್ಷಿಗಳನ್ನು ನೋಡುವುದಾದರೆ, ವಸ್ತುಸಂಗ್ರಹಾಲಯದಲ್ಲ ನೋಡಬಹುದಾಗಿದೆ. 
ಉದಾಹರಣಿಗೆ  ಬಂಡೀಪುರದಲ್ಲ ಒಂದು ಚಿಕ್ಕದಾದ ಸಂಗ್ರಹಾಲಯವನ್ನು 
ಮಾಡಲಾಗಿದೆ. ಈ ಸಂಗ್ರಹಾಲಯದಿಂದ ಈ ಭಾಗದಲ್ಲರುವ ಪ್ರಾಣಿ, ಪಕ್ಷಿ. ಬೆಟ್ಟ. 
ಗುಡ್ಡ, ಹಾವುಗಳು. ಪ್ರಾಣಿಗಳ ಹೆಜ್ಜೆ ಗುರುತುಗಳು ಈ ನೆಲೆಯ ಪರಿಚಯ ಇವೆಲ್ಲವನ್ನು 
ಸಂಗ್ರಹಾಲಯದಲ್ಲ ಕಾಣಬಹುದಾಗಿದೆ. ಅದೇ ರೀತಿ ಯಳಂದೂರಿನ ದಿವಾನ್‌ 
ಪೂರ್ಣಯ್ಯರವರ ಬಂಗಲೆಯು ಕೂಡ ಇತ್ತೀಚೆಗೆ ವಸ್ತುಸಂಗ್ರಹಾಲಯವಾಗಿದೆ. ಅದೇ 
ರೀತಿ ಮಲ್ಕೆಮಹದೇಶ್ವರ ಬೆಟ್ಟದ ಸಾಲೂರು ಮಠದ ಪರಂಪರೆಯನ್ನು ನೋಡಲಕ್ಷೆ 
ಸಾಧ್ಯವಾಗಿದೆ. ನಂತರ ಐಅಳಗಿರಿರಂಗನ ಬೆಟ್ಟದಲ್ಲಯೂ ಡಾ.ಸುದರ್ಶIನರವರ 
ಸಹಕಾರದಿಂದ ಸಾಕಷ್ಟು ಮಾಹಿತಿಗಳು ಲಭಸುತ್ತವೆ. ಅದೇ ಮಾದರಿಯಲ್ಲ 
ಚಾಮರಾಜನಗರ ಜಲ್ಲೆಯ ನಾನಾ ಭಾಗಗಳಲ್ಪ ಈೇ ಮಾದರಿಯ ವಸ್ಸು 
ಸಂಗ್ರಹಾಲಯಗಳನ್ನು ತೆರೆದರೆ, ಉಪಯುಕ್ತವಾದ ಮಾಹಿತಿಗಳನ್ನು ಪಡೆದುಕೊಳ್ಳಲು 
ಸಾಧ್ಯವಾಗುತ್ತದೆ. ಈ ರೀತಿಯ ವಸ್ತು ಸಂಗ್ರಹಾಲಯಗಳು 1814 ರಲ್ಲ ಜ್ರಟಷ್‌ 
ಭಾರತದ ಮೊದಲ ಗವರ್ನರ್‌ ಜನರಲ್‌ ಲಾರ್ಡ್‌ ವಾರನ್‌ ಹೇಫ್ಟಿಂಗ್‌ರವರು ವಸ್ಸು 
ಸಂಗ್ರಹಾಲಯದ ಕಾಲಯುದೆಯನ್ನು ಜಾರಿಗೆ ತರುವುದರ ಮೂಲಕ ಪ್ರಾಚೀನ 
ಅವಶೇಷಗಳನ್ನು ಸರ್ಕಾರದ ವಶಕ್ಷೆ ತೆಗೆದುಕೊಂಡು ಅಳದು ಹೋಗುತ್ತಿದ್ದ ಪ್ರಾಚೀನ 
ಅವಶೇಷಗಳನ್ನು ಸಂರಕ್ಷಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಇದರ ಫಲವಾಗಿ 
ಭಾರತದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಉಳಸಿಕೊಳ್ಳಲು. ಮತ್ತು 
ನೋಡಲು ವಸ್ಸು ಸಂಗ್ರಹಾಲಯಗಳು ಸಹಕಾರಿಯಾಯುತು.' ಅದೇ ಮಾದರಿಯಲ್ಲ 
ಚಾಮರಾಜನಗರ ಜಲ್ಲೆಯಲ್ಲ ವಸ್ತು ಸಂಗ್ರಹಾಲಯಗಳು ಸ್ಥಾಪನೆಯಾಗಬೇಕಾಗಿದೆ. 
ಇದರಿಂದ ಠೀ ಭಾಗದ ಸಂಸ್ಕೃತಿಯನ್ನು ತಿಆಸುವುದಕ್ಕೆ ಸಹಕಾರಿಯಾಗಲದೆ. ಅಲ್ಲದೆ 
ಇದರ ಮುಖಾಂತರ ಪ್ರವಾಸಿಗರನ್ನು ಕರೆತರುವುದು ಕೂಡ ಸುಲಭವಾಗಲದೆ. 
ವಸ್ಸುಸಂಗ್ರಹಾಲಯದ ಮೂಲ ಉದ್ದೇಶವೇನೆಂದರೆ, ಈ ಭಾಗದ ಪ್ರಾಚೀನ ಇತಿಹಾಸ 
ಮತ್ತು ಸಂಸ್ಕೃತಿಯನ್ನು ಪರಿಚಯುಸುವುದು. ಪ್ರಾಚೀನ ಪರಂಪರೆಯ ಬಣ್ಣೆ ಹೆಮ್ಮೆ 
ಮೂಡಿಸುವುದು, ಸಂಶೋಧಕರಿಗೆ ಉಪಯುಕ್ತವಾಗುತ್ತದೆ. ಅಲ್ಲದೆ ಆಯಾ 
ಪ್ರವಾಸಿಗರಿಗೆ ಜ್ಞಾನವನ್ನು ನೀಡಿದಂತೆ ಆಗುತ್ತದೆ. ಅಪರೂಪದ ವಸ್ತು ಅವಶೇಷಗಳ 
ರಕ್ಷಣಿ ಮತ್ತು ದಾಖಲಾತಿಗೆ ಸಹಕಾರಿಯಾಗುತ್ತದೆ. ಅಳದು ಹೋಗಿರುವ ಪ್ರಾಣಿ 


237 


ಪಕ್ಷಿಗಳ ವಿಚಾರ ತಿಳಸುವುದು. ಇವೆಲ್ಲವುಗಳನ್ನು ತಿಆಯುವ ದೃಷ್ಟಿಯಿಂದ ಆಯಾ 


ಪ್ರಾದೇಶಿಕ ಕೇಂದ್ರಗಳಲ್ಲ ವಸ್ತು ಸಂಗ್ರಹಾಲಯಗಳನ್ನು ನಿರ್ಮಿಸುವುದು ಸೂಕ್ತ. 


. ಮೈಸೂರು ಜಲ್ಲೆಯಲ್ಲ ಪ್ರವಾಸಿ ಏಜೆನ್ಸಿಗಳ ಕಾರ್ಯಭಾರ ನಿರ್ವಹಿಸುತ್ತವೆ. ಇದರಲ್ಲಿ 


ಪ್ರವಾಸಿ ಏಜೆನ್ಸಿಗಳು ಮಾರಾಟಗಾರ ಮತ್ತು ಪ್ರವಾಸಿಗಳ ನಡುವೆ ಮಧ್ಯವರ್ತಿಗಳಾಗಿ 
ಕಾರ್ಯ ನಿರ್ವಹಿಸುತ್ತಾರೆ. ಇವು ಪ್ರವಾಸಿಗರ ಕೆಲವೊಂದು ಸಮಸ್ಯೆಗಳನ್ನು 
ಪೂರೈಸುತ್ತವೆ. ಪ್ರವಾಸಿಗರು ಮಾಹಿತಿ ಕೇಆದಾಗ ಪ್ರವಾಸದ ಬಗ್ಗೆ ಮಾಹಿತಿ ನೀಡಿ 
ಅರಿವು ಮೂಡಿಸುವುದಾಗಿದೆ. ಪ್ರವಾಸಿ ಏಜೆಂಟ್‌ ಪ್ರವಾಸಿಗರಿಗೆ ಮಾರ್ಗದರ್ಶಕನಿದ್ದಂತೆ 
ಅವರಿಗೆ ಬಾಷೆಯ ಹಿಡಿತ ಇರಬೇಕು. ಆದರೆ ಚಾಮರಾಜನಗರ ಜಲ್ಲೆಯಲ್ಲ ಪ್ರವಾಸಿಗರ 
ಏಜೆನ್ಸಿಗಳು ಇಲ್ಲ. ಮುಂದಿನ ದಿನಗಳಲ್ಲ ಏಜೆನ್ಸಿಗಳ ಅವಶ್ಯಕತೆ ಇದೆ. ಅಲ್ಲದೆ 
ಪವಾಸಿಗರ ಪ್ರವಾಸಕ್ಕೆ ಪೂರಕವಾಗಿ ಏಜೆನ್ಸಿಗಳು ಬಾಡಿಗೆ ದರವನ್ನು ನಿಗದಿ 
ಮಾಡುತ್ತದೆ. ಅಲ್ಲದೆ ಪ್ರವಾಸಿಗರಿಗೆ ದರದ ಬಗ್ಗೆ ಮಾಹಿತಿ ನೀಡುತ್ತಾರೆ. ಒಂದು ದಿನದ 
ಲೆಕ್ಕ, ಅಥವಾ ಪ್ಯಾಕೇಜ್‌ ಟೂರ್‌ ಹಮ್ಮಿಕೊಂಡರೆ ಅದಕ್ಕೆ ತಕ್ಕಂತೆ ಏಜೆನ್ಸಿಗಳು 
ಬೆಲೆಯನ್ನು ನಿಗಧಿ ಮಾಡುತ್ತದೆ. ಇದರಿಂದ ಆತನು ಪ್ರವಾಸಕ್ಕೆ ಹೋಗಬಹುದು 
ಅಥವಾ ಹೋಗದೆ ಇರಬಹುದು. ಈ ರೀತಿಯ ವ್ಯವಸ್ಥೆಯನ್ನು ಚಾಮರಾಜನಗರ 
ಜಲ್ಲೆಯಲ್ಲ ಮುಂದುವರಿಸುವ ಅವಶ್ಯಕತೆ ಇದೆ. 


y ಪ್ರವಾಸೋದ್ಯಮದ ಸಿಬ್ಬಂದಿಗಳು ತರಬೇತಿಯನ್ನು ಪಡೆದಿರಬೇಕು: ಇದು 


ಪ್ರವಾಸೋದ್ಯಮ ಐಬಹುವೇಗದಲ್ಲ ಬೆಳೆಯುತ್ತಿರುವ ಒಂದು ಉದ್ಯಮವಾಗಿದೆ. 
ಆದಕಾರಣ ಪ್ರವಾಸೋದ್ಯಮ ಖೆಕವಣಿಗೆಯಾಗಬೇಕಾದರೆ, ಅನುಭವವಿರುವ ಅಲ್ಲದೆ 
ಆಯಾ ಕ್ಷೇತ್ರದಲ್ಲ ಪರಿಣಿತಿಯನ್ನು ಹೊಂದಿರುವ ಸಿಬ್ಬಂದಿಗಳ ಅವಶ್ಯಕತೆ ಇದೆ. 
ಇದನ್ನು ಮನಗಂಡು ಪ್ರವಾಸೋದ್ಯಮ ಆಧುನಿಕ ಯೋಜನೆ ಮತ್ತು 
ಆವಿಷ್ಠಾರಗಕೊಂದಿಗೆ ಸಿಬ್ಬಂದಿಗೆ ಉತ್ತಮ ತರಬೇತಿ ನೀಡುವ ಪರಿಪಾಠವನ್ನು 
ಪ್ರಾರಂಭಸಿದೆ. ಇದರಿಂದ ಪ್ರವಾಸಿ ತಾಣ ಅಭವೃದ್ಧಿಯಾಗಿರುವುದಲ್ಲದೆ, ಹೆಚ್ಚು ಹೆಚ್ಚು 
ವಿದೇಶಿ ವಿನಿಮಯಗಳಸಲು ಸಾಧ್ಯವಾಗಿದೆ. ಶೇ ಬೆಳವಣಿಗೆಯಿಂದ ಹೋಟೆಲ್‌, 
ವಿಮಾನಯಾನ, ವಸತಿಗೃಹ ಇನ್ನೂ ಮೊದಲಾದ ಕ್ಷೇತ್ರಗಕಲ್ಲ ಕೋಟ್ಯಾಂತರ 
ಸಿಬ್ಬಂದಿಗಳು ದುಡಿಯುತ್ತಿದ್ದಾರೆ. ಪ್ರವಾಸಿಗರ ಅಭಪ್ರಾಯದ ಮೇರೆಗೆ ಪ್ರವಾಸೋದ್ಯಮ 
ಸಿಬ್ಬಂದಿಗೆ ತರಬೇತಿ ನೀಡುವ ಯೋಜನೆ ಜಾರಿಗೆ ಬಂದಿತು. ಮೊದಲನೆಯದಾಗಿ 
19046 ರಲ್ಲ 4 ವರ್ಷಗಳ ಕಾಲ ತರಬೇತಿಯನ್ನು ಆರಂಭಸಿತು. ನಂತರ 
ಭಾರತದಾದ್ಯಂತ ಅನೇಕ ರೀತಿಯ ಪ್ರವಾಸೋದ್ಯಮ ಕೇಂದ್ರಗಳು ಕೆಲಸ 


238 


ನಿರ್ವಹಿಸುತ್ತಾ ಬಂದಿವೆ. ಆದರೆ 21ನೇ ಶತಮಾನಕ್ಕೆ ಬಂದರೂ ಕೂಡ 
ಚಾಮರಾಜನಗರದಲ್ಲ ಒಂದು ಪ್ರವಾಸ ಕೇಂದ್ರಗಳಲ್ಲ. ಮುಂದಿನ ದಿನಗಳಲ್ಲ 
ಪ್ರವಾಸೋದ್ಯಮ ಕೇಂದ್ರ ಸ್ಥಾಪಿತವಾಗಿ, ಅವರಲ್ಲ ಸಿಬ್ಬಂದಿಗಳನ್ನು ತೆಗೆದುಕೊಂಡರೆ 
ಎಷ್ಟೋ ಜನರಿಗೆ ಕೆಲಸ ದೊರೆತಂತೆ ಆಗುತ್ತದೆ. ಆ ಕೆಲಸ ಆದಷ್ಟು ಬೇಗನೆ 
ಆಗಬೇಕಾಗಿದೆ. 

ಬೈನಾಕ್ಕುಲ್ಲರ್‌- ಜ,ಆರ್‌.ಹಿಲ್ಪ್‌, ಕರಿವರಾದರಾಯನಬೆಟ್ಟ ಹುಲುನ ಮುರಡಿ ಬೆಟ್ಟ 
ಮತ್ತು ಮರಡಿಗುಡ್ಡಗಳಲ್ಲ ಬೈನಾಕ್ಕುಲ್ಲರ್‌ಗಳನ್ನು ನಿರ್ಮಿಸಬೇಕು 

ಸುವರ್ಣಾ ರಥವನ್ನು (ರೈಲು) ಮೈಸೂರಿನ ಅಶೋಕಪುರಂ ರೈಲು ನಿಲ್ದಾಣದಿಂದನಿಂದ 
ಚಾಮರಾಜನಗರ ರೈಲು ನಿಲ್ದಾಣದವರಗೆ ವಿಸ್ತರಿಸಬೇಕು. 

ಸಫಾರಿ: ಮಲೆಮಹದೇಶ್ವರ ವನ್ಯಜೀವಿ ಧಾಮ ಮತ್ತು ಕಾವೇರಿ ವನ್ಯಜೀವಿ 
ಧಾಮಗಳಲ್ಲಯೂ ಸಫಾರಿ ವ್ಯವಸ್ಥೆಯನ್ನು ಆರಂಭಸಬೇಕು. 

ವನ್ಯ ಜೀವಿ ಧಾಮ ಮತ್ತು ಹುಲ ಸಂರಕ್ಷಿತ ಪ್ರದೇಶವನ್ನು ಸಮುದಾಯ ಆಧಾರಿತ 
ಪ್ರದೇಶವೆಂದು ಘೋಷಿಸಬೇಕು. 

ಟೂರ್‌ ಪ್ಯಾಕೇಜ್‌ನ್ನು ಅಳವಡಿಸಿಕೊಳ್ಳಬೇಕು 


[ ಭರಚುಕ್ಕಿ. ಮಲೆಮಹದೇಶ್ವರ ಬೆಟ್ಟ. ಹೊಗೆನೆಕಲ್‌ ಜಲಪಾತ, ಗುಂಡಾಲ್‌ 
ಜಲಾಶಯ, ಟಬೆಟ್‌ ಕ್ಯಾಂಪ್‌, ಮರಡಿಗುಡ್ಡ ಇತ್ಯಾದಿ. 

€ ಬಳೇಮಂಟಪ, ಜ.ಆರ್‌.ಹಿಲ್ಡ್‌, ಕೆ.ಗುಡಿ, ಹರಳುಕೋಟಿ, ಕರಿವರಾದರಾಯನ 

ವನ್ಯವೃಕ್ಷ ಧಾಮ. ಸುವರ್ಣಾವತಿ ಮತ್ತು ಚಿಕ್ಕಹೊಳೆ ಜಲಾಶಯಗಳು. 

ಬಂಡೀಪುರ, ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ. ಪಾರ್ವತಿ ಬೆಟ್ಟ. ಹುಅಗನ 


ಮುರಡಿ ಮತ್ತು ಕನಕಗಿರಿ ಇತ್ಯಾದಿ. 


> ಜಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲ ಹೆಚ್ಚು ಉದ್ಯಾನವನಗಳನ್ನು ನಿರ್ಮಿಸಬೇಕು. 


> ಬೆಂಡರವಾಡಿ ಕೆರೆ ಮತ್ತು ಹೊಂಡರಬಾಳು ಕೆರೆಗಕ್ಲ ದೋಣಿ ವಿಹಾರವನ್ನು 


ಆರಂಭಸಬೇಕು. 


ಜಲ್ಲಾ ಕೇಂದ್ರದಲ್ಲ ಕಲಾ ಮಂದಿರವನ್ನು ಮತ್ತು ತಾಲೂಕು ಕೇಂದ್ರಗಕಲ್ಲ ಬಯಲು 
ರಂಗಮಂದಿರವನ್ನು ನಿರ್ಮಿಸಬೇಕು.” 


239 


6.2. ಸಾರಿಗೆ ಸಂಪರ್ಕ 


ಚಾಮರಾಜನಗರ ಜಲ್ಲೆಯ ಬೆಳವಣಿಗೆಯನ್ನು ನೋಡಿದರೆ ನಗರ ಪ್ರದೇಶಗಳು 
ದಿನದಿಂದ ದಿನಕ್ಷೆ ಬೆಳೆದಂತೆ ಸಾರಿಗೆ ಸಂಪರ್ಕವು ಬೆಳೆಯುತ್ತಿದೆ. ಗ್ರಾಮೀಣ ಪ್ರದೇಶಗಳ 
ಸಾಕಷ್ಟು ರಸ್ತೆಗಳು ಡಾಂಬರು ರಸ್ತೆಗಳಾಗಿ ಬದಲಾವಣಿಗೊಂಡಿದೆ. ಚಾಮರಾಜನಗರ ಜಲ್ಲೆಯ 
ಸುಮಾರು 15೦ ಕಿಲೋಮೀಟರ್‌ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು 336.4೦ 
ಕಿಲೋಮೀಟರ್‌ ಉದ್ದದ ರಾಜ್ಯ ಹೆದ್ದಾರಿ ಹಾಗೂ 866.82 ಕಿಲೋಮೀಟರ್‌ ಉದ್ದ ಜಲ್ಲಾ 
ರಸ್ತೆಗಳು. 261೭ ಕಿಲೋಮೀಟರ್‌ ವ್ಯಾಪ್ತಿಯ ಗ್ರಾಮೀಣ ರಸ್ತೆಗಳಾಗಿವೆ.” ಚಾಮರಾಜನಗರ 
ಜಲ್ಲೆಯು ಕರ್ನಾಟಕ ರಾಜ್ಯದ ದಕ್ಷಿಣ ದಿಕ್ಕಿನ ಕಟ್ಟ ಕಡೆಯ ಜಲ್ಲೆಯಾಗಿದೆ. ಈ ಜಲ್ಲೆಯ 
ಅಕ್ಕಪಕ್ಕದ ರಾಜ್ಯಗಳಾದ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳೂಂದಿಗೆ ಸಂಪರ್ಕವನ್ನು 
ಪಡೆದುಕೊಂಡಿದೆ. ಇದು ನೆನ್ನೆ ಮೊನ್ನೆಯದಲ್ಲ. ಕರ್ನಾಟಕ ರಾಜ್ಯವಾಗುವವರೆಗೂ ಹೆಚ್ಚು 
ಕಡಿಮೆ ಚಾಮರಾಜನಗರ ತಾಲ್ಲೂಕಿನ ಕೆಲವು ಭಾಗಗಳು ಕೊಳ್ಳೇಗಾಲ ತಾಲ್ಲೂಕಿನ ಕೆಲವು 
ಭಾಗಗಳು ತಮಿಳುನಾಡಿಗೆ ಸೇರಿಕೊಂಡಿತು. 1956ರ ತನಕವು ಅವರ ರಾಜ್ಯಕ್ಕೆ ಸೇರಿತ್ತು. 
ಅಂದಿನಿಂದ ಇಂದಿನವರೆಗೂ ಸಂಪರ್ಕ ಕಾರ್ಯಗಳಕಳಲ್ಲ ತೊಡಗಿಕೊಂಡಿವೆ. ಬೆಂಗಳೂರಿನಿಂದ 
ಕೊಳ್ಳೇಗಾಲ, ಯಳಂದೂರು, ಚಾಮರಾಜನಗರದ ಮೂಲಕ ಕೋೊಯಮತ್ತೂರುರವರೆಗೂ 
ಸಾರಿಗೆ ವ್ಯವಸ್ಥೆ ಇದೆ. ಹಾಗೆಯೇ ಕೊಯಮತ್ತೂರು ಮಾರ್ಗವಾಗಿ ಮಲೆಮಹದೇಶ್ವರ ಬೆಟ್ಟ. 
ಕೌದಳ್ಳ, ರಾಮಾಪುರ, ಹನೂರು ಕೊಳ್ಳೇಗಾಲ ಮಾರ್ಗವಾಗಿ ಬೆಂಗಳೂರು. ಮೈಸೂರು ಮತ್ತು 
ಚಾಮರಾಜನಗರಕ್ಕೆ ಸಾರಿಗೆ ವ್ಯವನ್ಥೆ ಇದೆ. ಅದೇ ಮಾದರಿಯಲ್ಲ ಮೈಸೂರು. ತಿರುಮಕೂಡಲು 
ನರಸೀಪುರ, ಕೊಳ್ಳೇಗಾಲ, ಹನೂರು, ಕೌದಳ್ಟ, ಮಹದೇಶ್ವರ ಬೆಟ್ಟ ಮಾರ್ಗವಾಗಿ 
ಕೊಯಮತ್ತೂರಿಗೆ ಸಾರಿಗೆ ವ್ಯವಸ್ಥೆ ಇದೆ. 

ಹಾಗೆಯೇ ಮೈಸೂರು. ನಂಜನಗೂಡು, ಗುಂಡ್ಲುಪೇಟಿ, ಚಾಮರಾಜನಗರ, 
ಕೊಯಮತ್ತೂರಿಗೆ ಸಾರಿಗೆ ವ್ಯವಸ್ಥೆ ಇದೆ. ಈ ಹಿನ್ನೆಲೆಯಿಂದ ನಾಲ್ದು ದಿಕ್ಷುಗಳ೦ಂದಲೂ 
ಬೆಂಗಳೂರು, ಮೈಸೂರು, ಊಟ, ಕೊಯಮತ್ತೂರಿಗೆ ಹೋಗುವುದಕ್ಕೆ ಮತ್ತು ಬರುವುದಕ್ಕೆ 
ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಸಲಾಗಿದೆ. 

ರೈಲುಸಾರಿಗೆಯೂ ಕೂಡ ಬೆಂಗಳೂರುನಿಂದ ಮೈಸೂರು ಮತ್ತು ನಂಜನಗೂಡು 
ಮಾರ್ಗವಾಗಿ ಹಾಗೂ ಶಿವಮೊಗ್ಗಯಿಂದ ಮೈಸೂರು ಮತ್ತು ನಂಜನಗೂಡು ಮಾರ್ಗವಾಗಿ 
ಚಾಮರಾಜನಗರದವರೆಗೆ ಬ್ರಾಡ್‌ ಗೇಜ್‌ ರೈಲ್ವೆ ಸಂಪರ್ಕವನ್ನು ಕಲ್ರಸಲಾಗಿದೆ. ಅಲ್ಲದೆ 
ಚಾಮರಾಜನಗರದಿಂದ ಮೆಟ್ಟುಪಾಳ್ಯಂವರೆಗೂ ಹಾಗೂ ಚಾಮರಾಜನಗರದಿಂದ ಕೊಳ್ಳೇಗಾಲ 
ಮಾರ್ಗವಾಗಿ ಬೆಂಗಳೂರುವರಗೆ ರೈಲ್ವೆ ಸಾರಿಗೆಯು ಸಪಾಗಬೇಕೆ೦ಂಬ ಯೋಜನೆಗಳು ಇವೆ. 


240 


ಆದರೆ ಠೇ ಯೋಜನೆ ಪ್ರಸ್ತುತ ಸ್ಥಗಿತವಾಗಿದೆ. ಮುಂದಿನ ದಿನಗಳಲ್ಲ ಕಾರ್ಯಾರಂಭ 
ಮಾಡಬಹುದಾಗಿದೆ. ಇಷ್ಟೆಲ್ಲ ಸಾರಿಗೆ ವ್ಯವಸ್ಥೆ ಇದ್ದರೂ ಕೂಡ ಈ ಭಾಗದ ಎಷ್ಟೋ ಪ್ರವಾಸಿ 
ತಾಣಗಳು ಪ್ರಗತಿಯಾಗಿಲ್ಲ. ಅಲ್ಲದೆ ಇನ್ನು ಎಷ್ಟೋ ಪ್ರವಾಸಿ ತಾಣಗಳು ಬೆಳಕಿಗೆ ಬಂದಿಲ್ಲ. 
ಆದಕಾರಣ ನಂತರದ ದಿನಗಳಲ್ಲ ಸಕಲ ಕಾರ್ಯವು ನೆರವೇರಲಅ ಎಂಬುದು ನನ್ನು ಅನಿಸಿಕೆ. 
ಕಾರಣವೇನೆಂದರೆ. ಇಂದು ಒಡೆಯರ್‌ ಪಾಳ್ಯದ ಹತ್ತಿರ ಖೌಧ್ಧ ನೆಲೆಯಾಗುತ್ತಿದೆ. ಇದರಿಂದ 
ವಿದೇಶಿ ಪ್ರವಾಸಿಗರು ಹೆಚ್ಚನ ಸಂಖ್ಯೆೇಯಲ್ಲ ಬರುವ ನಿರೀಕ್ಷೆ ಇದೆ. ಹಾಗೆಯೇ ಚಾಮರಾಜನಗರ 
ತಾಲ್ಲೂಕಿನ ಮಲೆಯೂರಿನ ಹತ್ತಿರವಿರುವ ಪ್ರಸಿದ್ಧ ಜೈನ ಕ್ಷೇತ್ರವಾದ ಕನಕಗಿರಿ 
ಪ್ರಾಚೀನತೆಯನ್ನು ಹೊಂದಿದೆ. ಈ ಕ್ಷೇತ್ರಕ್ಕೆ ದೇಶದ ಮೂಲೆ ಮೂಲೆಗಳ೦ದ ಪ್ರವಾಸಿಗರು ಜೈನ 
ಅನುಯಾಲುಗಳು ಬರುತ್ತಿದ್ದಾರೆ. ಅದು ಅಲ್ಲದೆ ಈ ಕ್ಷೇತ್ರಕ್ಕೆ ವಿದೇಶಿ ಪ್ರವಾಸಿಗರು ಸಹ 
ಬರುತ್ತಿದ್ದಾರೆ. ಆದಕಾರಣ ಮುಂದಿನ ದಿನಗಳಲ್ಲ ಸಾರಿಗೆ ವ್ಯವಸ್ಥೆಯಲ್ಲ ಬೆಳವಣಿಗೆಯನ್ನು 
ಕಾಣಬೇಕಾಗಿದೆ. ಚಾಮರಾಜನಗರ ಜಲ್ಲೆ ಮೊದಲನಿಂದಲೂ ಜನಪದರ ನೆಲೆಯಾಗಿದೆ. ಅಲ್ಲದೆ 
ಪವಿತ್ರವಾದ ಧಾರ್ಮಿಕ ಕ್ಷೇತ್ರಗಳು ಚಾಮರಾಜನಗರ ಜಲ್ಲೆಯ ಪ್ರತಿಯೊಂದು 
ತಾಲ್ಲೂಕಿನಲ್ಲಯೂ ಇದೆ. ಆದಕಾರಣ ಸಾರಿಗೆ ವ್ಯವಸ್ಥೆಯು ಅಭವೃಧ್ಧಿಯಾಗಬೇಕಾಗಿದೆ. 


6.3. ತಂಗುದಾಣಗಳು 


ತಂಗುದಾಣಗಳು ಎಂದರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಸಾಗಬೇಕಾದರೆ, 
ಅಂದಿನ ಕಾಲದ ಯಾವುದೇ ತರಹದ ಸಾರಿಗೆ ವ್ಯವಸ್ಥೆ ಇರಲಲ್ಲ. ಕತ್ತಲೆಯಾದರೆ 
ಯಾವುದಾದರೊಂದು ಊರಿನಲ್ಲ ಅಥವಾ ಜಸಿಲಗೆ ನೆರಳಾಗಿ ರಸ್ತೆಯ ಪಕ್ಷದಲ್ಲ ಒಂದು 
ಚಿಕ್ಕದಾದ ತಂಗುದಾಣಗಳನ್ನು ನಿರ್ಮಿಸುತ್ತಿದ್ದರು ಎಂಬುದನ್ನು ಮೌರ್ಯ ಚಕ್ರವರ್ತಿಯ 
ಕಾಲಕ್ಕೆ ತಿಆದಬಂದಿದೆ. ಈ ಪ್ರವಾಸ ಎಂಬುದು ನೆನ್ನೆಮೊನ್ನೆಯದಲ್ಲ. ಕ್ರಿ.ಪೂರ್ವದಿಂದಲ್ಲೇ 
ಒಂದು ಕಡೆಯುಂದ ಮತ್ತೊಂದು ಕಡೆಗೆ ಪ್ರಾವಸಿಗರು ಹೋಗಿ ಬಂದಿರುವುದನ್ನು ಕಾಣುತ್ತೇವೆ. 
ಈ ಹಿನ್ನೆಲೆಯಿಂದ ಅಶೋಕ ಚಕ್ರವರ್ತಿ ಕಾಲಕ್ಷಾಗಲೇ ತಂಗುದಾಣಗಕಳ ವಿಚಾರ 
ತಿಆದುಬರುತ್ತದೆ. ಆದರೆ ಪ್ರಸ್ತುತ ಚಾಮರಾಜನಗರ ಜಲ್ಲಾ ವ್ಯಾಪ್ತಿಗೆ ಪೂರಕವಾಗಿ 
ತಂಗುದಾಣಗಳು ನಿರ್ಮಾಣವಾಗಿರುವುದನ್ನು ಗಮನಿಸಬಹುದಾಗಿದೆ. ಆದರೆ ಸರ್ಕಾರದ 
ಮಟ್ಟದಲ್ಲ ನಿರ್ಮಿತವಾಗಿರುವ ತಂಗುದಾಣಗಳು ಶ್ರೀಮಂತರ ಪರವಾಗಿಯೆ ಇದೆ. ಆದರೆ 
ಧಾರ್ಮಿಕ ನೆಲೆಗಳಲ್ಲ ತಂಗುದಾಣಗಳು ಮಧ್ಯಮ ಮತ್ತು ಬಡವರ ಪರವಾಗಿಯೇ ಇರುವುದು 
ಕಂಡುಬರುತ್ತದೆ. ಆದಕಾರಣ ಸರ್ಕಾರದ ತಂಗುದಾಣಗಳು ಆರ್ಥಿಕ ಹಿನ್ನೆಲೆಬುಂದ ನಿರ್ಮಿಸಿದೆ 
ಎಂಬುದು ವ್ಯಕ್ತವಾಗುತ್ತದೆ. ತಂಗುದಾಣದ ಮೂಲ ಉದ್ದೇಶವೇನೆಂದರೆ, ಪ್ರವಾಸಿಗರು 
ಪ್ರಕೃತಿಯನ್ನು ಸವಿಯುವುದಕ್ಲಾಗಿ ಹಾಗೂ ವನ್ಯಜೀವಿಗಳನ್ನು ನೋಡುವ ಸಲುವಾಗಿ 


241 


ಸವಿಯಲಕ್ಷೆ ಸಾಧ್ಯವಾಗುವುದಿಲ್ಲ. ಆದಕಾರಣ ಪ್ರಮುಖ ರಾಷ್ಟ್ರೀಯ 
ವನ್ಯಧಾಮಗಳಕಲ್ಲ, ಗಿರಿಗಕಲ್ಲ. ಜಲಪಾತಗಳ ಹತ್ತಿರ ತಂಗುದಾಣವನ್ನು ತೆರೆದಿರುತ್ತಾರೆ. 
ಆದಕಾರಣ ಚಾಮರಾಜನಗರ ಜಲ್ಲೆಯಲ್ಲ ಎಲ್ಲೆಲ್ಲ ತಂಗುದಾಣ ಇದೆಯೋ ಆ ನೆಲೆಗಳ 
ವಿವರಣೆಯನ್ನು ತಿಅಸಲಾಗಿರುತ್ತದೆ. 


ಅಳಗಿರಿರಂಗನ ಬೆಟ್ಟದ ನಿತ್ಯ ಅನ್ನದಾಸೋಹ : ಜೀಲಅಕಲ್ಲು ಬೆಟ್ಟದ ಕಮರಿಯಲ್ಲ ಅಂದರೆ 


ಶ್ರೀ ಜಳಗಿರಿರಂಗನಾಥ ಸ್ಪಾಮಿ ದೇವಾಲಯದ ಉತ್ತರ ದಿಕ್ಷಗೆ ನಿತ್ಯ ಅನ್ನದಾಸೋಹ ಇದೆ. 
ಮಧ್ಯಾಹ್ನ 12.30೦ ಗಂಟೆಬುಂದ 2.೦೦ ಗಂಟಿಯವರೆಗೆ ನಡೆಸಲಾಗುತ್ತದೆ. ಭಕ್ತಾದಿಗಳು 
ತಾವು ಇಚ್ಛಿಸಿದ ದಿನ, ಜನ್ಯದಿನ. ವಿವಾಹದಿನ ಇತ್ಯಾದಿ ದಿನಗಕಲ್ಲ ಬಂದು ಪೂಜೆ ನೆರವೇರಿಸಿ 
ಪಸಾದವನ್ನು ತಲುಪಿಸುವ ವ್ಯವಸ್ಥೆಯನ್ನು ಕಲ್ತಸಲಾಗಿದೆ. ಈ ಸೇವೆಗೆ ಕನಿಷ್ಠ ರೂಪಾಯುಗಳು 
5೦೦೦ ನಿಗಧಿಯಾಗಿರುತ್ತದೆ. ಈ ದೇವಾಲಯದ ಪರಿಸರದಲ್ಲ ಆಯಾ ಊರಿನವರ ಹೆಸರಿನ 
ಮಠಗಳವೆ. ಅಂದಿನ ಕಾಲದಲ್ಲ ದೇವಾಲಯಕ್ಕೆ ಬಂದ ಭಕ್ತರು ಆಯಾ ಮಠದ 
ತಂಗುದಾಣದಲ್ಲ ಮಲಗಿದ್ದು. ದೇವರ ಧಾರ್ಮಿಕ ಕಾರ್ಯ, ಪೂಜಾಪುನಸ್ಥಾರಗಳಲ್ಲ ಭಾಗವಹಿಸಿ 
ತಮ್ಮ ಊರುಗಳಗೆ ತೆರಳುತ್ತಿದ್ದರು ಎಂಬ ಹೇಳಕೆಗಳವೆ.” 


ಜಳಗಿರಿರಂಗನಬೆಟ್ಟದಲ್ಲ 10೦೦ ಕಿರು ಕೊಳವೆ ಬಾವಿಗಳ ಉದ್ದಾಟನೆಯನ್ನು 1-1- 
2೦೦೭ ರಲ್ಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಎಸ್‌.ಎಂ.ಕೃಷ್ಣರವರು ಮಾಡಿದರು. ಅಲ್ಲದೆ 
ಶಾಸಕರಾಗಿದ್ದ ಜ.ಎನ್‌.ನ೦ಜುಂಡಸ್ವಾಮಿ ಅಧ್ಯಕ್ಷತೆ ವಹಿಸಿದ್ದರು. ಜ್ಯೋತಿ ಬೆಕಗಿಸಿದವರು 
ಶ್ರೀಮಾನ್‌ ಮಲ್ಲಕಾರ್ಜುನ ಖರ್ಗೆಯವರು, ಇಲ್ಲಯ ಯೋಜನೆಗೆ ದಿ। ಎಂ.ಮಹದೇವು ರವರ 
ಸಭೆಯ ಉದ್ದಾಟನೆಯನ್ನು ಕೇಂದ್ರ ಸಚಿವರಾದ, ವಿ. ಶ್ರೀನಿವಾಸಪ್ರಸಾದರವರ ಮುಖಾಂತರ 
ಅನೇಕ ಜನಪದರ ಕಾರ್ಯಕ್ರಮಗಳು ಜರುಗಿದ್ದವು. ಈ ನೆಲೆಯಲ್ಲ ಇಂದಿಗೂ ಪ್ರಾಚೀನ 
ಪರಂಪರೆಯು ಮುಂದುವರೆದುಕೊಂಡು ಹೋಗುತ್ತಿದೆ. ರಥದ ಜೀದಿಯಲ್ಲ ಅನೇಕ 
ತಂಗುದಾಣಗಳವೆ. ಕೆಲವೊಂದು ತಂಗುದಾಣಗಳು ದುಃಸ್ಳಿತಿಯಾಗಿದೆ. 


ದಿವಾನ್‌ ಪೂರ್ಣಯ್ಯರವರ ಛತ್ರ: ಜಳಗಿರಿರಂಗನಬೆಟ್ಟದ ರಥದ ಜೀದಿಯಲ್ಲ 
ದಿವಾನ್‌ಪೂರ್ಣಯ್ಯರವರ ಕಾಲದ ಒಂದು ಛತ್ರ ಇದೆ. ಇದು ಅಂದಿನ ಕಾಲಕ್ಕೆ ಒಂದು 
ತಂಗುದಾಣವಾಗಿತ್ತು. ದೇವರ ಯಾತ್ರೆಗೆ ಬಂದ ಜನರು ಈ ಛತ್ರದಲ್ಲ ತಂಗಿದ್ದು. 
ಹೋಗುತ್ತಿರುವ ಬಣ್ವೆ ತಿಆದುಬರುತ್ತದೆ. ಈ ಛತ್ರವು ಸಹ ದುಃಸ್ಥಿತಿಯಾಗಿತ್ತು. ಮತ್ತೆ 2೦1ರ ರಲ್ಲ 


ಹೊಸದಾಗಿ ಜೀರ್ಣೋದ್ದಾರ ಮಾಡಿ. ದಿನಾಂಕ 10-4-2015 ರಂದು 


242 


ಹೆಚ್‌.ಎಸ್‌.ಮಹದೇವಪ್ರಸಾದ್‌ರವರು ಉದ್ದಾಟನೆಯನ್ನು ಮಾಡಿದರು. ಆ ಸಂದರ್ಭದಲ್ಲ 
ಶಾಸಕರಾಗಿದ್ದ ಎಸ್‌.ಜಯಣ್ಣರವರು ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಅತಿಥಿಯಾಗಿ 
ಕಾನೂನು ಸಚಿವರಾದ ಟ.ಜ.ಜಯಚಂದ್ರ ಮತ್ತು ಸಂಸದರಾದ ಆರ್‌.ಧೃವನಾರಾಯಣರವರು 
ಸಾಕ್ಷಿಯಾಗಿದ್ದಾರೆ. ರಥದ ಜೀದಿಯಲ್ಲರುವ ಅಂದಿನ ಕಾಲದ ಮಂಟಪಗಳು ಅಂದರೆ 
ತಂಗುದಾಣಗಳು ಇಂದು ಕೆಲವೊಂದು ಅಂಗಡಿಗಳಾಗಿ, ಹೋಟಿಲ್‌ಗಳಾಗಿ 
ಪರಿವರ್ತನೆಗೊಂಡಿವೆ. ಅಂದಿನ ಕಾಲದ ಪರಂಪರೆ ಕೆಲವೊಂದು ಸಂಪೂರ್ಣವಾಗಿದೆ ಎಂಬುದು 
ಮಾತ್ರ ತಿಆದುಬರುತ್ತದೆ. 


ಪ್ರವಾಸಿಗರ ಅನುಕೂಲಕೋಸ್ಥರವಾಗಿ ಇತ್ತೀಚೆಗೆ ಧಾರ್ಮಿಕ ದತ್ತಿಯಾತ್ರಿ ನಿವಾಸ 
ನಿರ್ಮಾಣಗೊಂಡಿದೆ. 1-1-2೦೦೭ ರಂದು ಮುಖ್ಯಮಂತ್ರಿಗಳಾದ ಎಸ್‌.ಎಂ.ಕೃಷ್ಣರವರು 
ಉದ್ದಾಟನೆ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದ ವತಿಯಂದ ಪ್ರವಾಸೋದ್ಯಮ ಇಲಾಖೆಯ 
ಯಾತ್ರಿ ನಿವಾಸ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಪರಿವೀಕ್ಷಣಾ ಮಂದಿರ ಗಣ್ಯರ ಕೊಠಡಿಯು 
ಸಹ ಇದೆ. 8-2-2೭೦೦4ರಲ್ತ್ಲ ಆಗಿದೆ. ಮತ್ತೊಂದು ಪ್ರವಾಸಿ ಮಂದಿರದ ಪ್ರಾರಂಭೋತ್ಸವವನ್ನು 
13-11-1981ರ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀಆರ್‌.ಗುಂಡೂರಾವ್‌ ರವರು 
ಉದ್ದಾಟನೆ ಮಾಡಿದ್ದಾರೆ. ಅದಕ್ಕೂ ಮೊದಲಗೆ ಪ್ರವಾಸಿ ಮಂದಿರ ಕಟ್ಟಡದ 
ಶಂಕುಸ್ಥಾಪನೆಯನ್ನು ಹೆಚ್‌.ಎಂ.ಚನ್ನಬಸಪ್ಪರವರು 10-4-1976 ರಲ್ಲ ಉದ್ದಾಟನೆ 
ಮಾಡಿದ್ದಾರೆ. ಅಧ್ಯಕ್ಷತೆಯನ್ನು ಎಸ್‌.ಬ.ನಾಗರಾಜ ವಹಿಸಿದ್ದರು. ಶಾಸಕರಾದ 
ಎಂ.ಸಿದ್ದಮಾದಯ್ಯ ಹಾಗೂ ಕೆ.ಪಿ. ಶಾಂತಮೂರ್ತಿ ರವರು ಈ ಕಾರ್ಯಕ್ರಮದಲ್ಲ 
ಭಾಗಿಯಾಗಿದ್ದರು. ಇವುಗಳಲ್ಲದೆ ಡಾ.ಸುದರ್ಶನರವರು ಎಂಟು ಕೊಠಡಿಗಳರುವ ಪ್ರವಾಸಿ 
ಮಂದಿರವನ್ನು ತೆರೆದಿದ್ದಾರೆ. wವುnಕಲ್ಲದೆ RAJATHADRI HILL VILLA HOTTAL 
LUXURY ROOMS ತೆರೆದಿದ್ದಾರೆ. ಈ ಎಲ್ಲಾ ಬೆಳವಣಿಗೆಯನ್ನು ನೋಡಿದರೆ ಬಳಗಿರಿರಂಗನ 
ಬೆಟ್ಟದಲ್ಲ ಸಾಕಷ್ಟು ತಂಗುದಾಣಗಳವೆ. ಆದರೂ ಕೂಡ ಬಡಜನರಿಗೆ ಇವತ್ತಿಗೂ ಸೌಲಭ್ಯ 
ದೊರೆಯುತ್ತಿಲ್ಲ. ಶ್ರೀಮಂತರಿಗೆ ಹೊರಗಿನಿಂದ ಬಂದವರಿಗೆ ನೀಡುತ್ತಾರೋ ಹೊರತು, ಸ್ಥಳೀಯ 
ಪ್ರವಾಸಿಗರಿಗೆ ನೀಡುತ್ತಿಲ್ಲ. ಇದೊಂದು ದಮರದೃಷ್ಟಕರವಾದ ಸಂಗತಿಯಾಗಿದೆ ಈ ಎಲ್ಲಾ 
ಬೆಳವಣಿಗೆಯನ್ನು ನೋಡಿದರೆ ದೇವಾಲಯದ ಅತಿಥಿಗೃಹ. ಸರ್ಕಾರಿ ಅತಿಥಿಗೃಹಗಳು., ಖಾಸಗಿ 
ಅತಿಥಿಗೃಹಗಳು ಕಾಣಬರುತ್ತವೆ. ಒಂದು ಉದ್ದೇಶದ ಪ್ರಕಾರ ಇವುಗಳು ಪ್ರವಾಸಿಗರ 
ಅನುಕೂಲಕ್ಸೋಸ್ಥರವಾಗಿ ನಿರ್ಮಿಸಿರುವ ತಂಗುದಾಣಗಳೇ ಆಗಿವೆ ಎನ್ನಬಹುದು. 


243 


ಕೆ.ಗುಡಿ :ಜ೦ಗಲ್‌ ಲಾಡ್ಜ್‌ನ್ನು ಈ ಪ್ರದೇಶದಲ್ಲ ನಿರ್ಮಿಸಲಾಗಿದೆ. ಜಳಗಿರಿರಂಗನಬೆಟ್ಟದ 
ಪರಿಸರದಲ್ಲ ಅರಣ್ಯ ವಸತಿಗೃಹವನ್ನು ಕಾಣಬಹುದಾಗಿದೆ. ಜಳಗಿರಿರಂಗನಬೆಟ್ಟದ ಕೆ.ಗುಡಿ 
ವೈಲ್ಲರ್‌ನೆಸ್‌ ಕ್ಯಾಂಪ್‌ ವಸತಿಗೃಹದಿಂದ ಸರ್ಕಾರಕ್ಕೆ ಹೆಚ್ಚನ ಆದಾಯವನ್ನು ತಂದುಕೊಡುತ್ತಿದೆ. 
ಇದು ದೇಶೀಯ ಹಾಗೂ ವಿದೇಶಿಯರ ಶ್ರೀಮಂತ ಪ್ರವಾಸಿಗರ ಹೋಟೆಲ್‌ಗಳಾಗಿವೆ. ಇಲ್ಲ 
ಹುಅಯೋಜನೆ ಮತ್ತು ಆನೆಗಳ ಶಿಬರ ಇದೆ. ಜಂಗಲ್‌ಲಾಡ್ಹ್‌ ಜೊತೆಗೆ ಕರ್ನಾಟಕ ಸರ್ಕಾರದ 
ಪ್ರವಾಸೋದ್ಯಮ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ವಿಶ್ರಾಂತಿ ಗೃಹಗಳವೆ. ಇವೆಲ್ಲವು 
ಉಳ್ಳವರ ತಂಗುದಾಣಗಳಾಗಿವೆ." 


ಸುವರ್ಣಾವತಿ ನದಿ ಜಲಾಶಯದ ತಪ್ಪಅನಲ್ಲ ಪಿಡಬ್ಲೂಡಿ ಮತ್ತು ಸರ್ಕಾರದ 
ವತಿಯುಂದ ವಿಶ್ರಾಂತಿ ಗೃಹದ ಸೌಲಭ್ಯವನ್ನು ಕಲ್ತಸಲಾಗಿದೆ. ಆದರೆ ಇಲ್ಲಯೂ ಸಹ ನಿಜವಾದ 
ಪ್ರವಾಸಿಗರಿಗೆ ತಂಗುದಾಣ ದೊರೆಯುತ್ತಿಲ್ಲ. ರಾಜಕೀಯ ಹಿನ್ನೆಲೆ ಇರುವ ವ್ಯಕ್ತಿಗಳಗೆ ಮಾತ್ರ 
ದೊರಕುತ್ತದೆ ಎಂಬ ಹೇಳಕೆಗಳವೆ. 


ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವನ್ಯಜೀವಿ ತಂಗುದಾಣ: 2೦೨ ಮತ್ತು 21೭ರ 
ಮೈಸೂರಿನಿಂದ ಊಟಗೆ ಸಂಪರ್ಕಕಲ್ರಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲ ಬಂಡೀಪುರವಿದ್ದು. 
ಇದೊಂದು ರಾಷ್ಟ್ರೀಯ ವನ್ಯಧಾಮ ಹುಅ ಯೋಜನೆಯ (Tiೀr Proj!) ನೆಲೆಯಾಗಿದೆ 
ಹಾಗೂ ಸಾಕಷ್ಟು ಪ್ರಾಣಿ ಪಕ್ಷಿಗಳವೆ. ಆದಕಾರಣ ರಾಷ್ಟ್ರಮಟ್ಟದಲ್ಲ ಹೆಸರುವಾಸಿಯಾಗಿದೆ. ಇಲ್ಲ 
ಅನೇಕ ತಂಗುದಾಣಗಳವೆ. ಇಲ್ಲಿಯೂ ಸಹ ವಿಶೇಷವಾಗಿ ವಿದೇಶಿ ಪ್ರವಾಸಿಗರಿಗೆ ಹಾಗೂ 
ಶ್ರೀಮಂತರಿಗೆ ದಕ್ಷುವ ತಂಗುದಾಣಗಳಾಗಿವೆ. ಬಂಡೀಪುರದಲ್ಲ Jungle Lodges & Resor 
Ltd. Bandipura Safari lodge ಇದೆ. ಇವೆಲ್ಲವೂ ಪ್ರವಾಸಿಗರಿಗೆ ಸೀಮಿತವಾಗಿರುವ 


ತಾಣಗಳವೆ. 


ಕಬನಿ ರಿವರ್‌ ಲಾಡ್ಜ್‌-ನಾಗರಹೊಳೆ ಅಭಯಾರಣ್ಯ: ಇದು ಚಾಮರಾಜನಗರ ಜಿಲ್ಲೆಗೆ 
ಸೇರುವುದಿಲ್ಲ. ಆದರೂ ಕೂಡ ಚಾಮರಾಜನಗರ ಜಲ್ಲೆ ದಕ್ಷಿಣದಿಕ್ಷಗೆ ಬೆಟ್ಟಗುಡ್ಡಗಳ ಸಾಲು 
ಪಶ್ಲಿಮದಿಕ್ಕಗೆ ಬೆಳೆದುಕೊಂಡು ಹೋಗಿದೆ. ಅಲ್ಲದೆ ಬಂಡೀಪುರದ ಅಭಯಾರಣ್ಯ ಪ್ರದೇಶವು 
ಕಬನಿ ನದಿಯ ಭಾಗಕ್ಲೂ ಹಬ್ಲದೆ. ಆದಕಾರಣ ಇವುಗಳ ಪರಿಚಯವನ್ನು ನೀಡಲಾಗುತ್ತದೆ. ಈ 
ವಸತಿಗೃಹವನ್ನು ೦5 ಲಕ್ಷ ರೂಪಾಲುಗಳ ವೆಚ್ಚದಲ್ಲ ನಿರ್ಮಿಸಲಾಗಿದೆ. ಇಲ್ಲ ಒಟ್ಟು 14 ಡಬಲ್‌ 
ಬೆಡ್‌ರೂಂಗಳವೆ. ಆದಕಾರಣ ಇದು ಕೂಡ ಅತ್ಯಂತ ಪ್ರಸಿದ್ದಿ ಪಡೆದ ಪ್ರವಾಸಿಗರ ತಾಣವಾಗಿದೆ. 


Sac 
ಇವೆಲ್ಲವು ಸಹ ಪ್ರವಾಸಿಗರ ತಂಗುದಾಣವಾಗಿದೆ.” 


244 


6.4. ಸೌಕರ್ಯಗಳು 
ಪೀಠಿಕೆ 


ಪ್ರವಾಸೋದ್ಯಮದ ಹಿನ್ನೆಲೆಯಲ್ಲ ಅನೇಕ ಮೂಲಭೂತ ಸೌಕರ್ಯಗಳನ್ನು 
ಒದಗಿಸುವುದನ್ನು ಕಾಣುತ್ತೇವೆ. ಪ್ರವಾಸಿಗರಿಗೆ ಒಂದು ಕಡೆ ಸೌಕರ್ಯ ಸಿಗದೆ ಇರಬಹುದು. 
ಆದರೆ ಮತ್ತೊಂದು ಕಡೆ ಸೌಕರ್ಯ ದೊರೆಯುತ್ತದೆ. ಒಂದು ಕಡೆ ದುಬಾರಿ ಹಣ ವೆಚ್ಚ 
ಮಾಡಬೇಕಾದ ಪರಿಸ್ಥಿತಿ ಬಂದರೆ, ಇನ್ನೊಂದು ಕಡೆ ಮಿತವಾದ ಖರ್ಚಿನಿಂದ ಪ್ರವಾಸಗಳನ್ನು 
ಮಾಡಬಹುದು. ಅಂತಹ ಸೌಕರ್ಯಗಳನ್ನು ನಮ್ಮ ಚಾಮರಾಜನಗರ ಜಲ್ಲೆಯಲ್ಲ 


[ae 


ಕಾಣಬಹುದಾಗಿದೆ. 


ಪ್ರವಾಸೋದ್ಯಮವನ್ನು ಪದಕೋಶದಲ್ಲ ಟ್ಯೂರಿಸಮ್‌ ಪ್ರಾಡಕ್ಟ್‌ ಎಂಬ ಪದವನ್ನು 
ಸೇವಾ ಸೌಲಭ್ಯಗಳು ಎಂಬ ಅರ್ಥದಲ್ಲ ಕರೆಯಲಾಗಿದೆ. ಅಂದರೆ ಪ್ರವಾಸೋದ್ಯಮವು 
ಮಾರಾಟದ ವಸ್ತು ಆಗಿರಕ್ಕಿಲ್ಲ. ಆದರೆ ಅದು ಪ್ರವಾಸೋದ್ಯಮಕ್ಕೆ ಬೇಕಾದ ಸಾರಿಗೆ, ಸಂಪರ್ಕ, 
ವಸತಿ, ಉಪಹಾರ, ಊಟ, ಪ್ರೇಕ್ಷಣೀಯ ಸ್ಥಕಗಳಗೆ ಸ್ಥಳೀಯ ವಾಹನ ಹಾಗೂ ಸೇವಕರ 
ಸೌಲಭ್ಯ, ಮನೋರಂಜನೆ ಅದರಲ್ಲ ನಾನಾ ಮುಖಗಳವೆ. ನಾಟಕ, ಸಂಗೀತ, ಹಾಡುಗಾರಿಕೆ, 
ಸೌಹಾರ್ದತೆ ಇವುಗಳನ್ನು ಪ್ರವಾಸೋದ್ಯಮದ ಸಂದರ್ಭದಲ್ಲ ಪಡೆಯಬಹುದಾಗಿದೆ. ಒಂದು 
ಕಡೆ ನೋಡಿದರೆ ಇವೆಲ್ಲವೂ ಕೂಡ ಟ್ಯೂರಿಸಮ್‌ ಪ್ರಾಡಕ್ಸ್‌ಗಳಾಗಿರುತ್ತವೆ. ಪವಾಸೋದ್ಯಮದಲ್ಲ 
ವಿವಿಧ ಬಗೆಯ ಸೇವೆ ಮತ್ತು ಸೌಲಭ್ಯಗಳಗೆ ಮಾರಾಟದ ಮೌಲ್ಯ ಇದ್ದೇ ಇರುತ್ತದೆ. ಅಂದರೆ 
ಪವಾಸಿಗರು ತಮಗಾಗಿ ವಹಿವಾಟನ್ನು ಗಮನದಲ್ಪರಿಸಿಕೊಂಡು ಅವುಗಳನ್ನು ಇತರೆ 
ಉತ್ತನ್ನಗಳಗೆ  ಸಮೀಕರಿಸಿದ್ದಾರೆ. ಪ್ರವಾಸಿಗರ ಬೇಡಿಕೆಗಳಗೆ ತಕ್ಕಂತೆ ಒದಗಿಸುವ 
ಸೌಲಭ್ಯಗಳನ್ನು ಸೇವಾ ಸಪ್ಪೆ ಪ್ರಾಕ್ಷರ್‌ಗಳಾಗಿರುತ್ತವೆ. ಈ ರೀತಿಯ ಬೆಳವಣಿಗೆಯನ್ನು 


ಪ್ರವಾಸೋದ್ಯಮದಲ್ಲ ಕಾಣುತ್ತೇವೆ. 
ಪ್ರವಾಸಿ ಆಕರ್ಷಣೆಗಳು 


1 ಪ್ರಾಕೃತಿಕ ಆಕರ್ಷಣೆಗಳು: 
ಚಾಮರಾಜನಗರ ಜಲ್ಲೆಯ ಎನಾಲ್ದು ತಾಲ್ಲೂಕುಗಳನ್ನು ಪ್ರಾಕೃತಿಕವಾಗಿ 
ನೋಡುವುದಾದರೆ ಬೆಟ್ಟಗುಡ್ಡಗಳ೦ದ, ಕಾಡುಮೇಡುಗಳಂದ. ನದಿ ಕಣಿವೆಗಳಂದ., ಅಭಯ 
ಅರಣ್ಯಗಳ೦ದ ಕೂಡಿದೆ. ಅಲ್ಲದೆ ನಾನಾ ಜಾತಿಗೆ ಸೇರಿದ ಪ್ರಾಣಿ, ಪಕ್ಷಿಗಳು ಇರುವುದರಿಂದ 
ಇವುಗಳನ್ನು ನೋಡುವ ಅವಕಾಶ ಪ್ರವಾಸಿಗರಿಗೆ ದೊರೆಯುತ್ತಿರುವ ಕಾರಣ ಅವರ ಜೀವನ 


245 


ಒಂದು ಸಾರ್ಥಕ ಬದುಕಾಗಿದೆ ಎಂಬುದನ್ನು ಮನಸ್ಸಿನಲಟ್ಪ್ಲಯೇ ಅಂದುಕೊಳ್ಳುತ್ತಾರೆ. ಆದಕಾರಣ 
ಪ್ರವಾಸೋದ್ಯಮ ಎಂಬುದು ಬಹುಮುಖ ಅಂಗವಾಗಿದೆ. ಇವುಗಳನ್ನು ಪರಿವೀಕ್ಷಿಸಲು ಅನೇಕರ 
ಸಹಾಯ ಬೇಕೇ ಬೇಕು. ಈ ಸ್ಥಳಗಳಗೆ ಒಬ್ಬರು ಹೋಗುವ ಸ್ಥಳವೇ ಅಲ್ಪ. ಆದಕಾರಣ 
ಪ್ರವಾಸಿಗರು ತಮ್ಮ ಸೌಕರ್ಯಕ್ಷಾಗಿ ಸಾರಿಗೆ ವ್ಯವಸ್ಥೆ ಬೇಕೇ ಬೇಕು. ಕೆಲವರು ಕಾರು, ಟ್ಯಾಕ್ತಿ 
ಇನ್ನೂ ಕೆಲವರು ಬಸ್ಸುಗಳನ್ನು ಮಾಡಿಕೊಂಡು ಹೋಗುವ ಪರಿಪಾಠವಿದೆ. 


ಕಾಡಿನಲ್ಲ ಸಫಾರಿಗೆ ಹೋಗಬೇಕಾದರೆ, ಪ್ರವಾಸಿಗರ ಕಾರು, ಬಸ್ಸುಗಳನ್ನು ಕಾಡಿನ 
ಒಳಗೆ ಪ್ರವೇಶಕ್ಕೆ ಅವಕಾಶವಿಲ್ಲ. ಆದಕಾರಣ ಪ್ರವಾಸಿಗರು ಸರ್ಕಾರಿ ಅಥವಾ 
ಆಡಳತಾತ್ಯಕವಾಗಿ ನಿಯೋಜನೆಗೊಂಡಿರುವ ಬಸ್ಸಿನಲ್ಲೇ ನೌಕರಿಗೆ ಹೋಗಬೇಕಾಗುತ್ತದೆ. 
ಅಲ್ಲದೆ ಮಾರ್ಗದರ್ಶಕರಿಂದ ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಉದಾಹರಣೆ 
ಬಂಡೀಪುರ ಅರಣ್ಯದಲ್ಲ. ಕೆ.ಗುಡಿ ಅರಣ್ಯ ಪ್ರದೇಶದಲ್ಲ, ಶಿವನ ಸಮುದ್ರ ಅರಣ್ಯ ಪ್ರದೇಶದಲ್ಲ 
ಪವಾಸಿಗರಿಗಾಗಿಯೇ ಸಫಾರಿ ಸೌಲಭ್ಯಗಳನ್ನು ಕಲ್ಪಸಲಾಗಿದೆ. ಇದರಿಂದ ಸಾಕಷ್ಟು 
ಪ್ರವಾಸಿಗರು ಇದರ ಉಪಯೋಗವನ್ನು ಪಡೆದಂತೆ ಆಗುತ್ತದೆ. 


2) ಸಾಂಸ್ಕೃತಿಕ ಪ್ರದರ್ಶನಗಳು: ಚಾಮರಾಜನಗರ ಜಲ್ಲೆಯ ಒಂದೊಂದು ಪ್ರವಾಸಿ ತಾಣಗಳಲ್ಲ 
ಒಂದೊಂದು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನಗಳರುತ್ತವೆ. ಉದಾಹರಣೆಗೆ 
ಜಳಗಿರಿರಂಗನ ಬೆಟ್ಟದಲ್ಲ ಸೋಲಗರ ನಾನಾ ರೀತಿಯ ಕಲಾ ಪ್ರಕಾರಗಳನ್ನು 
ಕಾಣಬಹುದಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲ ಒಂದು ರೀತಿಯ ಕಲಾ ಪ್ರಕಾರವನ್ನು 
ಕಾಣುತ್ತೇವೆ. ಒಡೆಯರ್‌ ಪಾಳ್ಯದಲ್ಲರುವರು ಟಬೆಬ್‌ ಜನಾಂಗದ ಕಲಾ ಪ್ರಕಾರವೇ 
ವಿಭಿನ್ನವಾಗಿದೆ. ಅಲ್ಲದೆ ಚಾಮರಾಜನಗರ ತಾಲ್ಲೂಕಿನ ಕೋಳಪಾಳ್ಯದ ಲಂಬಾಣಿಗಳ ಕಲಾ 
ಪ್ರಕಾರಗಳು ಒಂದು ರೀತಿ ಕಾಣಬರುತ್ತದೆ. ಇವೆಲ್ಲವನ್ನು ನೋಡಿರುವುದೇ ಎಲ್ಲಾ 
ಸೌಕರ್ಯಗಳಗಿಂತ ಮಿಗಿಲಾದ ಕೊಡುಗೆಯಾಗಿದೆ ಎಂಬ ಭಾವನೆ ಇದೆ. ಮಲೆಮಹದೇಶ್ವರ 
ಬೆಟ್ಟ ಒಡೆಯರ್‌ ಪಾಳ್ಯದ ಟಬೆಟಯನ್‌, ಕ್ಯಾಂಪ್‌ ಹಾಗೂ ಬಳಗಿರಿರಂಗನ ಬೆಟ್ಟದಲ್ಲ ಒಂದು 
ದಿವ ಉಳದುಕೊಳ್ಳಲು ವಸತಿ ಸೌಲಭ್ಯವನ್ನು ಅಲ್ಲದೆ ಊಟದ ವ್ಯವಸ್ಥೆಯನ್ನು ಸಹ 
ಕಲ್ತಸಲಾಗುತ್ತದೆ. 


3) ಐತಿಹಾಸಿಕ ಸ್ಮಾರಕಗಳು: ಚಾಮರಾಜನಗರ ಜಲ್ಲೆಯಲ್ಲ ನರಸಮಂಗಲ, ಜಳಗಿರಿರಂಗನವಬೆಟ್ಟ. 
ಗೋಪಾಲಸ್ವಾಮಿ ಬೆಟ್ಟ. ಹುಲಗನಮರಡಿ, ಶಿವನ ಸಮುದ್ರ, ಹರದನಹಳ್ಳ. ಚಾಮರಾಜನಗರ. 
ಚಿಕ್ಕಲ್ಲೂರು, ಚಿಲಕವಾಡಿ ಬೆಟ್ಟ. ಆಲೂರು ಇನ್ನೂ ಮೊದಲಾದ ಸ್ಥಳಗಳೆಲ್ಲಾ ಪ್ರಾಚೀನ ಕಾಲದ 


ಸ್ಕ್ಮಾರಕಗಳವೆ. ಅವುಗಳಲ್ಲ ಚಿಲಕವಾಡಿ ಬೆಟ್ಟ. ಅಳಗಿರಿರಂಗನ ಬೆಟ್ಟ. ಹುಲುಗನ ಮುರಡಿಗಕಲ್ಲ 


246 


ತಂಗುವುದಕ್ಕೆ ಅವಕಾಶವನ್ನು ಕಲ್ತಸಲಾಗುತ್ತದೆ. ಅಲ್ಲದೆ ಊಟದ ವ್ಯವನ್ಥೆ ಇದೆ ಹಾಗೂ 
ಚಿಲಕವಾಡಿ ಬೆಟ್ಟ. ಅಳಗಿರಿರಂಗನ ಬೆಟ್ಟ ಮತ್ನು ಮಲೈ ಮಹದೇಶ್ವರ ಬೆಟ್ಟದಲ್ಲಿ ಇನ್ನಿತರ 
ಆರೋಗ್ಯ ಕೇಂದ್ರಗಳಂ೦ದಲೂ ಸೌಕರ್ಯಗಳು ದೊರೆಯುತ್ತವೆ. 


4) ಷಾಪಿಂಗ್‌ ಸೌಲಭ್ಯಗಳು: ಬಳಗಿರಿರಂಗನ ಬೆಟ್ಟದಲ್ಲ ವಿಶೇಷವಾಗಿ ಕಾಡು ಜಾತಿಯ 
ಆರೋಗ್ಯಕರ ಔಷಧಿಗಳು ದೊರೆಯುತ್ತವೆ. ಕೈಕಾಲು ಉಳುಕಿದರೆ. ಜಜ್ಞ್ಜಿದರೆ. ಹಳೆಗಾಯ. 
ನಂಜು, ಕಜ್ಜಗಳಗೆ, ಗಂಟುನೋವು, ಸಂದುವಾತಕ್ಕೆ ಮೊದಲಾದವುಗಳಗೆ ಗಿಡಮೂಲಕೆ 
ಔಷಧಿಯ ಎಣ್ಣಿ ದೊರೆಯುತ್ತದೆ. ಸೀಗೆಪುಡಿ, ಜೇನುತುಪ್ತ ಇನ್ನೂ ಮೊದಲಾದ ಉಪಯುಕ್ತ 
ವಸ್ತುಗಳು ದೊರೆಯುತ್ತವೆ. ಆದಕಾರಣ ಪ್ರವಾಸಿಗರಿಗೆ ಸಾಕಷ್ಟು ರೀತಿಯ ಉಪಯುಕ್ತತೆಗೆ 
ಸೌಲಭ್ಯವನ್ನು ಪಡೆದುಕೊಳ್ಳಲಾಗಿದೆ. ಮಹದೇಶ್ವರ ಬೆಟ್ಟದಲ್ಲ ಷಾಪಿಂಗ್‌ ಸೌಲಭ್ಯಗಳವೆ. ತಮಗೆ 
ಬೇಕಾದ ವಸ್ತುಗಳನ್ನು ಖರೀದಿಸಿಕೊಳ್ಳಬಹುದು. ಇದರಿಂದ ಪ್ರವಾಸಿಗರಿಗೆ ಅನುಕೂಲತೆಗಳು 
ದೊರೆಯುತ್ತವೆ. 


5) ಹೋಟೆಲ್‌: ಪ್ರವಾಸಿಗರಿಗೆ ತಮ್ಮ ಪ್ರವಾಸದ ಸ್ಥಳಗಳಲ್ಲ ಎಲ್ಲರಿಗೂ ಸರ್ಕಾರಿ ಸೌಲಭ್ಯಗಳು 
ದೊರಕುವುದಿಲ್ಲ. ಆದಕಾರಣ ಅನೇಕ ಉತ್ತಮ ಹೋಟೆಲ್‌, ಸಾಧಾರಣ ಹೋಟೆಲ್‌ಗಳು 
ಹಾಗೂ ಅತ್ಯಂತ ಕಡಿಮೆ ದರ್ಜೇಯ ಹೋಟೆಲ್‌ಗಳು ಸಹ ಚಾಮರಾಜನಗರ ಜಲ್ಲೆಯ ಎಲ್ಲಾ 
ತಾಲ್ಲೂಕು ಕೇಂದಗಳಕಲ್ಪ ಲಭ್ಯವಿದೆ. ಅಲ್ಲದೆ ಅವರವರ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕಂತೆ 
ಇರಬೇಕಾಗುತ್ತದೆ. ಪ್ರವಾಸಿಗರು ಪಾವತಿಸುವ ಹಣ. ಮಾಡುವ ಬರ್ಚು ಇವೆಲ್ಲವೂ ತೆರಿಗೆಗಳಗೆ 
ಒಳಪಟ್ಟರುವುದರಿಂದ ಸರ್ಕಾರಕ್ಷೆ ಪ್ರವಾಸಿಗಳಂದ ಪರೋಕ್ಷವಾಗಿಯೂ ಆದಾಯ ಬರುತ್ತದೆ. 
ಹೋಟಿಲ್‌ಗಳಲ್ಪ ಆತಿಥ್ಯ, ತೋರುವ ಸೌಹಾದ್ದ. ಮೈತಿಭಾವ ಇವೆಲ್ಲವೂ ಕೂಡ 
ಸ್ವರಣೀಯವಾಗಿರುವಂತಿರಬೇಕಾದ್ದುದು ಅತ್ಯಗತ್ಯ. ಹೀಗೆ ಮೇಅನ ಎಲ್ಲಾ ರೀತಿಯ 
ಸೌಕರ್ಯಗಳು ದೊರೆಯುತ್ತವೆ. 


6) ಪ್ರವಾಸಿ ಮನೋರಂಜನಾ ಕಾರ್ಯಕ್ರಮಗಳು: ಪ್ರವಾಸದಲ್ಲ ಪ್ರವಾಸಿಗರಿಗೆ ಮನೋರಂಜನೆ 
ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರವಾಸಿಗರು ವಿವಿಧ ಭಾಷೆ ಹಾಗೂ ಸಂಸ್ಕೃತಿಗೆ 
ಸೇರಿದವರಾಗಿರುವುದರಿಂದ ಮನೋರಂಜನೆ ಪಡೆಯುವುದರಲ್ಲ ಅವರ ವೈವಿಧ್ಯತೆಯನ್ನು ಸಹ 
ಅಪೇಕ್ಷಿಸುತ್ತಾರೆ. ಈ ಹಿನ್ನೆಲೆಯಿಂದ ಸಂಗೀತ, ನೃತ್ಯ, ನಾಟಕ ಮೊದಲಾದ ಕಲೆಗಳನ್ನು 
ಪ್ರದರ್ಶಿಸಬೇಕಾಗುತ್ತದೆ. ಉದಾಹರಣೆಗೆ ಮಹದೇಶ್ವರ ಬೆಟ್ಟದಲ್ಲ ಕೆಲವೊಂದು ನಾಟಕಗಳು. 
ಜನಪದ ಹಾಡುಗಾರಿಕೆಗಳು, ಜನಪದ ನೃತ್ವಗಳು ನಡೆಯುತ್ತವೆ. ಅದೇ ರೀತಿ 


ಜಳಗಿರಿರಂಗನಬೆಟ್ಟದಲ್ಲ ವಿಶೇಷ ಸಂದರ್ಭದಲ್ಲ ಸೋಆಅಗರು ಗೂರು ಗೂರುಕಾ ನೃತ್ಯ 


247 


ಮಾಡುತ್ತಾರೆ. ನಾಟಕಗಳು ಪ್ರಾಚೀನ ಸಾಂಸ್ಕೃತಿಕತೆಯನ್ನು ಪ್ರತಿಜಂಜಸುತ್ತದೆ. ಇದರಿಂದ ಬೇರೆ 
ಬೇರೆ ನೆಲೆಗಳಂದ ಬಂದಂತಹ ಜನರಿಗೆ ಕುತೂಹಲ ಹಾಗೂ ಮನಸ್ಸಿಗೆ ನೆಮ್ಮದಿಯನ್ನು 
ನೀಡುತ್ತದೆ. 


7) ಸಂಪರ್ಕ ವ್ಯವಸ್ಥೆ ಕಲ್ಪಸಬೇಕು, ಪ್ರವಾಸಿಗರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 
ಹೋಗುವುದು ಸಹಜ. ಆದುದ್ದರಿಂದ ಎಲ್ಲಾ ಪ್ರವಾಸಿ ತಾಣಗಳಗೆ ಉತ್ತಮವಾದ ಸಾರಿಗೆ 
ಸಂಪರ್ಕ ವ್ಯವಸ್ಥೆಯನ್ನು ಕಲ್ಪಸುವುದರಿಂದ ಪ್ರವಾಸಿಗರಿಗೆ ಹೆಚ್ಚನ ಅನುಕೂಲವಾಗುತ್ತದೆ. 


11) ಪ್ರವಾಸಿ ಮತ್ತು ಉತ್ಪಾದಕರ ನಡುವಿನ ಸಂಬಂಧದ ಬಗ್ಗೆ ನೋಡುವುದಾದರೆ, ಗ್ರಾಹಕ ಮತ್ತು 
ಉತ್ಪಾದಕರ ನಡುವಿನ ಕೊಂಡಿಯಂತೆ ಕಾರ್ಯ ನಿರ್ವಹಿಸುವುದು ಈ ಹಿನ್ನೆಲೆಯಿಂದ ಅಂತಹ 
ಪ್ರವಾಸಿಗರಿಗೆ ಹೋಟಿಲ್‌ಗಳ ಬಣ್ಣೆ ಸಾರಿಗೆ ಬಗ್ಗೆ. ರೈಲ್ವೆ ಬದ್ಗೆ. ಅದೇ ರೀತಿ ಕಾರು. ರೈಲು. 
ಲ್ಯಾಕ್ಟಿಗಳೊಡನೆ ಸಂಪರ್ಕ ಪಡೆದಿರುತ್ತದೆ. ಮನರಂಜನೆಗಾಗಿ ಟಕೆಬ್‌ ಬುಕಿಂಗ್‌ ಮಾಡಲು 
ಏಜೆನ್ಸಿಗಳು ಮುಂದಾಗುತ್ತವೆ. ಈ ರೀತಿ ಮಾಹಿತಿಗಳನ್ನು ನೀಡಿದರೆ ಪ್ರವಾಸಿಗರಿಗೆ ತುಂಬಾ 
ಉಪಯೋಗವಾಗುತ್ತದೆ.” 


ಪ್ರವಾಸಿ ತಾಣಗಳ ಬೆಳವಣಿಗೆಯಲ್ಲ ಟ್ರಾವೆಲ್‌ ಏಜೆನ್ಸಿಗಳ ಪಾತ್ರ (Travel Agency) 


ಟ್ರಾವೆಲ್‌ ಏಜೆನ್ಸಿಯನ್ನು ನಾವು ಮೂರು ವಿಧದಲ್ಲ ಕಾಣಬಹುದಾಗಿದೆ. ಅಂತರಾಷ್ಟ್ರೀಯ 
ಟ್ರಾವೆಲ್‌, ಆಲ್‌ ಇಂಡಿಯಾ ಬ್ರಾವೆಲ್ಲ್‌ ಮತ್ತು ಪ್ರಾದೇಶಿಕ ಬಟ್ರಾವೆಲ್‌ಗಳನ್ನು ಕಾಣುತ್ತೇವೆ. 
ಆದಕಾರಣ ಟ್ರಾವೆಲ್‌ ಏಜೆನ್ಸಿಯನ್ನು (An Inೀia] Part) ಎನ್ನುವರು. ಇದು 
ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲ ಪ್ರಮುಖ ಪಾತ್ರ ಹೊಂದಿದೆ. ಇದು ಹಲವಾರು 
ಸೇವೆಗಳನ್ನು ಪೂರೈಸುತ್ತದೆ. ವಸತಿ ಸೌಲಭ್ಯ, ಹೋಟೆಲ್‌ ಸೌಲಭ್ಯ, ಸಾರಿಗೆ ಸೌಲಭ್ಯ, 
Accedmbitation ಪ್ರವಾಸಿ ಸ್ಥಳಗಳ (Sight See) Passport & Visa ಸೌಲಭ್ಯಗಳನ್ನು 
ಕಲ್ಪಸಿಕೊಡುತ್ತದೆ. 


ಟ್ರಾವೆಲ್‌ ಏಜೆನ್ಸಿಗಳ ಪ್ರಮುಖ ವಿಧಗಳು 


* ಚಿಲ್ಲರೆ ವ್ಯಾಪಾರ: ಬಹುತೇಕ ವ್ಯಾಪಾರ ಏಜೆನ್ಸಿಗಳ ರೀಬೆಲ್‌ ಬ್ಯುಸಿನೆಸ್‌ ಮಾಡುತ್ತದೆ. 
ಇದರ ಪ್ರಮುಖ ವ್ಯವಹಾರವೆಂದರೆ, ಟಕೆಟ್‌ ಕಾಯ್ದುರಿಸುವುದು (ಬಸ್ಸು, ಹೋಟೆಲ್‌, 
ಲಾಡ್ಜ್‌) ಅಲ್ಲದೆ ವೇಳಾಪಟ್ಣ ತಯಾರಿಕೆ ಮತ್ತು ಪ್ರವಾಸಿಗಳ ಪಟ್ಲಯನ್ನು 
ತಯಾರಿಸುವುದು. 


248 


ಸುಗಮ ವ್ಯಾಪಾರ: ಇದು ಒಂದು ಚಿಲ್ಲರೆ ತನ್ನದೇಯಾದ ಕಛೇರಿಯನ್ನು ಹೊಂದಿದ್ದು. 
ಸಂಘಟನಾತ್ಕಕವಾದ ಸಂಸ್ಥೆ, ಇದು ಪ್ರವಾಸ ಹಾಗೂ ಪ್ರವಾಸೋದ್ಯಮದ ಬದ್ಗೆ 
ಮಾಹಿತಿ ನೀಡುತ್ತದೆ. 

ಸಾಮಾನ್ಯ ವ್ಯಾಪಾರ: ಇದು ಪ್ರವಾಸಿಗರಿಗೆ ಮತ್ತು ಗ್ರಾಹಕರಿಗೆ ರಾಯಭಾರಿಯಾಗಿ 
ಸೇವೆ ಸಲ್ಲಿಸುವುದು. ಇದು ದೇಶೀಯ ಹಾಗೂ ವಿದೇಶಿಯ ಸೇವೆಗಳನ್ನು 
ಒದಗಿಸುತ್ತದೆ. ಅದೇ ಮಾದರಿಯಲ್ಲ ಆಯಾ ಜಲ್ಲೆಗೂ ಕೂಡ ಪ್ರವಾಸಿಗರಿಗೆ 
ಸಹಾಯಕರಾಗಿರುತ್ತಾರೆ. 


Online Travel Agency: ತ್ತೀಚನ ದಿನಗಳಲ್ಲ ಪ್ರವಾಸೋದ್ಯಮದ 
ಇಲಾಖೆಯಲ್ಲಯೂ ಸಹ O॥ಗe Travel Agency ನ್ನು ಪಡೆದುಕೊಂಡು ಬುಕ್‌ 


ಮಾಡುವುದು ಕಾಣಬರುತ್ತದೆ. 


Multi Destination Travel Agency: uoದೇ ಸಮಯದಲ್ಲ ಒಂದೇ 
ಸೂರಿನಲ್ಲ ಹಲವಾರು ಸೇವೆಗಳಲ್ಲ ಕಲ್ತ್ಪಸಿಕೊಳ್ಳುವ ವ್ಯವಸ್ಥೆಯಾಗಿದೆ. 


ಪ್ರವಾಸಿ ಬ್ರಾವೆಲ್ಡ್‌ಗಳ್ಲ ಅನೇಕ ಬಗೆಯ ಪ್ರಾದೇಶಿಕ ಏಜೆನ್ಸಿಗಳನ್ನು ಸ್ಥಳೀಯವಾಗಿಯೂ 


ಕಾಣಬಹುದು. ಈ ರೀತಿಯ ಬ್ರಾವೆಲ್‌ ಏಜೆನ್ಸಿಗಳು ಚಾಮರಾಜನಗರ, ಗುಂಡ್ಲುಪೇಟಿ, 


ಯಕಂದೂರು ಹಾಗೂ ಕೊಳ್ಳೇಗಾಲ ತಾಲ್ಲೂಕುಗಳಲ್ಲಿ ಲಭ್ಯವಿರುವುದನ್ನು ಕಾಣಬಹುದಾಗಿದೆ. 


ಇವುಗಳ ಮುಖಾಂತರ ಸ್ಥಳೀಯರು ಸ್ಥಳೀಯ ಪ್ರವಾಸ ನಡೆಸಲು ಸಹಕಾರಿಯಾಗಿದೆ. 


ಟ್ರಾವೆಲ್‌ ಏಜೆನ್ಸಿಯ ಅಗತ್ಯತೆಗಳು 


1. 


2. 


3. 


ಕಛೇರಿಯನ್ನು ಅವರು ಸ್ಥಾಪಿಸಿರಬೇಕು. 
ಸ್ಥಳೀಯ ಹಾಗೂ ಇನ್ನಿತರ ಪ್ರಾದೇಕಿಕ ಪ್ರವಾಸದ ಕುರಿತು ಜ್ಞಾನ ಹೊಂದಿರಬೇಕು. 
ಸ್ಥಳಗಳ ಬಣ್ಣೆ ಸರಿಯಾದ ಮಾಹಿತಿ ಗೊತ್ತಿರಬೇಕು. 


. ಹೋಟೆಲ್‌ಗಳ ಸೌಲಭ್ಯಗಳನ್ನು ತಿಆದಿರಬೇಕು. 
. ವೈಯಕ್ತಿಕ ಗುಣ ಚೆನ್ನಾಗಿರಬೇಕು ಮತ್ತು ಯಾವಾಗಲೂ ನಗುಮುಖದಲ್ಲರಬೇಕು. 


ವ್ಯವಹಾರವನ್ನು ನ್ಯಾಯ ರೀತಿಯಾಗಿ ನಡೆಸಬೇಕು. 
ಸಾರ್ವಜನಿಕರೊಂದಿಗೆ ಪ್ರೀತಿ ವಿಶ್ವಾಸದಿಂದ ವರ್ತಿಸಬೇಕು. 
ಕಷ್ಟಪಟ್ಟು ದುಡಿಯಬೇಕು. 

ತ್ಯಾಗದ ಮನೋಭಾವನೆಯನ್ನು ಹೊಂದಿರಬೇಕು. 


249 


10. ಸಂಪರ್ಕ ವ್ಯವಸ್ಥೆ ಹೊಂದಿರಬೇಕು, ಹೋಟೆಲ್‌ ಮತ್ತು ಸಾರಿಗೆ ಮಾಲೀಕರು, ಬ್ಯಾಕ್ಷಿ 
ಬಾಡಿಗೆ, ರೈಲ್ವೆ. ಥಿಯೇಟರ್‌, ಬಸ್ಸು, ರೈಲು. ವಿಮಾನ ಇತ್ಯಾದಿಗಳ ಬಗ್ದೆ ಮಾಹಿತಿ 
ಇರಬೇಕು." 


ಪ್ರವಾಸಿ ತಾಣಗಳ ಅಭಿವೃಧ್ಧಿಗೆ ಸಹಾಯಕ ಸೇವೆಗಳ ಪಾತ್ರ 


ಪ್ರವಾಸಿ ತಾಣಗಳ ಅಭವೃದ್ಧಿಗೆ ಸಹಾಯಕ ಸೇವೆಗಳ ಪಾತ್ರ ಬಹುಮುಖ್ಯವಾಗಿದೆ, ಈ 
ಸೇವೆಗಳು ಪ್ರವಾಸವನ್ನು ಪ್ರೋತ್ಥಾಹಿಸುವುದರೊಂದಿಗೆ ರಕ್ಷಿಸುತ್ತದೆ. ಅವುಗಳೆಂದರೆ, 


1. ಮಾರ್ಗದರ್ಶನ (Guidance) 

2. ಮಾಹಿತಿ(Infಂrmation) 

3. ಆರೋಗ್ಯ ಕೇಂದ್ರಗಳು(Health Centres) 

4. ವಿಮೆ (Insurance) 

5ರ. ಹಣಕಾಸು 

6. ಇಂಧನ ಕೇಂದ್ರಗಳು 

7. ರಸHೆಬದಿಯ ನಾಮ ಫಲಕಗಳು 

8. ರಸ್ತೆಬದಿಯ ಉದ್ಯಾನವನಗಳು 

೨. ಮೂಲಭೂತ ಅವಶ್ಯಕತೆಗಳು 

10. Passport & Visa 

1 ATM ಸೌಲಭ್ಯಗಳರಬೇಕು 

12. ವ್ಯಾಪಾರಿ ಮಳಗೆಗಳು 

13. ಮನರಂಜನೆ ಹಬ್ಬಗಳು 

14. ಭದ್ರತಾ ವ್ಯವಸ್ಥೆ 

1 ಮಾರ್ಗದರ್ಶನ: ಪ್ರವಾಸಿಗರಿಗೆ ಪ್ರವಾಸಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಸಾಮ್ಯದ 

ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳು, ಟ್ರಾವೆಲ್‌ ಏಜೆನ್ಸಿಗಳು ಮಾರ್ಗದರ್ಶನವನ್ನು 
ನೀಡುತ್ತವೆ. ಊಟವಸತಿ ಮೊದಲಾದ ಸೇವೆಗಳ ಬಗ್ಗೆ ತಿಆಸುತ್ತದೆ. ಕೆಲವು 
ಸಂದರ್ಭದಲ್ಲ ಖಾಸಗಿ ಗೈಡ್‌ಗಳು ಸಹ ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುತ್ತಾರೆ. 
ಆದರೆ ಚಾಮರಾಜನಗರ ಜಲ್ಲೆಯಲ್ಲ ಇದು ಇಲ್ಲವೆಂದೇ ಹೇಳಬಯಸುತ್ತೇನೆ. 
ಪವಾಸಿತಾಣಗಕ ಬಗ್ದೆ ತರಬೇತಿ ಪಡೆದಿರುವವರನ್ನು ಮಾರ್ಗದರ್ಶಕರಾಗಿ 
ನೇಮಿಸಬೇಕು. 


250 


2. ಮಾಹಿತಿ: ಪ್ರವಾಸಿಗರಿಗೆ ಕರಪತ್ರ, ಭತ್ತಿಪತ್ರ, ದೂರದರ್ಶನ, ರೇಡಿಯೋ, ಪತ್ರಿಕೆಗಳು, 
ಮಾಧ್ಯಮ ಇನ್ನೂ ಮೊದಲಾದವುಗಳ ಮೂಲಕ ಪವಾಸಕ್ಷೆ ಸಂಬಂಧಿಸಿದಂತೆ ಮಾಹಿತಿ 
ಲಭ್ಯವಾಗುತ್ತದೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲ ವೆಬ್‌ಸೈಟ್‌, ಶೇಮೇಲ್‌ಗಳ 
ಮುಖಾಂತರ ಮಾಹಿತಿ ಲಭ್ಯವಾಗುತ್ತದೆ. ಇದು ಚಾಮರಾಜನಗರ ಜಲ್ಲೆಗೆ ಇನ್ನೂ 
ಹೆಚ್ಚನ ಪ್ರಮಾಣದಲ್ಲ ಆಗಿಲ್ಲ. ಆದರೆ ಕೆಲವೊಂದು ಜಾತ್ರೆಗಳ ಕುರಿತು ಮಾಹಿತಿ ಆಗಾಗ್ಯೆ 
ಕಾಣಬರುತ್ತದೆ. ಉದಾಹರಣೆಗೆ ಮಹದೇಶ್ವರ ಬೆಟ್ಟದ ಜಾತ್ರೆ ಜಳಗಿರಿರಂಗನಬೆಟ್ಟದ 
ಜಾತ್ರೆ,  ಹಿಮವದ್‌ಗೋಪಾಲಸ್ತಾಮಿ ಬೆಟ್ಟದ ಜಾತ್ರೆ. ಚಾಮರಾಜನಗರದ 
ಚಾಮರಾಜೇಶ್ವರ ಜಾತ್ರೆ, ಕೊಳ್ಳೇಗಾಲದ ನಾರಾಯಣಸ್ವಾಮಿ ರಥದ ಬದ್ದೆ. ಚಿಕ್ಕಲ್ಲೂರು 
ಜಾತ್ರೆ ಇನ್ನೂ ಮೊದಲಾದ ಜಾತ್ರೆಗಳ ಕುರಿತು ಮಾಹಿತಿ ಮಾತ್ರ ದೊರೆಯುತ್ತವೆ.” ಇದು 
ಎಲ್ಲಾ ಪ್ರವಾಸಿ ತಾಣಗಳಗೂ ವ್ಯಾಪಿಸಬೇಕು. 

3. ಆರೋಗ್ಯ ಕೇಂದ್ರಗಳು: ಪ್ರವಾಸಿಗರು ಪ್ರವಾಸದ ಸಂದರ್ಭದಲ್ಲ ಕೆಲವೊಂದು 
ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತದೆ. ಅವುಗಳೆಂದರೆ, ಅಪಘಾತ ಮತ್ತು 
ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಉಂಬಾಗುತ್ತದೆ. ಇಂತಹ ಸಂದರ್ಭದಲ್ಲ 
ಪ್ರವಾಸಿಗರಿಗೆ ತುರ್ತು ಚಿಕಿತ್ಸೆ ನೀಡಲು ಆರೋಗ್ಯ ಕೇಂದ್ರಗಳು ಅಸ್ತಿತ್ವಕ್ಕೆ ಬಂದಿವೆ. 
ಆದರೆ ಚಾಮರಾಜನಗರ ಜಲ್ಲೆಯಲ್ಲ ಕೆಲವೇ ಕೆಲವು ಕಡೆ ಇದೆ. ಆದರೆ ಶೇ ಸೇವೆ 
ಎಲ್ಲಾ ಪ್ರವಾಸಿ ತಾಣಗಳಗೂ ವ್ಯಾಪಿಸಬೇಕು. 

4. ವಿಮೆ: ಪ್ರವಾಸದ ಸಂದರ್ಭದಲ್ಲ ಪ್ರವಾಸಿಗರು ಅಪಘಾತ, ಕಳ್ಳತನ, ದರೋಡೆ, ಹಲ್ಲೆ. 
ಕೊಲೆ, ವಸ್ತುಗಕ ನಾಶ ಇನ್ನೂ ಮೊದಲಾದ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. 
ಪ್ರವಾಸಿಗರು ಇದರಿಂದ ಪಾರಾಗಲು ಸೂಕ್ತ ಪರಿಹಾರ ಪಡೆಯಲು ವಿಮೆ ಸೌಲಭ್ಯ 
ಜಾರಿಗೆ ಬಂದಿದೆ. ಪ್ರವಾಸಿಗರು ತಾತ್ಲಾಅಕ-ಖಾಯಂ ವಿಮಾ ಸೌಲಭ್ಯ ಮತ್ತು 
ಅಲ್ದಾವಧಿ, ದೀರ್ಪವಾದಿ ವಿಮಾ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಆದರೆ 
ಚಾಮರಾಜನಗರ ಜಲ್ಲೆಯ ಸ್ಥಳೀಯ ಪ್ರವಾಸಿಗರು ಇದರಿಂದ ವಂಚಿತರಾಗಿದ್ದಾರೆ. 

5. ಹಣಕಾಸು: ಪ್ರವಾಸದ ಮೂಲಾಂಶ ಎಂದರೆ, ಹಣಕಾಸು, ಪ್ರವಾಸಿಗರಲ್ಲ ಹಣಕಾಸು 
ಇದ್ದಾಗ ಮಾತ್ರ ಪ್ರವಾಸವನ್ನು ಯಪಶಸಪ್ತಿಯಾಗಿ ಕೈಗೊಳ್ಳಬಹುದು. ಅವುಗಳಲ್ಲಿ 
ಟ್ರಾವೆಲರ್ಸ್‌ ಚೆಕ್‌. ಕ್ರೆಡಿಬ್‌ ಕಾರ್ಡ್‌. ಇವುಗಳ ಮುಖಾಂತರ ಪ್ರವಾಸವನ್ನು 
ಕೈಗೊಳ್ಳುತ್ತಾರೆ. ಆದರೆ ಈ ಭಾಗದ ಇದರ ವ್ಯವಸ್ಥೆ ತುಂಬಾ ಕಡಿಮೆ. ಈ 
ಸೌಲಭ್ಯವನ್ನು ಒದಗಿಸಬೇಕು. 


251 


6. ಇಂಧನ ಕೇಂದ್ರಗಳು: ಪ್ರವಾಸಿಗರ ವಾಹನಗಳಗೆ ಉತ್ತಮವಾದ ಡೀಸೆಲ್‌, ಪೆಟ್ರೋಲ್‌, 


ಇತರೆ ಇಂಧನ ಉತ್ತನ್ನಗಳನ್ನು ಪೂರೈಸಲು ಇಂಧನ ಕೇಂದ್ರಗಳು ಅಸ್ತಿತ್ವಕ್ಕೆ ಬಂದಿದೆ. 
ಅಲ್ಲದೆ ಇಂಧನ ಕೇಂದಗಳಲ್ಲ ಪವಾಸಿಗರಿಗೆ ಉಚಿತ ನೀರು, ಶೌಚಾಲಯ ಮೊದಲಾದ 
ಸೇವೆಗಳು ದೊರೆಯುತ್ತವೆ. ಆದರೆ ಇಲ್ಲ ಇದು ಸಹ ಕಡಿಮೆ ಎಂದರೆ ತಪ್ಪಾಗಲಾರದು. 

7. ರಸೆಬದಿಯ ನಾಮಫಲಕಗಳು: ಇವುಗಳು ಸಾಮಾನ್ಯವಾಗಿ ಪವಾಸಿ ತಾಣಗಳನ್ನು 
ಕಮಿಸಬೇಕಾದ ಮಾರ್ಗ, ದೂರ ಮತ್ತು ಸೌಲಭ್ಯಗಳ ಬಗ್ಗೆ ತಿಅಸುತ್ತದೆ. ಆದಕಾರಣ 
ನಾಮಫಲಕದ ಆಧಾರದ ಮೇಲೆ ಪ್ರವಾಸಿಗರು ಪ್ರವಾಸಿ ತಾಣಗಳನ್ನು ಸುಲಭವಾಗಿ 
ತಲುಪಲು ನಾಮಫಲಕದ ಅವಶ್ಯಕತೆ ಇದೆ. ಈ ಜಲ್ಲೆಯಲ್ಲ ಇದು ಸಹ ಸಾಕಷ್ಟು ಕಡೆ 
ಆಗಬೇಕಾಗಿದೆ. 

8. ರಸ್ತೆ ಬದಿಯ ಉದ್ಯಾನವನಗಳು: ರಸ್ತೆ ಬದಿಯಲ್ಲ ಪ್ರವಾಸಿಗರಿಗೋಸ್ಥರ ವಿಶ್ರಾಂತಿ, 
ಮನರಂಜನೆ, ಪಿಕ್‌ನಿಕ್‌ ಮೊದಲಾದ ಸೇವೆಗಳನ್ನು ಒದಗಿಸಲು ರಸ್ತೆ ಬದಿಯ 
ಉದ್ಯಾನವನಗಳು ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಇದು ಕೂಡ ವಿರಳವಾಗಿದೆ. 
ಉದಾಹರಣೆಗೆ ಗುಂಡಲ್‌ ಜಲಾಶಯ, ಚಾಮರಾಜೇಶ್ವರ ದೇವಾಲಯದ ಮುಂದೆ, 
ಮಹದೇಶ್ವರ ಬೆಟ್ಟದಲ್ಲ. ಗೋಪಾಲಸ್ವಾಮಿ ಬೆಟ್ಟದಲ್ಲ. ಪಾರ್ವತಿ ಬೆಟ್ಟದಲ್ಲ 
ಶಿವನಸಮುದ್ರದಲ್ಲ ಇನ್ನೂ ಮೊದಲಾದ ಕಡೆ ಈ ರೀತಿಯ ಉದ್ಯಾನವನಗಳನ್ನು 
ತೆರೆಯಬೇಕಾಗಿದೆ. ಇದರಿಂದ ಪ್ರವಾಸಿಗರ ಸಂಖ್ಯೆ ದ್ವಿಗುಣವಾಗುತ್ತದೆ. 

೨. ವ್ಯಾಪಾರಿ ಮಳಗೆಗಳು: ಪ್ರವಾಸಿಗರು ಕೆಲವೊಂದು ವಸುಗಳನ್ನು ಬರೀದಿಸಲು 
ಬಯಸುತ್ತಾರೆ. ಪ್ರವಾಸಿಗರಿಗೋಸ್ಥರ ರಸ್ತೆಬದಿ, ಬಸ್ಸು ನಿಲ್ದಾಣ. ರೈಲು ನಿಲ್ದಾಣ ಇನ್ನೂ 
ಮೊದಲಾದ ಕಡೆ ವ್ಯಾಪಾರ ಮಳಗೆಗಳ ಅಸ್ಪಿತ್ರಕ್ಕೆ ಬಂದಿವೆ. ಆದರೆ ಇಲ್ಲ 
ಮಲ್ಕೆಮಹದೇಶ್ವರನ ಬೆಟ್ಟ ಅಳಗಿರಿರಂಗನ ಬೆಟ್ಟ. ಬಟ್ಟು ಉಳದ ಕಡೆ ಯಾವುದೇ 
ತರಹದ ಮಳಗೆಗಳು ಕಂಡುಬರುವುದಿಲ್ಲ. ಇದು ಸಹ ಚಾಮರಾಜನಗರ ಜಲ್ಲೆಯ 
ಬಹುತೇಕ ಪ್ರವಾಸಿ ತಾಣಗಕಲ್ಲ ಆಗಬೇಕಾಗಿದೆ. 

10. ಪ್ರಾಥಮಿಕ ಸೇವೆಗಳು: ಪ್ರವಾಸಿಗರಿಗೆ ಮೂಲಭೂತ ಸೇವೆಗಳಾದ ನೀರು, ಶೌಚಾಲಯ, 
ವಸತಿ. ಮನರಂಜನೆ. ಸಾರಿಗೆಸಂಪರ್ಕ. ಇತ್ಯಾದಿ ಸವಲತ್ತುಗಳನ್ನು ಕಲ್ತಸಲು ಸರ್ಕಾರ 
ಮತ್ತು ಪ್ರಯಂ ಸೇವಾ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 
ಆದರೂ ಕೂಡ ಗುಂಡಲ್‌ ಜಲಾಶಯ, ಕೌಆಹಳ್ಳ, ಹೊಗೇನಕಲ್‌ ಫಾಲ್‌, ಹಿಮವದ್‌ 
ಗೋಪಾಲಸ್ತಾಮಿಬೆಟ್ಟ ಪಾರ್ವತಿ ಬೆಟ್ಟ ಹುಲುಗನಮುರಡಿ. ಸುವರ್ಣವತಿ, ಚಿಕ್ಕಹೊಳೆ 
ಜಲಾಶಯ, ಚಿಕ್ಕಲ್ಲೂರು ಇನ್ನೂ ಮೊದಲಾದ ಕಡೆ ಆಗಬೇಕಾಗಿದೆ. ಚಿಕ್ಕಲ್ಲೂರು 


252 


ಜಾತ್ರೆಯಲ್ಲ ಲಕ್ಷಾಂತರ ಜನ ಯಾತ್ರಿಕರು ಹಾಗೂ ಪ್ರವಾಸಿಗರು ಬರುತ್ತಿದ್ದಾರೆ. 
ಚಿಕ್ಷಲ್ಲೂರಿಗೆ ತನ್ನದೇ ಆದ ಸುಮಾರು 5೦೦-6೦೦ ವರ್ಷದ ಇತಿಹಾಸ ಇದೆ. ಆದರೂ 
ಕೂಡ ಅಗತ್ಯವಿರುವ ಪ್ರಾಥಮಿಕ ಸೇವಾ ಕೇಂದ್ರಗಳು ಇನ್ನು ಅಸ್ಪಿತ್ವದಲ್ಲ ಇಲ್ಲ. ಇದು 
ದರಾದೃಷ್ಟಕರವಾದ ಸಂಗತಿಯಾಗಿದೆ. ಮುಂದಿನ ದಿನಗಳಲ್ಲ ಈ ಮೇಅನ ಸೇವೆಗಳು 
ದೊರೆಯಬೇಕಾಗಿದೆ. 


. ಮನರಂಜನೆಗಾಗಿ ಹಬ್ಲಗಳು: ಪ್ರವಾಸಿಗರನ್ನು ಆಕರ್ಷಿಸಲು ಹಬ್ದ್ಜ ಉತ್ಸವಗಳು ಅಸ್ತಿತ್ರಕ್ಕೆ 


ಬಂದಿವೆ. ಉದಾಹರಣೆಗೆ ಜಳಗಿರಿರಂಗನಾಥಸ್ತಾಮಿ ಹಬ್ಬ ಮತ್ತು ಜಾತ್ರೆ ನಡೆಯುತ್ತದೆ. 
ಇಲ್ಲಗೆ ಲಕ್ಷಾಂತರ ಜನರು ಸೇರುತ್ತಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲ ವರ್ಷದಲ್ಲ 
ಸಾಕಷ್ಟು ಸಾರಿ ಹಲ್ಲ ಮತ್ತು ಜಾತ್ರೆಗಳು ನಡೆಯುತ್ತವೆ. ಇಲ್ಲ ಮನರಂಜನೆಗಾಗಿ 
ಐತಿಹಾಸಿಕ ನಾಟಕಗಳು ನಡೆಯುತ್ತಿವೆ. ಇತ್ತೀಚೆಗೆ ರಂಗಮಂಟಪವನ್ನು ಕಟ್ಟುತ್ತಿದ್ದಾರೆ. 
ಚಿಕ್ಕಲ್ಲೂರು ಜಾತ್ರೆಯಲ್ಲಿ ಲಕ್ಷಾಂತರ ಜನರು, ಪ್ರವಾಸಿಗರು, ಭಕ್ತರು ಸೇರುತ್ತಾರೆ. ಇಲ್ಲ 
ಅನೇಕ ಬಗೆಯ ಉತ್ಸವಗಳು ನಡೆಯುತ್ತವೆ. ಚಾಮರಾಜನಗರದ ಚಾಮರಾಜೇಶ್ವರ 
ದೇವಾಲಯದಲ್ಲ ವರ್ಷಕ್ಷೆ ಒ೦ದು ಬಾರಿ ಜಾತ್ರೆ ನಡೆಯುತ್ತದೆ. ಸಾವಿರಾರು ಪ್ರವಾಸಿಗರು 
ಬರುತ್ತಿದ್ದಾರೆ. ಹೀಗೆ ಅನೇಕ ಊರುಗಳಲ್ಲ ಜಾತ್ರೆ ಸಂದರ್ಭದಲ್ಲ ಅನೇಕ ಬಗೆಯ 
ಧಾರ್ಮಿಕ, ಸಾಮಾಜಕ, ಸಾಂಸ್ಕೃತಿಕ ಹಿನ್ನೆಲೆಯಲ್ಲ ಉತ್ತವಗಳು ನಡೆಯುತ್ತಿವೆ. 
ಇವುಗಳನ್ನು ನೋಡಲು ಸವಿಯಲು ಭಕ್ತರು ಮತ್ತು ಪ್ರವಾಸಿಗರು ಬರುತ್ತಿದ್ದಾರೆ. 

12.Pass Port & Visa: ಪಾಸ್‌ಪೋರ್ಟ್‌ ಎಂದರೆ ವಿದೇಶಕ್ಕೆ ಪ್ರವಾಸವನ್ನು 
ಕೈಗೊಳ್ಳಲು ಪ್ರವಾಸಿಗರಿಗೆ ಪ್ತದೇಶಿ ನೀಡುವ ಒಂದು ರಹದಾರಿ ಪತ್ರ (ಲೈಸನ್ಸ್‌). Visa 
ಎಂದರೆ ಸಂಬಂಧಪಟ್ಟ ರಾಯಭಾರ ಕಛೇರಿಯು ಪ್ರವಾಸಿಗರಿಗೆ ನೀಡುವ 
ಅನುಮತಿಯ ಪತ್ರ (Permission Letter) ಇವುಗಳು ಷರತ್ತಿಗೆ ಒಳಪಟ್ಟರುತ್ತದೆ. 
ಆದರೆ ಸ್ಥಳೀಯರಿಗೆ, ಚಾಮರಾಜನಗರ ಜಲ್ಲೆಯಲ್ಲಯೋ ಪ್ರವಾಸ ಕೈಗೊಳಲ್ಲು ಈ 
ಒಂದು ಅವಕಾಶವಿರುವುದಿಲ್ಲ. ಆದರೂ ಕೂಡ ಕೆಲವೊಂದು ದೇವಾಲಯಗಳಲ್ಲ 


[ae 


ಮಾಹಿತಿ ತಿಆಯಬೇಕಾದರೆ ಸ್ಥಳೀಯ ಅಧಿಕಾರಿಗಳ೦ದ ಪಡೆದ ಪತ್ರ 
ಇರಲೇಖೇಕಾಗುತ್ತದೆ.  ಉದಾಹರಣಿಗೆ ನನ್ನು ಕ್ಷೇತ್ರಕಾರ್ಯದ ಸಂದರ್ಭದಲ್ಲ 
ಕೆಲಪೊಂದು ದೇವಾಲಯಗಳಗೆ ಹೋದಾಗ ಅವರು ಡಿಸಿ ಅಥವಾ ಎಸಿ ಲುಂದ 
ಪತ್ರವನ್ನು ತರಬೇಕೆಂದು ತಿಆಸಿರುತ್ತಾರೆ. ಆದಕಾರಣ ಸ್ಥಳೀಯ ಪ್ರವಾಸಕ್ಕೂ ಸ್ಥಳೀಯ 


ಅಧಿಕಾರಿಗಆ೦ದ ಅನುಮತಿ ಪತ್ರ ಪಡೆಯುವುದು ಸೂಕ್ತವೆನಿಸುತ್ತದೆ. 


253 


12. ಭದ್ರತಾ ವ್ಯವಸ್ಥೆ: ಪ್ರವಾಸಿ ತಾಣಗಳಲ್ಲ ಪ್ರವಾಸಿಗರಿಗೆ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು 
ಕಲ್ತಸಬೇಕು ಇತ್ತೀಚೆಗೆ ಹೆಚ್ಚುತ್ತಿರುವ ಹೆದ್ದಾರಿ ದರೋಡೆ, ಹಣಕ್ಸಾಗಿ ಅಪಹರಿಸಿ 
ಕೊಲ್ಲುವ ಪರಿಪಾಠವೂ ಇದೆ. ಆದುದ್ದರಿಂದ ಪ್ರವಾಸಿ ಕೇಂದ್ರಗಳಲ್ಲ ಪೊಲೀಸ್‌ 


ಠಾಣೆಗಳನ್ನು ಸ್ಥಾಪಿಸಬೇಕು” 


ಈ ಮೇಲಅನ ಎಲ್ಲಾ ಸೇವೆಗಳು ಪ್ರವಾಸಿಗರ ಉಪಯೋಗಕ್ಕೆ ಬಂದೇ ಬರುತ್ತವೆ. 
ಆದುದ್ದರಿಂದ ಚಾಮರಾಜನಗರ ಜಲ್ಲೆಯಲ್ಲ ಕಂಡುಬರುವ ಎಲ್ಲಾ ಪ್ರವಾಸಿ ತಾಣಗಳಲ್ಲ 
ಶೇ ಸೇವೆಗಳು ಲಭ್ಯವಾಗಬೇಕು. 


ಪ್ರವಾಸಿ ತಾಣಗಳ ಅಭವೃಧ್ಧಿಗೆ ಸರ್ಕಾರದ ಯೋಜನೆ ಮತ್ತು ಕಾರ್ಯಕ್ರಮಗಳು 


> ಪ್ರವಾಸೋದ್ಯಮ ಇಲಾಖೆ : ಪ್ರವಾಸಿ ಮಿತ್ರ ಯೋಜನೆಯಲ್ಲ ಬಂಡೀಪುರಕ್ಕೆ ಇಬ್ಬರು 
ಸಿಬ್ಬಂದಿ ಮತ್ತು ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಮೂವರು ಸಿಬ್ಬಂದಿಯನ್ನು ಒಟ್ಟು 


ಐ pr 


5 ಸಿಬ್ಣಂದಿಯನ್ನು ನೇಮಿಸಲಾಗಿದೆ." 


ps ಬಂಡೀಮರದಲ್ಲ ಸೋಲಾರ್‌ ಬೋರ್‌ವೆಲ್‌ಗಳ ಮೂಲಕ 12 ಕೆರಗಳಗೆ ನೀರು 


ತುಂಬಸಲಾಗಿದೆ. 
> ಉದ್ಯಾನದಲ್ಲ ಕೆರೆ ಕಟ್ಟೆಗಳನ್ನು ಪುನರುಜ್ಟೀವನ ಮಾಡಲಾಗುತ್ತಿದೆ.” 


pe ಭರಚುಕ್ತಿಯಲ್ಲಿ 1-08-20೦7 ರಿಂದ 12-೦8-2೦೦7 ಮತ್ತು 16-08-2೦17 
ರಿಂದ 17-೦8-2೦17 ರಂದು ಎರಡು 5ದಿನಗಳವರದಗೆ ಜಲಪಾತೋತ್ಸವ 


ಕಾರ್ಯಕ್ರಮವನ್ನು ನಡೆಸಲಾಲುತ್ತು.”” 


ps ವಸ್ತು ಮತ್ತು ಫಲಪುಷ್ಪ ಪ್ರದರ್ಶನವನ್ನು ಜಲ್ಲಾಡಳತ ಮುಂಭಾಗ ಪ್ರತಿ ವರ್ಷ 
ನಡೆಸಲಾಗುತ್ತದೆ. 

> ಸರ್ಕಾರಿ ಹಬ್ಗಗಳಂ೦ದು ಚಾಮರಾಜೇಶ್ವರ ದೇವಾಲಯದ ಮುಂಭಾಗ ಸಾಂಸ್ಕೃತಿಕ 
ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. 

> ಕಾಡಿನಂಚಿನಲ್ಲರುವ ಗ್ರಾಮಗಳಗೆ ಉಚಿತ ಗ್ಯಾಸ್‌ ಸೌಲಭ್ಯ ಕಲ್ಪಸಲಾಗಿದೆ. 

> ಶಾಲಾ- ಕಾಲೇಜು ವಿದ್ಯಾರ್ಥಿಗಳ ಶೈಕ್ಷಣಿಕ ಪವಾಸಕ್ಷಾಗಿ ಕೆ.ಎಸ್‌.ಆರ್‌.ಟ.ನಿ ಇಲಾಖೆ 
ವತಿಯಂದ ಕಿ.ಮೀಗಳಗೆ 1 ರೂಪಾಯ ರಿಯಾಲುತಿ ದರದಲ್ಲ ಸಾರಿಗೆ ವ್ಯವಸ್ಥೆಯನ್ನು 


ಕಲ್ಪಸಲಾಗುತ್ತಿದೆ. * 


254 


ರ, 6 ಮತ್ತು 7ನೇ ತರಗತಿಯಲ್ಲ ವ್ಯಾಸಂಗ ಮಾಡುತ್ತಿರುವ ಸರ್ಕಾರಿ ಶಾಲೆಗಳ 
ಆಯ್ಲೆ ಪರಿಶಿಷ್ಠ ಜಾತಿ ಮತ್ತು ಪರಿಶಿಷ್ಠ ಪಂಗಡದ ಶೇ.75 ಮಕ್ಕಳು ಹಾಗೂ ಉಳದ 
ಶೇ.೨5 ಇತರೆ ವರ್ಗದ ಮಕ್ಕಳಗಾಗಿ ಚಿಣ್ಣರ ಜಲ್ಲಾದರ್ಶನ ಪ್ರವಾಸ 
ಕಾರ್ಯಕ್ರಮವನ್ನು ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಅನುಷ್ಣಾನಗೊಳಸುತ್ತಿದೆ. 
ಪ್ರಸುತ ಇದನ್ನು 10ನೇ ತರಗತಿಯವರೆಗು ವಿಸ್ತರಿಸಲಾಗಿದೆ. 


ಪ್ರವಾಸೋದ್ಯಮ ಇಲಾಖೆ ವತಿಯಂದ ಕರಿವರದರಾಜನ ಬೆಟ್ಟಕ್ಕೆ ಮೆಟ್ಷಲುಗಳನ್ನು 


ನಿರ್ಮಾಣ ಮಾಡುವ ಕಾಮಗಾರಿಯನ್ನು 1 ಕೋಟ ರೂ. ವೆಚ್ಚದಲ್ಲಿ 
ಕೈಗೆತ್ತಿಕೊಳ್ಳಲಾಗಿದೆ. 

ಕನಕಗಿರಿಯಲ್ಲ ಪ್ರವಾಸಿ ಸೌಲಭ್ಯಗಳ ಅಭವೃದ್ಧಿಗೆ 1838 ಕೋಟ ರೂ. ವೆಚ್ಚದಲ್ಲ 
ಕಾಮಗಾರಿಯನ್ನು ನಿರ್ವಹಿಸಲಾಗುತ್ತಿದೆ. 

ಶಂಕರದೇವರ ಬೆಟ್ಟದ ಬಳ ಪ್ರವಾಸಿಗರ ಅನುಕೂಲಕ್ಕಾಗಿ 37.76 ಲಕ್ಷ ರೂ. ವೆಚ್ಚದಲ್ಲ 


ಕಾಮಗಾರಿಯನ್ನು ಪೂರ್ಣಗೊಳಸಲಾಗಿದೆ. 


ಪ್ರವಾಸಿಗರನ್ನು ಆಕರ್ಷಿಸಲು ಜ.ಆರ್‌.ಟ ಪ್ರವೇಶ ದ್ಹಾರದಲ್ಲ 1೦ ಲಕ್ಷ ರೂ. ವೆಚ್ಚದಲ್ಲ 


ಸ್ತಾಗತ ಕಮಾನನ್ನು ನಿರ್ಮಾಣ ಮಾಡಲಾಗಿದೆ. 


ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಅನ ಸಮೀಪದ ಪ್ರದೇಶವನ್ನು ಟೂರಿಸ್ಟ್‌ 
ಸ್ಪಾಟ್‌ ಆಗಿ ಅಭವೃಧ್ಧಿಗೊಳಸಲು ಪ್ರವಾಸೋದ್ಯಮ ಇಲಾಖೆಯ ವತಿಯಂದ 6೦ ಲಕ್ಷ 
ರೂ. ಅನುದಾನ ನೀಡಿದೆ. 

ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗುವ ಪ್ರವಾಸಿಗರ ಅನುಕೂಲಕ್ಕಾಗಿ ಅರಣ್ಯ 
ಇಲಾಖೆಯ ವತಿಯುಂದ 1 ಕೋಟ ರೂ. ವೆಚ್ಚದಲ್ಲ 4 ಮಿನಿ ಬಸ್‌ಗಳನ್ನು ಖರೀದಿಪಿದೆ. 


ಚಾಮರಾಜೇಶ್ವರ ಸ್ವಾಮಿ ದೇವಾಲಯದ ಜೀರ್ನೋದ್ದಾರಕಾಗಿ ೨.1೦ ಕೋಟ ರೂ. 
ಅನುದಾನ ಜಡುಗಡೆಯಾಗಿ ಪ್ರಸ್ನುತ ಕಾಮಗಾರಿ ಪ್ರಗತಿಯಲ್ಪ್ಲದೆ ಹಾಗೂ ಈ 
ದೇವಾಲಯದ ನೂತನ ಬಹ್ಮ ರಥವನ್ನು ನಿರ್ಮಾಣ ಮಾಡಲು 120೦ ಕೋಟ ರೂ. 
ಅನುದಾನ ಬಡುಗಡೆ ಮಾಡಲಾಗಿದೆ. 


ಜಳಗಿರಿರಂಗನಾಥಸ್ತಾಮಿ ದೇವಾಲಯದ ಜೀರ್ಣೋದ್ದಾರ ಕಾಮಗಾರಿಗಾಗಿ ರಾಜ್ಯ 
ಪ್ರಾಚ್ಯವಸ್ತು ಇಲಾಖೆಯ ವತಿಯಂದ 2.4 ಕೋಟ ರೂ. ಅನುದಾನದಲ್ಲ ಪ್ರಸ್ತುತ 
ಕಾಮಗಾರಿ ಪ್ರಗತಿಯಲ್ತದೆ. 


255 


ಬಂಡೀಷಮರ ಅಭಯಾರಣ್ಯ, ಕೆ.ಗುಡಿ. ಬಳಗಿರಿರಂಗನ ಬೆಟ್ಟ ವನ್ಯಜೀವಿ ಧಾಮ, 
ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮ, ಕಾವೇರಿ ವನ್ಯಜೀವಿ ಧಾಮ ಮತ್ನು 
ಭರಚುಕ್ಕಿಗಕ ಪ್ರದೇಶವನ್ನು ಪ್ಲಾಸ್ತಿಕ್‌ ಮುಕ್ತ ವಲಯಗಕೆಂದು ಘೋಷಿಸಿದೆ. 
ಬಂಡೀಷಮರ ಅಭಯಾರಣ್ಯ, ಕೆ.ಗುಡಿ, ಅಅಗಿರಿರಂಗನ ಬೆಟ್ಟ ಮತ್ತು ಮಲೆಮಹದೇಶ್ವರ 
ಬೆಟ್ಟಗಕಲ್ಲ ಸರ್ಕಾರದ ವತಿಯುಂದ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ 
ಚಾಮರಾಜನಗರದಲ್ಲ ಆನೆ ಜಂಬೂ ಸವಾರಿಯನ್ನು 2೦14ರಲ್ಲ ನಡೆಸಲಾಲಯುತು 
ಹಾಗೂ 2೦೪4 ಮತ್ತು 2೦17ರಲ್ಲ ದಸರ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 
ನಡೆಸಲಾಯುತ್ತು. 

ಶ್ರೀಮಲ್ಯಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಯ 12 ಬಸ್‌ಗಳಲ್ಲ 
ಕರ್ತವ್ಯ ನಿರ್ವಹಿಸುತ್ತಿರುವ 5೦ ಜನ ಚಾಲಕ ಮತ್ತು ನಿರ್ವಾಹಕರ ನಿವೃತ್ತಿಯ 
ವಯೋಮಿತಿಯನ್ನು 58 ರಿಂದ 6೦ ವರ್ಷಕ್ಷೆ ಏರಿಸಲಾಗಿದೆ. 
ಶ್ರೀಮಲ್ಯಮಹದೇಶ್ವರಸ್ತಾಮಿ ಬೆಟ್ಟದಲ್ಲ 21 ಕೋಟ ರೂ. ವೆಚ್ಚದಲ್ಲ 8೦ ಅಡಿ ಹುಲಯ 
ಮೇಲೆ ಕುಆತ ಮಹದೇಶ್ವರನ ಪ್ರತಿಮೆ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. 
ಶ್ರೀಮಲ್ಯಮಹದೇಶ್ವರಸ್ವಾಮಿ ಕ್ಷೇತ್ರ ಅಭವೃದ್ಧಿ ಪ್ರಾಧಿಕಾರದಲ್ಲ ಪ್ರಸ್ತುತ 58 ಪೌರ 
ಕಾರ್ಮಿಕರು ಕಾರ್ಯ ನಿರ್ವಹಿಸುತ್ತಿದ್ದಾರೆ. 

ವನ್ಯಜೀವಿ ಸಂರಕ್ಷಣೆಗಾಗಿ ಕೇಂದ್ರ ಸರ್ಕಾರವು 2೦13-14ನೇ ಸಾಲಅನಲ್ಲ 3.57 
ಕೋಟ ರೂ, 2೦14-15ನೇ ಸಾಅನಲ್ಲ 4.84 ಕೋಟ ರೂ, 2೦15-16ನೇ ಸಾಅನಲ್ಲ 
೨.6೭ ಕೋಟ ರೂ, ಅನುದಾನ ನೀಡಿದೆ. 

ವನ್ಯಜೀವಿ ಉಳಸಿ ಕಾಡನ್ನು ರಕ್ಷಿಸಿ- ಪ್ರವಾಸೋದ್ಯಮ ಇಲಾಖೆ ವತಿಯುಂದ ಸೈಕಲ್‌ 
ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು. 

ಕೇಂದ್ರ ಸರ್ಕಾರವು 23-12-2೦16ರಂದು ಪ್ರವಾಸಿ ತಾಣಗಳಲ್ಲ ಪ್ರಚ್ಛತೆ ಕಾಪಾಡಲು 
“ಟೂರಿಸಂ ್ಯಪ್‌” ಬಡುಗಡೆ ಮಾಡಿದೆ. 


ರಾಜ್ಯ ಸರ್ಕಾರ ಚಿನ್ನರ ಕಾನನ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.”” 


256 


ಹೊಸದಾಗಿ ಗುರ್ತಿಸಿದ ಪ್ರವಾಸಿ ತಾಣಗಳು 
ಕೌಅಹಳ ಡ್ಯಾಂ 
[- 


ಲೋಕನಹಳ್ಳಯಿಂದ ಮುಂದೆ ಬೂಡಿಪಡಗಕ್ಕೆ ಸೇರಿದ ಕೌಆಹಳ್ಳ ಎಂಬ ಒಂದು ಚಿಕ್ಕ 
ಗ್ರಾಮದಲ್ಲ ಕೌಳಹಳ್ಳ ಡ್ಯಾಂ ಇದೆ. ಈ ಊರಿನಲ್ಲ ಸೋಲಅಗರು ಮಾತ್ರ ವಾಸಿಸುತ್ತಾರೆ. ಈ 
ಕೆರೆಯನ್ನು ಸೂಕ್ಷವಾಗಿ ಗಮನಿಸಿದರೆ  ಊಟಯ ಬೋಟ್‌ ವ್ಯವಸ್ಥೆಯಲ್ಲರುವ 
ಮಾದರಿಯಲ್ಲಯೇ ಕಂಡುಬರುತ್ತದೆ. ಇಂತಹ ಪ್ರಕೃತಿಯ ಸೊಬಗನ್ನು ಇಲ್ಲಯ ತನಕ ಯಾರು 
ಗಮನಿಸದೇ ಇರುವುದು ದೊಡ್ಡ ದುರಂತ. ಏಕೆಂದರೆ ಕೌಆಹಳ್ಳ ಡ್ಯಾಂಗೆ ಬೆಟ್ಟಗಳ೦ದ 
ಹರಿದುಬಂದ ನೀರಿನಿಂದಲೇ ಶೇಖರಣಿಯಾಗಿ ಒಂದು ಡ್ಯಾಂ ಆಗಿದೆ. ಇದು ಕರ್ನಾಟಕ ಅರಣ್ಯ 
ಇಲಾಖೆಗೆ ಸೇರಿದ್ದು, ಅರಣ್ಯ ಇಲಾಖೆಯವರು ಅಭವೃಧ್ಧಿ ಕೆಲಸವನ್ನು ಮಾತ್ರ ಮಾಡಿಲ್ಲ. ಒಂದು 
ವೇಳೆ ಇದನ್ನು ಅಭವೃದ್ಧಿ ಪಡಿಸಿದರೆ ಪವಾಸಿಗರ ಸಂಖ್ಯೆಯು ದ್ದಿಗರುಣವಾಗುತ್ತದೆ. ಮತ್ತೊಂದು 
ವಿಶೇಷತೆ ಏನೆಂದರೆ ಇಲ್ಲ ಕೇವಲ ಸೋಆಗ ಜನರು ಮಾತ್ರ ವಾಸಿಸುತ್ತಿದ್ದಾರೆ. ಘಂ ಕೌಆಹಳ್ಳ 
ಡ್ಯಾಂ ಅಭವೃದ್ಧಿ ಪಡಿಸಿದರೆ ಇಲ್ಲನ ಸ್ಥಳೀಯರಿಗೆ ಉಪಯುಕ್ತವು ಸಹ ಆಗಬಹುದು. ಈ 
ಡ್ಯಾಂಗೆ ಹೋಗಲು ಸರಿಯಾದ ರೀತಿಯಲ್ಲ ರಸ್ತೆ ಆಗಿಲ್ಲ. ಸ್ಥಳೀಯ ಅಭವೃಧ್ಧಿಬು೦ದ ಇದನ್ನು 
ಅಭವೃದ್ಧಿ ಪಡಿಸಿದ್ದರೂ ಕೂಡ ಊಟಯ ಮಾದರಿಯಲ್ಲಯೇ ಬೋಟಂಗ್‌ ವ್ಯವಸ್ಥೆಯನ್ನು 
ಮಾಡಬಹುದಾಗಿದೆ. ಸೋಲಗರ ಅಭವೃದ್ಧಿಯನ್ನು ಕೂಡ ಬೆಕೆಸಬಹುದಾಗಿದೆ. ಅವರು 
ಶೇಖರಿಸುವ ಜೇನುತುಪ್ಪ. ಕಾಡಿನ ಔಷಧಿಗೂ ಹೆಚ್ಚನ ಬೇಡಿಕೆ ಬರುತ್ತದೆ. ಇಂತಹ ಅಪರಿಚಿತ 
ತಾಣಗಳನ್ನು ಸಾರ್ವಜನಿಕರಿಗೆ ಪರಿಚಯ ಮಾಡಬಹುದಾಗಿದೆ. ಈ ಎಲ್ಲಾ ಅಭವೃಧ್ಧಿ 
ಕಾರ್ಯಗಳಂದ ಪ್ರವಾಸಿಗರನ್ನು ಸಹ ಸೆಳೆಯಬಹುದಾಗಿದೆ. 


ದೋಣಿಯಾನದ ತಾಣ ಮಾರು ಕೊಟ್ಟಾಯ್‌ : ಮಹದೇಶ್ವರ ಬೆಟ್ಟದಿಂದ ಗೋಪಿನಾಥಂಗೆ 
ಹೋಗುವ ಮಾರ್ಗವಾಗಿ ಹೋಗೇನಕಲ್‌ಗೆ ಹೋಗುವ ದಾರಿಯಲ್ಲ ನೆಲೆಗೊಂಡಿದೆ. ದಟ್ಟ 
ಅರಣ್ಯದ ಮಧ್ಯದಲ್ಲ ಇರುವ ಈ ತಾಣ ದೋಣಿ ವಿಹಾರ ಮಾಡುವವರಿಗೆ ಬಹಳ 


ಉಪಯುಕ್ತವಾದ ತಾಣವಾಗಿದೆ. 


ಕಾವೇರಿ ನೀರು ಮೆಟ್ಟೂರು ಅಣೆಕಟ್ಟನ್ನು ತುಂಬ ಮೇಲೆ ಅದರ ಹಿನ್ನೀರು ನದಿಯ 
ವಿರುದ್ಧ ದಿಕ್ಕಿನಲ್ಲ ಮಾರುಕೊಟ್ಟಾಯವರೆಗೆ ವ್ಯಾಪಿಸಿದೆ. ಇಲ್ಲ ನದಿಯ ಆಳ ಸುಮಾರು 8೦ 
ರಿಂದ 10೦ ಅಡಿಗಳು ಇರಬಹುದು ಎಂದು ದೋಣಿ ನಡೆಸುವವರು ಹೇಳುತ್ತಾರೆ. 
ದೋಣಿಯೇರಿ ನದಿ ನೀರಿನಲ್ಲ 3 ರಿಂದ 4 ಕಿಲೋಮೀಟರ್‌ ಉತ್ತರ ದಿಕ್ಕಗೆ ಸಂಚರಿಸಿದರೆ, 


257 


ಹೊಗೇನಕಲ್‌ ಜಲಪಾತವನ್ನು ನೀರಿನಲ್ಲೇ ನಿಂತು ವೀಕ್ಷಿಸಬಹುದು. ಇತ್ತ ದಕ್ಷಿಣಕ್ಕೆ ಕಣ್ಣಿಗೆ 
ಕಾಣುವವರೆವಿಗೂ ಹಸಿರು ಬೆಟ್ಟಗಳ ಕಣಿವೆಯಲ್ಲ ನಿಶ್ಯಬ್ಧವಾಗಿ ಶಯನಿಸುತ್ತಿರುವ ಕಾವೇರಿ 
ನಮ್ಮ ಕಣ್ಯನವನ್ನು ಸೂರೆಗೊಳಸುತ್ತದೆ.  ಮೂರುಕೊಟ್ಟಾಯ್‌ ಮಹದೇಶ್ವರ ಬೆಟ್ಟದಿಂದ 
ಸುಮಾರು 4೦ ಕ8ಲೋಮೀಟರ್‌ ದೂರದಲ್ಲಿದ್ದು. ಗೋಪಿನಾಥಂವರೆಗೆ ಮಾತ್ರ ಬನ್ಸಿನ 
ಸೌಕರ್ಯವಿದೆ. ಪಂತ ವಾಹನವಿದ್ದರೆ, ಈ ಸ್ಥಳವನ್ನು ವೀಕ್ಷಣಿ ಮಾಡಲು ಅನುಕೂಲವಾಗುತ್ತದೆ. 
ಚಾರಣ ಪ್ರಿಯರು ಗೋಪಿನಾಥಂನಿಂದ ಕಾಲ್ಲುಡಿಗೆಯಲ್ಲ ತಲುಪಬಹುದಾಗಿದೆ. ಇದೊಂದು 
ಪ್ರವಾಸಿಗರ ಸುಂದರ ತಾಣವಾಗಿದೆ. ಈ ತಾಣಕ್ಕೆ ಕರ್ನಾಟಕದಿಂದ ಹಾಗೂ ತಮಿಳುನಾಡಿನಿಂದ 


ಸಾಕಷ್ಟು ಸಂಖ್ಯೆಯಲ್ಲ ಪ್ರವಾಸಿಗರು ಬರುವುದನ್ನು ಕಾಣಬಹುದಾಗಿದೆ.” 


ಯಡಕುರಿ: ಚಾಮರಾಜನಗರ ಜಲ್ಲೆಯ ಏಕೈಕ ದ್ವೀಪ ಸ್ಥಳವಾಗಿದೆ. ಕಾವೇರಿ ನದಿಯು 


ತಲಕಾವೇರಿಯಲ್ಲ ಉಗಮವಾಗಿ ತಾನು ಹರಿಯುವ ಉದ್ದಕ್ಕೂ ವೈಚಿತ್ರಗಳನ್ನು 
ಸೃಷ್ಟಿಮಾಡುತ್ತದೆ. ಇಂತಹ ವೈಚಿತ್ವಗಳಲ್ಲ ಯಡಕುರಿಯು ಕೂಡ ಒಂದು. ಇಲ್ಲ ಕಾವೇರಿ ನದಿ 
ಕವಲೊಡೆದು ಎರಡು ಭಾಗಗಳಾಗಿ ಮುಂದೆ ಮತ್ತೆ ಒಂದಾಗಿ ಸೇರುತ್ತದೆ. ಈ ಒಂದಾಗಿ 
ಸೇರುವ ಸ್ಥಳಕ್ಕೆ ಕೂಡುಮೂಲೆ ಎಂದು ಅಲ್ಲನ ಜನರು ಕರೆಯುತ್ತಾರೆ. ಸೀರಿಸಿಂದ 
ಸೆಯತ್ನುವರಿದ ದ್ಧೀಪ ಊರು. ಇಲ್ಲಗೆ ವಿಶೇಷವಾಗಿ ಪಕ್ಷಿಗಳು ವಲಸೆ ಬರುವುದನ್ನು 
ಕಾಣಬಹುದು. ಈ ಊರಿಗೆ ಹೋಗಲು ತೆಪ್ಪಬೇಕು. ಆದರೆ ಪ್ರಸ್ತುತ ಈ ಊರಿಗೆ ಹೋಗಲು 
ಕಾವೇರಿ ನದಿಗೆ ಅಡ್ಡಲಾಗಿ ಅಣ್ಣಿಕಟ್ಟನ್ನು ನಿರ್ಮಿಸಲಾಗುತ್ತಿದೆ. ಚಾಮರಾಜನಗರ ಜಲ್ಲಾ 
ಕೇಂದ್ರದಿಂದ ಸುಮಾರು 54 ಕಿ.ಮೀ ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರದಿಂದ ಸುಮಾರು 
14 ಕ.ಮೀ ದೂರದಲ್ತದೆ.*" 


ಗರಿಕೆಕಂಡಿ : ಗರಿಕೆಕಂಡಿ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳ ಮಧ್ಯದಲ್ಲಿದೆ. 
ಕೊಳ್ಳೇಗಾಲ ತಾಲ್ಲೂಕಿನಿಂದ ಪೂರ್ವ ದಿಕ್ಕಿಗೆ ಸರಿಸುಮಾರು ಎಪ್ಪತ್ತು ಕಿಲೋಮೀಟರ್‌ 
ದೂರದಲ್ಪದೆ. ಅಂಡಿಯಾನ್‌ ಶೇರೋಡ್‌ ಮಾರ್ಗದಲ್ಪದೆ. ಇದನ್ನು ತಲುಪಬೇಕಾದರೆ ವಾಹನದ 
ಸೌಕರ್ಯವಿಲ್ಲದ ಕಾರಣ ದುರ್ಗದ ಕಾಡನ್ನು ನಡೆದುಕೊಂಡೆ ಹೋಗಬೇಕು. 


ಗರಿಕೆ ಕಂಡಿಯ ಮುಖ್ಯ ಆಕರ್ಷಣಿ ಪಾಲಾರ ನದಿ ಇದು ತಮಿಳುನಾಡು ಮತ್ತು 
ಕರ್ನಾಟಕವನ್ನು ಬೇರ್ಪಡಿಸುವ ರೇಖೆಯೂ ಹೌದು. ಇದು ಉಪನದಿಯಾಗಿದ್ದು, ಸತ್ಯಮಂಗಲ 
ಅರಣ್ಯದಲ್ಲ ಹುಟ್ಟ ಕಾಡಿನಲ್ಲ ಬಹಕ ದೂರ ಹರಿದು ಮೆಟ್ಟೂರು ಹತ್ತಿರ ಕಾವೇರಿ ನದಿಯನ್ನು 
ಸೇರುತ್ತದೆ. ನದಿಯ ಇಕ್ಷೆಲಗಕಲ್ಲ ವಿಶಾಲವಾದ ಮರಳಕದಂಡೆ, ನದಿ ದಂಡೆಯಲ್ಲ ನಡೆಯುತ್ತಾ 


258 


ಸಾಗಿದರೆ, ಎರಡು ರಾಜ್ಯಗಳನ್ನು ಸೇರಿಸುವ ಸೇತುವೆಯನ್ನು ಕಾಣಬಹುದಾಗಿದೆ. ಈ 
ಸೇತುವೆಯೇ ಎರಡು ರಾಜ್ಯಗಳ ಗಡಿರೇಖೆ. 


ಗರಿಕೆಕಂಡಿಯಲ್ಲ ಹಿಂದೆ ಕಾಡುಗಳ್ಳ ವೀರಪ್ಪನ್‌ ವಾಸ ಮಾಡುತ್ತಿದ್ದ ತಾಣವೂ ಹೌದು. 
ವೀರಪ್ಪನ್‌ ಅಡಗು ತಾಣದ ರಾಜಧಾನಿ ಇದೇ ಆಗಿತ್ತು. ಇದನ್ನು ಸಿಲ್ಪೆಕಲ್‌ ಅರಣ್ಯ 
ಪಕ್ಷದಲ್ಲಯೇ ಇದೆ. ಸೇತುವೆಯಿಂದ ಪೂರ್ಮಕ್ಕೆ ನದಿ ದಂಡೆಯಲ್ಲಯೇ ಸ್ತಲ್ಲದೂರ ನಡೆದರೆ 
ಅಲ್ಲ ಕೋಡುಗಲ್ಪ್ಲನ ಗುಹೆಗಳವೆ. ಇಲ್ಲಯ ಸ್ಥಳೀಯರು ಹಾಗೂ ನೆರೆಹೊರೆಯವರು ಕೂಡ 
ಇಲ್ಲಗೆ ಪವಾಸಕ್ಷಾಗಿ ಬರುತ್ತಿದ್ದಾರೆ. ಈ ತಾಣ ಪ್ರವಾಸಿಗರಿಗೆ ಉಪಯುಕ್ತವಾದ ತಾಣವಾಗಿದೆ. 
ಅಲ್ಲದೆ ವೀರಪ್ಪನ್‌ ಹೆಸರು ರಾಷ್ಟ್ರ ಮತ್ತು ಅಂತರಾಷ್ಟ್ರೀಯ ಮಟ್ಟದಲ್ಲ ಹೆಸರುವಾಸಿಯಾಗಿತ್ತು. 
ಈ ಹಿನ್ನೆಲೆಯುಂದಲೂ ನಂತರ ಕಾಲದಲ್ಲ ಸಾಕಷ್ಟು ಪ್ರವಾಸಿಗರು ಈ ನೆಲೆಗಳಗೆ ಬರುತ್ತಿದ್ದಾರೆ. 


ಗವಿಗಳ ಊರು ಮಂಚಹಳ್ಳಿ: ಚಾಮರಾಜನಗರ ಜಲ್ಲೆಯ ಗುಂಡ್ಲುಪೇಟಿ ತಾಲೂಕಿನ 


ಬೇಗೂರು ಹೋಬಳ ಕೇಂದ್ರದ ಸಮೀಪದಲ್ತದೆ. 


ದೂರ : ಗುಂಡ್ಲುಪೇಟಿ ಅಥವಾ ನಂಜನಗೂಡು ಕಡೆಯಿಂದ ಬೇಗೂರಿಗೆ ಬಂದು 
ಮಂಚಹಳ್ಳ ಗವಿ ಕ್ಷೇತ್ರಕ್ಕೆ ತೆರಳಬಹುದು. ಬೇಗೂರಿನಿಂದ 13 ಕಿ.ಮೀ ಅಂತರ. ಬೇಗೂರಿನಿಂದ 
ಆಟೋ ರೀಕ್ಷಾಗಳು ಸಾಕಷ್ಟಿವೆ. ಅಲ್ಲದೆ ಒಂದು ಕೆ.ಎಸ್‌.ಆರ್‌.ಟ.ಸಿ ಬಸ್‌ ಸಂಚಾರ 


ಸೌಲಭ್ಯವಿದೆ. 


ಪರಿಸರದ ಹಿನ್ನಲೆ: ಮಂಚಹಳ್ಳಯ ಹೊರವಲಯದಲ್ಲನ ಈ ಗವಿ ಕ್ಷೇತ್ರ ಅತ್ಯಂತ 
ಸುಂದರ ಹಾಗೂ ಪ್ರೇಕ್ಷಣೀಯ ಸ್ಥಳ. ಬಂಡೀಮರ ಅಭಯಾರಣ್ಯ ವ್ಯಾಪ್ತಿಯಲ್ಲೇ ಶಂ ಬೆಟ್ಟ 
ಇರುವುದರಿಂದ ಹಸಿರು ರಾಪಿ ಕಣ್ಣಾಡಿಸಿದಷ್ಟು ದೂರವೂ ಕಾಣಿಸುತ್ತದೆ. ಇಲ್ಲ ಬೆಟ್ಟ ಹತ್ತಿ ನಿಂತರೆ 
ದೊಡ್ಡ ಬಂಡೆಗಳು ಮತ್ತು ಗವಿಗಳನ್ನು ಕಣ್ದುಂಬಕೊಳ್ಳಬಹುದು. ಈ ಕ್ಷೇತ್ರದಲ್ಲರುವ ಕೊಳದಲ್ಲಿ 
ಸದಾ ನೀರಿರುತ್ತದೆ. ಬೇಸಿಗೆಯಲ್ಲೂ ಈ ಕೊಳ ಬತ್ತದೇ ವಿಸ್ಮಯ ಮೂಡಿಸಿದೆ. ಈ ಕೊಳ 
ಹಾಗೂ ಗವಿಗಳು ಇಲ್ಲನ ಮುಖ್ಯ ಆಕರ್ಷಣೆ. ಅರಣ್ಯದ ಒಳಗೆ ಸುಮಾರು 66 ಗವಿಗಳವೆ. 
ಸಂರಕ್ಷಿತ ಪ್ರದೇಶವಾದ್ದರಿಂದ ಅರಣ್ಯದೊಳಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. 


ಕ್ಷೇತ್ರದ ಹಿನ್ನಲೆ: ಇಲ್ಲರುವ ಗವಿಗಳಲ್ಲ ವಿಜಯನಗರ ಸಾಮ್ರಾಜ್ಯದಲ್ಲ ಪ್ರಸಿದ್ಧರಾಗಿದ್ದ 


[ae 


ನೂರೊಂದು ಜನ ವಿರಕ್ಷರಲ್ಲ ಒಬ್ಬರಾಗಿದ್ದ ಕರಸ್ಥಲದ ನಾಗಅಂಗಸ್ತಾಮಿ ವಾಸವಿದದ್ದು ಇಲ್ಲೇ 


(೧) 


ಹಾಗೂ ಐಕ್ಕಾರಾದರು ಎಂಬ ನಂಬಕೆ ಇದೆ. ಈ ಕಾರಣದಿಂದಾಗಿ ಈ ಕ್ಷೇತ್ರಕ್ಷೆ ಕರಸ್ಸಲದ 
ನಾಗಅಂಗಸ್ತಾಮಿ ಗವಿ ಕ್ಷೇತ್ರ ಎಂದೂ ಕರೆಯುತ್ತಾರೆ. ಈ ಕ್ಷೇತ್ರದಲ್ಲ ಕಾರ್ತಿಕ ಮಾಸದಲ್ಲಿ 


[ae 


259 


ಮತ್ತು 


ಧನುರ್ಮಾಸದಲ್ಲ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತದೆ ಹಾಗೂ ಪ್ರತಿ ವರ್ಷ 


ನಾಗರ ಪಂಚಮಿಯೆಂದು ಪೂಜೆ ಮತ್ತು ಆರಾಧನಾ ಮಹೋತ್ಸವಗಳು ನಡೆಯುತ್ತವೆ. 


ಊಂ 


ಸೂಕ್ತ. 


ಸೌಲಭ್ಯಗಳು: ಪ್ರವಾಸಿಗರಿಗೆ ಗುಂಡ್ಲುಪೇಟಿ ಅಥವಾ ಬೇಗೂರಿನಲ್ಪ ವಸತಿ ಗೃಹಗಳವೆ. 
ಇತರ ಆಹಾರ ಪದಾರ್ಥಗಳನ್ನು ಬೇಗೂರಿನಿಂದಲೇ ತೆಗೆದುಕೊಂಡು ಹೋಗುವುದು 
ಗುಂಡ್ಗುಪೇಟಿ - ನಂಜನಗೂಡು ಮಾರ್ಗ ಸೂಕ್ತ. 


ಚಾಮರಾಜನಗರ ಜಲ್ಲೆಯ ನೆರೆಹೊರೆಯ ಪ್ರೇಕ್ಷಣೀಯ ಸ್ಥಳಗಳು 


ನಂಜನಗೂಡು - ಇದು ಚಾಮರಾಜನಗರದಿಂದ 40 ಕಿ.ಮೀ ದೂರವಿದೆ. 
ಮೈಸೂರು ಅರಮನೆ - ಇದು ಚಾಮರಾಜನಗರದಿಂದ 6೦ ಕ.ಮೀ ದೂರವಿದೆ. 
ಚಾಮುಂಡಿ ಬೆಟ್ಟ - ಇದು ಚಾಮರಾಜನಗರದಿಂದ 7೦ ಕಿ.ಮೀ ದೂರವಿದೆ. 


ಸೋಮನಾಥ ಮರ - ಇದು ಚಾಮರಾಜನಗರದಿಂದ ರಆ ಕಿ.ಮೀ ದೂರವಿದೆ. 


ಮೂಗೂರು - ಇದು ಚಾಮರಾಜನಗರದಿಂದ ೭25 ಕಿ.ಮೀ ದೂರವಿದೆ. 
ತಲಕಾಡು - ಇದು ಚಾಮರಾಜನಗರದಿಂದ 64 ಕಿ.ಮೀ ದೂರವಿದೆ. 
ಮುಡುಕುತೊರೆ - ಇದು ಚಾಮರಾಜನಗರದಿಂದ 68 ಕ.ಮೀ ದೂರವಿದೆ. 
ಕೃಷ್ಣರಾಜಸಾಗರ - ಇದು ಚಾಮರಾಜನಗರದಿಂದ 8೦ ಕಿ.ಮೀ ದೂರವಿದೆ. 
ಶ್ರೀರಂಗಪಟ್ಟಣ - ಇದು ಚಾಮರಾಜನಗರದಿಂದ 78 ಕಿ.ಮೀ ದೂರವಿದೆ. 
ಗುಂಬಜ್‌ - ಇದು ಚಾಮರಾಜನಗರದಿಂದ 78 ಕಿ.ಮೀ ದೂರವಿದೆ. 
ಕಬನಿ ಜಲಾಶಯ - ಇದು ಚಾಮರಾಜನಗರದಿಂದ ಆಂ ಕ.ಮೀ ದೂರವಿದೆ. 


ಸುತ್ತೂರು - ಇದು ಚಾಮರಾಜನಗರದಿಂದ 63 ಕ.ಮೀ ದೂರವಿದೆ. 


260 


ಚಾಮರಾಜನಗರ ಜಲ್ಲೆಯಲ ಕಂಡು ಬರುವ ಪ್ರವಾಸಿ ತಾಣಗಳ ತಾಲೂಕು ವಾರು ಪಟ್ಟ 


> ಚಾಮರಾಜನಗರ ತಾಲೂಕಿನಲ್ಲ ಕಂಡು ಬರುವ ಪ್ರವಾಸಿ ತಾಣಗಳ ಪಟ್ಟ 
1. ಚಾಮರಾಜೇಶ್ವರ ದೇವಾಲಯ 

2 ವೀರಭದ್ರೇಶ್ವರ ದೇವಾಲಯ 

3. ಹರಕುಕೋಟೆ 

4. ಹರದನಹಳ್ಳಿ 

೨5. ನರಸಮಂಗಲ 

6. ಉಮ್ಮತ್ತೂರು 

1. ವೆಂಕಟಯ್ಯನಛತ್ರ ಕ್ಷೇತ್ರ 

8. ಜೈನ ಕನಕಗಿರಿ 

9. ಚಾಮರಾಜೇಂದ ಒಡೆಯರ ಜನನ ಮಂಟಪ 
10. ದೊಡ್ಡ ಅರಸನ ಕೊಳ 

11. ಅಆಅಗಿರಿರಂಗನಾಥ ಹುಅ ಸಂರಕ್ಷಿತ ಪ್ರದೇಶ 


12. ಕೆ.ಗುಡಿ 


17. ಸುವರ್ಣಾವತಿ ಜಲಾಶಯ 

18. ಚಿಕ್ಕಹೊಳೆ ಜಲಾಶಯ 

19. ಕರಿವರದರಾಯನ ವೃಕ್ಷ ವನ 

20. ಕೃಷ್ಣಮೃಗ ಧಾಮವಾಗಿ ಉಮ್ಮತ್ತೂರು 


21. ಆಲೂರು 


> ಯಳಂದೂರು ತಾಲೂಕಿನಲ್ಲಿ ಕಂಡು ಬರುವ ಪ್ರವಾಸಿ ತಾಣಗಳ ಪಟ್ಟ 
23. ಬಕೇಮಂಟಪ 

24. ಜಳಗಿರಿರಂಗನಾಥಸ್ತಾಮಿ ದೇವಾಲಯ 

25. ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ತು ಸಂಗ್ರಹಾಲಯ 

> ಕೊಳ್ಳೇಗಾಲ ತಾಲೂಕಿನಲ್ಲ ಕಂಡು ಬರುವ ಪ್ರವಾಸಿ ತಾಣಗಳ ಪಟ್ಟ 
26. ಮಲ್ಯೆ ಮಹದೇಶ್ವರ ದೇವಾಲಯ 

27. ಚಿಕ್ಕಲ್ಲೂರು 

28. ಕುರುಬನ ಕಟ್ಟೆ 

29. ಶ್ರೀ ಸಿದ್ದೇಶ್ವರ ಕ್ಷೇತ್ರ 


30. ಚಲಕವಾಡಿ ಶಂಭುಅ೦ಗೇಪ್ವರ ಕ್ಷೇತ್ರ 


J 


ಲು 


31. ಕುಂತೂರು ಶ್ರೀ ಪ್ರಭುದೇವಸ್ತಾಮಿ ಕ್ಷೇತ್ರ 

32. ಶಿವನ ಸಮುದ್ರ-ರಂಗನಾಥಸ್ವಾಮಿ (ಮಧ್ಯರಂಗ). ದೇವಾಲಯಗಳ ಸಮೂಹ 
33. ದೊಡ್ಡಿಂದುವಾಡಿಯಲ್ಲ ಅನೇಕ ನೆಲೆಗಳು 

34. ಗಂಗಾಧರನಕಲ್ಟೆ ಕ್ಷೇತ್ರ 

35. ಮಿಣ್ಯದಕ್ಷೇತ. 

36. ಬಂಡಳ್ಳ ಕ್ಷೇತ್ರ 

37. ದರ್ಗಾ 

38. ಧಾರ್ಮಿಕ ನೆಲೆಯಲ್ಪ ಬೌದ್ಧ ನೆಲೆ - ಒಡೆಯರ್‌ ಪಾಳ್ಯ 
39. ಚನ್ನಅಂಗನಹಳ್ಳ 

40. ಭರಚುಕ್ಕಿ ಜಲಪಾತ 

4]. ಹೊಗೆನಕಲ್‌ ಜಲಪಾತ 

42. ದುಂಡಾಲ್‌ ಜಲಾಶಯ 

43. ಮಲ್ಕೆಮಹದೇಶ್ವರ ವನ್ಯಜೀವಿ ಧಾಮ 

44. ಮರಡಿ ಗುಡ್ಡ 

45. ಬಂಡಹಳ್ಳ ಬೆಟ್ಟ 


262 


46. 
47. 
48. 
49. 
5೦. 
51. 


ಕಾವೇರಿ ವನ್ಯಜೀವಿ ಧಾಮ 
ಮುತ್ತತ್ತಿ 

ಮೇಕೆದಾಟು 

ಪಾಲ್‌ಮಡು 

ನಾಗಮಲೆ 


ಉಡುತೊರೆ ಜಲಾಶಯ 


> ಗುಂಡ್ಲುಪೇಟಿ ತಾಲೂಕಿನಲ್ಲ ಕಂಡು ಬರುವ ಪ್ರವಾಸಿ ತಾಣಗಳ ಪಟ್ಟ 


ನಶಿ 
೨3೬ 
೨4. 
೨2; 
56. 
ಠಿ; 


ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ 

ಹುಅಗನ ಮುರಡಿ ವೆಂಕಟರಮಣ ಸ್ವಾಮಿ ದೇವಾಲಯ 
ಪಾರ್ವತಿ ಬೆಟ್ಟ (ಸ್ಥ೦ದಗಿರಿ) 

ತ್ರಿಯಂಬಕೇಶ್ವರ ದೇವಾಲಯ 

ಬಂಡೀಪುರ ರಾಷ್ಟ್ರೀಯ ಹುಅ ಸಂರಕ್ಷಿತ ಪ್ರದೇಶ 


ಬಂಡೀಪುರ ವನ್ಯಜೀವಿ ವಸ್ತು ಸಂಗ್ರಹಾಲಯ 


> ಹೊಸದಾಗಿ ಗುರ್ತಿಸಿದ ಪ್ರವಾಸಿ ತಾಣಗಳ ಪಟ್ಟ 


1. ಯಡಕುರಿ ಏಕೈಕ ದ್ವೀಪ ಸ್ಥಳ 


೨. ಕೌಅಹಳ ಡ್ಯಾಂ 
ಅ 


3. ದೋಣಿಯಾನದ ತಾಣಮಾಡು ಕೊಟ್ಹಾಯ್‌ 


4. ದರಿಕೆಕಂಡಿ 


5. ಗವಿಗಕ ಊರು ಮಂಚಹಳ್ಟ 


263 


ಅಡಿಟಪ್ಪಣಿಗಳು 


. ಚಿ.ಎಏಂ.ನಾಗರಾಜು - ಪ್ರವಾಸೋದ್ಯಮದ ಸಂಘಟನೆ ಮತ್ತು ಬೆಳವಣಿಗೆ, ಮಹಿಮಾ 
ಪ್ರಕಾಶನ, ನಂ.೨4, ರನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 3ನೇ ಹಂತ, ಗೋಕುಲಂ, 
ಮೈಸೂರು, 2೦15, ಪು.ಸಂಖ್ಯೆ, 2೦೮. 
. ಡಾ.ಎಸ್‌.ಎನ್‌.ಶಿವರುದ್ರಸ್ವಾಮಿ - ಭಾರತೀಯ ಪ್ರವಾಸೋದ್ಯಮ, ಪೌರಸ್ತ್ಯ ಪ್ರಕಾಶನ, 
ಮುಂಬೆಳಕು ಇ-3೭, 1ನೇ ಹಂತ. ಕುವೆಂಪುನಗರ, ಮೈಸೂರು. ೭2೦೦5. ಪು.ಸಂಖ್ಯೆ. 
೦5೦. 
. ಏ.ಎಂ.ನಾಗಮಲ್ಲಪ್ಪ - ಕಂಸಾಳೆ, ಚಾಮರಾಜನಗರ, 2೭ನೇ ಕನ್ನಡ ಸಾಹಿತ್ಯ 
ಸಮ್ಮೇಳನ ಸ್ಕರಣ ಸಂಚಿಕೆ, ಜಲ್ಲಾ ಕನ್ನಡ ಸಾಹಿತ್ಯ ಪರಿಷತ್‌, ಚಾಮರಾಜನಗರ, 
2೦1೦. ಪು.ಸಂಖ್ಯೆ, 100-16೦2. 

ಡಾ.ಚಂದ್ರು ಕಾಳೇನಹಳ್ಳ - ಸೋಲಅಗರ ಸಂಸ್ಕೃತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, 
ಕನ್ನಡ ಭವನ. ಜೆ.ಸಿ.ರಸ್ತೆ. ಬೆಂಗಳೂರು, 2೦1. ಪು.ಸಂಖ್ಯೆ, 188. 
. ಮಹದೇವು ಶಂಕನಪುರ - ಇತಿಹಾಸ ಪ್ರಾಧ್ಯಾಪಕರು, ಚಿಂತಕರು. ಶ್ರೀಮಹದೇಶ್ವರ 
ಪ್ರಥಮದರ್ಜೆ ಕಾಲೇಜು, ಕೊಳ್ಳೇಗಾಲರವರಿಂದ ಮಾಹಿತಿಗಳನ್ನು ಪಡೆದುಕೊಳ್ಳಲಾಗಿದೆ. 
. ಕೆ.ಎಸ್‌.ಟ.ಡಿ.ಸಿ. ಮಯೂರ ಯಾತ್ರಿ ನಿವಾಸ, ದಾಸಪ್ಪ ವೃತ್ತದ ಹತ್ತಿರ ಮೈಸೂರು 
ಕಛೇರಿ ರವರಿಂದ ಮಾಹಿತಿಯನ್ನು ಪಡೆದುಕೊಳ್ಳಲಾಗಿದೆ. 
. ಚಿ.ಎಂ.ನಾಗರಾಜು - ಪ್ರವಾಸೋದ್ಯಮದ ಸಂಘಟನೆ ಮತ್ತು ಬೆಳವಣಿಗೆ, ಮಹಿಮಾ 
ಪ್ರಕಾಶನ, ನಂ.೨4, ೮ನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 3ನೇ ಹಂತ ಗೋಕುಲಂ, 
ಮೈಸೂರು, ೭೦15, ಪು.ಸಂ.157-158. 
. ಕ್ಷೇತ್ರ ಕಾರ್ಯ 27-12-2೦15, 21-12-2೦17. 
. ಡಾ.ಚೌಡಯ್ಯ ಕಟ್ನವಾಡಿ - ಲೇಖನದ ಪ್ರಕಾರ ಹೊನ್ನುಹೊಳೆ, ಜಲ್ಲಾ ಕನ್ನಡ ಸಾಹಿತ್ಯ 


ಪರಿಷತ್‌, ಚಾಮರಾಜನಗರ, 2೦೦7, ಪು.ಸಂ.13. 


10. ಕರ್ನಾಟಕ ಸರ್ಕಾರ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ, ಶ್ರೀ ಬಳಗಿರಿರಂಗನಾಥಸ್ತಾಮಿ 


ದೇವಾಲಯ, ಬಳಗಿರಿರಂಗನ ಬೆಟ್ಟ ಯಳಂದೂರು ತಾಲ್ಲೂಕು ಚಾಮರಾಜನಗರ ಜಲ್ಲೆ, 
ದೂರವಾಣಿ ೦8226-244೦೦೨ ಮಾಹಿತಿಗಳನ್ನು ಪಡೆಯಲಾಗಿದೆ. 


264 


11. www.junglelodges.com, Phone No. 080-40554055 ರವರಿಂದ 
ಮಾಹಿತಿಯನ್ನು ಪಡೆಯಲಾಗಿದೆ. ಅಲ್ಲದೆ ಇಲಾಖೆಯ ಸಹಕಾರಿ ೨379೨676618 
ರವರಿಂದ ಕೆ.ಗುಡಿಯ ಬಣ್ಣಿ ಮಾಹಿತಿ ಪಡೆಯಲಾಗಿದೆ. 

12. ಅ.ಎಂ.ನಾಗರಾಜು - ಪ್ರವಾಸೋದ್ಯಮ ಸಂಘಟನೆ ಮತ್ತು ಬೆಳವಣಿಗೆ, ಮಹಿಮಾ 
ಪ್ರಕಾಶನ, ನಂ.೨4, ರನೇ ಮುಖ್ಯರಸ್ತೆ, 8ನೇ ಅಡ್ಡರಸ್ತೆ, 3ನೇ ಹಂತ, ಗೋಕುಲಂ, 
ಮೈಸೂರು, ೭೦15, ಪು.ಸಂ.71. 

13. ಅದೇ ಪು.ಸಂ 4೦. 

14. ಸ್ರೀವನ್‌ ಕ್ಷಾಡಸ್‌- ಪ್ರವಾಸೋದ್ಯಮ ಇತಿಹಾಸ ಮತ್ತು ಕರ್ನಾಟಕದಲ್ಲ 
ಪ್ರವಾಸೋದ್ಯಮ - ಚೇತನ್‌ ಬುಕ್‌ ಹೌಸ್‌ ಮೈಸೂರು-2೦16 ಪು,ಸಂಖ್ಯೆ, 9. 

15. ಮೈಸೂರು ದರ್ಶನ ಸಂ-೭ (ಕೆ.ಎಸ್‌.ನಾಗಪತಿ) ಪ್ರಸಾರಾಂಗ ಕೆ.ಎಸ್‌.ಓ.ಯು 
ಮೈಸೂರು, ಪು. ಸಂ. 241-2೮೦. 

16. ಕೆ.ಎನ್‌. ಅಶ್ರತ್ಛಪ್ಪ - ಭಾರತದಲ್ಲಿ ಪ್ರವಾಸೋದ್ಯಮ ಇತಿಹಾಸ -ಸುಭಾಸ್‌ ಸ್ಟೊರ್‌ 
ಬುಕ್‌ ಕಾರ್ನರ್‌ ಬೆಂಗಳೂರು 2೦13 ಪುಟ ಸಂಖ್ಯೆ 67-69. 

17. ವಿಜಯವಾಣಿ ದಿನ ಪತ್ರಿಕೆ ದಿನಾಂಕ 18-07-2೦16. 

18. ಮೈಸೂರು ಮಿತ್ರ ದಿನ ಪತ್ರಿಕೆ ದಿನಾಂಕ 16-11-2೦16. 

19. ಕ್ಷೇತ್ರ ಕಾರ್ಯ 24-೦೨-2೦17. 

20. ಕೆ.ಎಸ್‌.ಆರ್‌.ಟ.ಸಿ ಇಲಾಖೆಯಿಂದ ಪಡೆದ ಮಾಹಿತಿ 12-12-2೦17. 

21. ಕ್ಷೇತ್ರ ಕಾರ್ಯ 21-12-2೦17. 

22. ಪ್ರಾದೇಶಿಕ ಪ್ರವಾಸಿ ಕೇಂದ್ರ (ಕಛೇರಿ) - ಜಲ್ಲಾ ಆಡಳತ ಭವನ ಚಾಮರಾಜನಗರ 
ವಿಶ್ವನಾಥ.ಎಸ್‌ ಪ್ರಥಮ ದರ್ಜೆ ಗುಮಾಸ್ತರು ಇವರಿಂದ ಪಡೆದ ಮಾಹಿತಿ, 
19-02-2೦18. 

23. ಕ್ಷೇತ್ರ ಕಾರ್ಯ 21-12-2೦17. 


24. ವಿಜಯ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 12-01-2೦16. 


25. ವಿಜಯ ಕರ್ನಾಟಕ ದಿನ ಪತ್ರಿಕೆ ದಿನಾಂಕ 25-೦6-2೦16. 


265 


ಅಧ್ಯಾಯ-7 
ಉಪಸಂಹಾರ 


ಪ್ರವಾಸೋದ್ಯಮದ ಅಧ್ಯಯನ ಎಂಬುದು ಇತ್ತೀಚಿನ ಕಾಲಕ್ಕೆ ಅತ್ಯಂತ 
ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ತನ್ನದೇ ಆದ ಆದಿಯಲ್ಲ ಸಾಗುತ್ತಿದೆ. ಆಯಾ ಪ್ರಾಂತ್ಯದ 
ಐತಿಹಾಸಿಕ, ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವಂತಹ ಕೆಲಸವನ್ನು 
ಮಾಡುತ್ತಿದೆ. ಇದು ಆಯಾ ತಾಣಗಳ ಪರಿಸರವನ್ನು ಕಾಪಾಡುವಂತಹ ಕೆಲಸವನ್ನು ಸಹ 
ಮಾಡುತ್ತಿದೆ. ಪ್ರವಾಸೋದ್ಯಮ ಎಂಬುದು ಬಹುಮುಬವುಳ್ಳ ಹಲವಾರು ವಿಚಾರಗಳನ್ನು 
ರಹಿಸುವ ಒಂದು ಶಕ್ತಿಯನ್ನು ಪಡೆದುಕೊಂಡಿದೆ ಹಾಗೂ ಇತಿಹಾಸದ ನೆಲೆಗಳನ್ನು 
ನೆನಪಿಸುವಂತಹ ಕೆಲಸವನ್ನು ಪ್ರವಾಸೋದ್ಯಮವು ಮಾಡುತ್ತಿದೆ. ಸ್ಥಳೀಯ ಹಬ್ಬ ಹರಿದಿನಗಳು, 
ಜಾತ್ರೆಗಳು. ಗಿರಿಬೆಟ್ಟ ಗುಡ್ಡಗಳು. ನದಿ. ಕಣಿವೆ. ಜಲಪಾತಗಳು, ಕಾಡುಮೇಡು, 
ವನ್ಯಜೀವಿಧಾಮಗಳು ಸಾಹಸಮಯ ತಾಣಗಳು ಆಯಾ ಧಾರ್ಮಿಕ ಕೇಂದ್ರಗಳು ಪ್ರಸ್ನುತ 
ಮನರಂಜನೆ ನೀಡುವಂತಹ ತಾಣಗಳಾಗಿವೆ. ಹೀಗೆ ಒಂದಲ್ಲ ಒಂದು ರೀತಿಯಲ್ಲ ಅನೇಕ 
ಬಗೆಯ ಸಂಗತಿಗಳನ್ನು ತಿಅಸುವಂತಹ ಕೆಲಸವನ್ನು ಪ್ರವಾಸೋದ್ಯಮದ ಅವಿಭಾಜ್ಯ 
ಅಂಗವಾಗಿ ಮಾಡುತ್ತಿದೆ. ಪ್ರವಾಸ ಎಂಬುದು ಒಂದು ರೋಚಕ ಅನುಭವ, ಪ್ರವಾಸಕ್ಕೆ 
ಮನಸೋಲದವರೇ ಇಲ್ಲ. ಪ್ರವಾಸವು ನಾನಾ ಬಗೆಗಳಲ್ಲ ನಾನಾ ರೀತಿಗಕಲ್ಲ ಮನುಷ್ಯನ 
ಬದುಕಿನ ಅಂಗವೇ ಆಗಿದೆ ಎಂದರೆ ತಪ್ಪಾಗಲಾರದು. ಮನುಷ್ಯ ಯಾವಾಗ ಹುಟ್ಟದ, ಆತನ 
ಹುಟ್ಟನೊಂದಿಗೆ ಪ್ರಯಾಣ ನಿರಂತರವಾಗಿ ಸಾಗಿದೆ. ಅದು ಆತನ ಪರಿಭ್ರಮಣೆ, ಪ್ರವಾಸ 
ಆರಂಭವಾಗಿದೆ ಎಂದು ತಿಆಯಬಹುದಾಗಿದೆ. ಪ್ರವಾಸೋದ್ಯಮ ಎಂಬುದು ವಿಶಿಷ್ಟವಾದದ್ದು. 
ಅದರಿಂದ ಉಂಬಲಾಗುವ ಅನುಭವ ಅನನ್ಯವಾದದ್ದು ಮತ್ತು ಆಹ್ಲಾದಕರವಾದುದು. ಅದರ 
ನೆನಪುಗಳು ನಿರಂತರವಾಗಿ ಮನಸ್ಸಿಗೆ ಸಂತೋಷವನ್ನು ನೀಡುವಂತದ್ದು. ಆದುದ್ದರಿಂದಲೇ 
ನಮ್ಮ ಗುರುಹಿರಿಯರು ಅನೇಕ ಬಗೆಯಲ್ಲ ತಮ್ಮ ಅನುಭವಗಳನ್ನು ಪ್ರವಾಸದ ಮಹತ್ವವನ್ನು 
ತಿಅಸುವರು. "ದೇಶ ಸುತ್ತು ಕೋಶ &ಿದು' ಎಂಬ ಗಾದೆ ಮಾತಿನಂತೆ ಆಯಾ ನೆಲೆಗಕಲ್ತ 
ಪ್ರಾಂತ್ಯಗಳನ್ನು ನೋಡಿದ ಅನುಭವ. ಗಳಸಿದ ಬುದ್ದಿ, ಕೋಶ ಅಥವಾ ಗ್ರಂಥ ದಿ 
ಪಡೆಯುವುದಕ್ಕಿಂತ ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ ಎಂಬ ಅಭಿಪ್ರಾಯಗಳನ್ನು 


ವ್ಯಕ್ತಪಡಿಸುತ್ತಾರೆ. 


ಇತಿಹಾಸ ಕಾಲದ ಆರಂಭ ಕಾಲದಿಂದಲೂ ಪ್ರವಾಸವು ಮಾನವನನ್ನು ಆಕರ್ಷಿಸುತ್ತಾ 


ಬಂದಿದೆ." ಮಾನವನು ತನ್ನು ಆರಂಭದ 5ದಿನಗಳಂದಲೂ ಅಪರಿಚಿತ ಸ್ಥಳಗಳನ್ನು 


266 


ಪರಿಶೋಧಿಸುವ ಮತ್ತು ನಿಸರ್ಗದ ವೈಪರಿತ್ಯಗಳನ್ನು ತಿಆಯುವ ಪ್ರಯತ್ನವನ್ನು ಮಾಡುತ್ತಾ 
ಬಂದಿದ್ದಾರೆ. ಆದರೆ ಪ್ರಸ್ತುತ ಪ್ರವಾಸೋದ್ಯಮವು ಆಧುನಿಕ ಯುಗದ ಒಂದು ತಾಂತ್ರಿಕ 
ಬೆಳವಣಿಗೆಯಾಗಿದೆ. ಹಾಗೂ ಪ್ರಸ್ತುತವಿರುವ ಪ್ರವಾಸೋದ್ಯಮ ಹಿಂದಿನ ಕಾಲದಲ್ಲ ಇದ್ದಂತಹ 
ಪ್ರವಾಸಗಳಗಿಂತ ವಿಭನ್ನವಾಗಿದೆ. ಇತ್ತೀಚಿನವರೆಗೂ ಪ್ರವಾಸೋದ್ಯಮ ಎಂಬುದು 
ಶ್ರೀಮಂತರಿಗೆ ಮಾತ್ರ ಲಭ್ಯವಾಗುತಿತ್ತು. ಆದರೆ ಈಗ ಪ್ರತಿಯೊಬ್ಬ ಬಡವನು ಕೂಡ 
ಸ್ಥಳೀಯವಾಗಿಯಾದರೂ ಪ್ರವಾಸವನ್ನು ಕೈಗೊಳ್ಳಬಹುದಾಗಿದೆ. 


ಪವಾಸೋದ್ಯಮದಲ್ಲ ತೊಡಗುವ ಪ್ರಧಾನ ಉದ್ದೇಶ ಮನರಂಜನೆಗಾಗಿ ಆದರೆ ಅದೇ 
ಉದ್ದೇಶವೂ ಅಲ್ಲ. ಪ್ರವಾಸಿಗರು ತನ್ನು ಗಳಕೆಯನ್ನು ತನ್ನು ಇಚ್ಛೆಯಂತೆ ತನ್ನು ವಿರಾಮ 
ಸಮಯವನ್ನು ವೆಚ್ಚ ಮಾಡಿ ಮನಸ್ಸಿಗೆ ಆನಂದವನ್ನು ಪಡೆಯುತ್ತಾನೆ. 


ಪ್ರವಾಸಿಗರು ತಾವಾಗಿಯೇ ಆಯ್ದೆ ಮಾಡಿಕೊಂಡು ತಮ್ಮ ಮನೆಯ ಪರಿಸರದ 
ಹೊರಗೆ ನಡೆಸುವ ನಿರ್ದಿಷ್ಟ ಚಟುವಟಕೆಗಳೇ ಪ್ರವಾಸೋದ್ಯಮವೆಂದು ಕರೆಯಬಹುದು. 
ಪ್ರಯಾಣಿಕರು ತಮ್ಮ ಪ್ವಂತ ನೆಲೆ ಮತ್ತು ಕರ್ತವ್ಯ ನಿರ್ವಹಣಿಯ ಸ್ಥಳದಿಂದ ಹೊರಗೆ ನಿರ್ದಿಷ್ಟ 
ಸ್ಥಳದಲ್ಲ ಪ್ರಯಾಣಿಸಿ ತಂಗುವುದು ಅದರ ಅಗತ್ಯಗಳಗೆ ಬೇಕಾದ ಸೌಕರ್ಯಗಳನ್ನು 
ಒದಗಿಸುವುದೇ ಪ್ರವಾಸೋದ್ಯಮ. ಭಾರತದ ಇತಿಹಾಸವನ್ನು ತೆರೆದು ನೋಡಿದರೆ. ಅಂದಿನ 
ಕಾಲಕ್ಕೆ ಶ್ರೀಮಂತರು ತಮ್ಮ ಜಡುವಿನ ವೇಕೆಯಲ್ಲ ದೂರದ ಪ್ರದೇಶಗಳಗೆ ಹೋಗಿ ಅಲ್ಲನ 
ಕಲಾಸಂಪತ್ತು, ಕಟ್ಟಡಗಳು, ಆಯಾ ಹೊಸ ಪ್ರದೇಶಗಳ ಸಂಸ್ಕೃತಿಗಳನ್ನು ತಿಆಯುವುದು. 
ಅಲ್ಲನ ಆಹಾರ ಪದ್ಧತಿಯನ್ನು ಗಮನಿಸುವುದು ಅನುಭವಿಸುವುದು, ಆಯಾ ಪ್ರಾಂತ್ಯದ ಹೊಸ 
ಹೊಸ ಭಾಷೆಗಳನ್ನು ಕಲತುಕೊಳ್ಳಲು ಪ್ರಯತ್ನಿಸುವುದು ಹಾಗೂ ಭಾರತದಾದ್ಯಂತ 
ಕಂಡುಬರುವ ಆಯಾ ಧಾರ್ಮಿಕ ನೆಲೆಗಳಗೆ ಹೋಗುವುದು ಬಹು ಹಿಂದಿನಿಂದಲೂ ಬೆಳೆದು 
ಬಂದಿರುವಂತಹ ವಿಚಾರವಾಗಿದೆ. ಸ್ಥಳೀಯ ಧಾರ್ಮಿಕ ನೆಲೆಗಳಗೆ ಜನರು ಹಬ್ಬ ಜಾತ್ರೆ 
ಸಮಯಗಕಲ್ಲ ವಾರ್ಷಿಕವಾಗಿ ನಿಯಮಿತವಾಗಿ ಭೇಟ ನೀಡುವುದು ಹವ್ಯಾಸವಾಗಿದೆ, 
ಮಹಾಭಾರತದ ಅರಣ್ಯ ಪರ್ವದಲ್ಲ ಪಾಂಡವರು ತಮ್ಮ ವನವಾಸದ ನೋವನ್ನು 
ಪರಿಹರಿಸಿಕೊಳ್ಳಲು ಯಾತ್ರೆ ಕೈಗೊಂಡ ವಿಚಾರ ತಿಆದು ಬಂದಿದೆ. ಭಾರತದಲ್ಲ ಆಯಾ 
ಧರ್ಮವೂ ಪ್ರವಾಸವನ್ನು ಪ್ರೋತ್ಸಾಹಿಸುತಿತ್ತು ಮತ್ತು ತೀರ್ಥಯಾತ್ರೆಗಳನ್ನು ಕೈಗೊಳ್ಳುತ್ತಿದ್ದರು. 
ಭಾರತದಲ್ಲ ವೇದಗಳ ಕಾಲದಲ್ಲ ಆರ್ಯರು ನಿಸರ್ಣ ತಾಣಗಳಗೆ ಹಾಗೂ ಅರಣ್ಯಗಳಗೆ 
ಪ್ರಯಾಣವನ್ನು ಕೈಗೊಳ್ಳುತ್ತಿದ್ದರು. ಬೌದ್ಧರ ಯಾತ್ರಾ ಸ್ಥಕಗಳಗೆ ಜನರು ನಿರಂತರವಾಗಿ ಪ್ರವಾಸ 
ಕೈಗೊಳ್ಳುತ್ತಿದ್ದರು. ಈ ಸ್ಥಳಗಳನ್ನು ಸಂಪರ್ಕಿಸುವ ದಾರಿಗಳು ಅಂದಿನ ಕಾಲದಲ್ಲ ಪ್ರವಾಸಿಗರ 


267 


ಪ್ರಮುಖ ಮಾರ್ಗಗಳಾಗಿದ್ದವು. ಅಂ ಪವಾಸಿಗರಿಗೆ ಆಹಾರ ಹಾಗೂ ಇನ್ನಿತರ ಸೇವೆಗಳು 


"nm 


ದೊರೆಯುತ್ತಿದ್ದವು. 


ಪ್ರಾಚೀನ ಭಾರತದಲ್ಲ ಪ್ರವಾಸ ಕೈಗೊಳ್ಳುವುದು ಬದುಕಿನ ಒಂದು ಭಾಗವೇ ಆಗಿತ್ತು. 
ಆರ್ಯರ ಕಾಲದಲ್ಲ ಅವರು ನಿಸರ್ಗದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದರು. ರಾಮಾಯಣ. 
ಮಹಾಭಾರತದಲ್ಲ ಪ್ರವಾಸ ಕೈಗೊಳ್ಳುವ ಸಂಗತಿ ಅರಣ್ಯ ಕಾಂಡ ಮತ್ತು ಅರಣ್ಯ ಪರ್ವಗಕಲ್ಪ 
ಗೋಚರಿಸುತ್ತದೆ. ಇತಿಹಾಸ ಕಾಲದಲ್ಲ ಗೌತಮ ಬುದ್ಧನು ನಿರಂತರ  ಬೋಧನೆಗಾಗಿ 
ಪ್ರವಾಸವನ್ನು ಕೈಗೊಳ್ಳುತ್ತಿದ್ದನು. ಚಂದ್ರಗುಪ್ತ ಮತ್ತು ಭದ್ರಬಾಹು ಹಾಗೂ ಅವರ ಸಂಗಡಿಗರು 
ದಕ್ಷಿಣ ಭಾರತಕ್ಷೆ ಪ್ರವಾಸ ಕೈಗೊಂಡಿದ್ದರು. ಅಶೋಕನ ಕಾಲದಲ್ಲ ಅವನ ಮಗ ಮತ್ತು ಮಗಳು 
ಹಾಗೂ ಬೌದ್ಧ ಸಂತರು ಧರ್ಮಪ್ರಸಾರಕ್ಸಾಗಿ ಪ್ರವಾಸವನ್ನು ಕೈಗೊಳ್ಳುತ್ತಿದ್ದರು. ಮೌರ್ಯರ 
ಕಾಲದಲ್ಲ ವಿದೇಶಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಭಾರತಕ್ಕೆ ಬಂದಿರುವುದನ್ನು 
ಕಾಣಬಹುದಾಗಿದೆ. ಪ್ರಾಚೀನ ಕಾಲದಿಂದಲೂ ಭಾರತಕ್ಷೆ ಪ್ರವಾಸಿಗರು ನಾನಾ ಕಾರಣಗಳಂ೦ದ 
ಬಂದಿದ್ದಾರೆ. ಮೆಗಸ್ಥಾನೀಸನು ರಾಜತಾಂತ್ರಿಕನಾದರೂ ಪ್ರವಾಸಿಗನಂತೆಯೇ ಈ ನಾಡನ್ನು 
ನೋಡಿದ್ದಾನೆ. ಭಾರತಕ್ಷೆ ಬಂದಿದ್ದ ಪ್ರವಾಸಿಗರನ್ನು ಮತ್ತು ಅವರ ಅನುಭವಗಳನ್ನು 
ಎಚ್‌.ಎಲ್‌.ನಾಗಣೇಗೌಡರು "ಪ್ರವಾಸಿಕಂಡ ಇಂಡಿಯಾ' ಎಂಬ ಗ್ರಂಥಮಾಲೆಯಲ್ಲ ತಿಆಸಿದ್ದಾರೆ. 
ಭಾರತೀಯ ಪ್ರವಾಸೋದ್ಯಮ ಇಲಾಖೆ ಮತ್ತು ಪ್ರಾಂತ್ಯ ಸರ್ಕಾರಗಳ ಪ್ರವಾಸೋದ್ಯಮ 
ಇಲಾಖೆಗಳು ಈ ಉದ್ಯಮಕ್ಕೆ ಚೈತನ್ಯ ಮತ್ತು ಪ್ರೋತ್ಸಾಹವನ್ನು ನೀಡಿವೆ. 


ವಿಶ್ವಸಂಸ್ಥೆಯು 1967ನೇ ವರ್ಷವನ್ನು "ಅಂತರಾಷ್ಟ್ರೀಯ ಪ್ರವಾಸಿ ವರ್ಷ'ವೆಂದು 
ಘೋಷಿಸಿತು. ಇದು ಪ್ರವಾಸಿತಾಣಗಳ ಪ್ರಾಮುಖ್ಯತೆಯನ್ನು ತಿಆಸುತ್ತದೆ. ಕರ್ನಾಟಕದಲ್ಪಿಯೂ 
ಕೂಡ ಪ್ರವಾಸೋದ್ಯಮವು ಒಂದು ಉತ್ತಮ ಹಾದಿಯಲ್ಲ ಸಾಗುತ್ತಿದೆ. ಕರ್ನಾಟಕ ರಾಜ್ಯವು 
ನಿಜವಾಗಿಯೂ ಪ್ರವಾಸಿಗರ ಪ್ರರ್ಗವೆಂದರೆ ತಪ್ಪಾಗಲಾರದು. ಕರ್ನಾಟಕ ಸೌಹಾರ್ದಯುತವಾದ 
ನಾಡು. ಇದು ವಿಭಿನ್ನ ಮತ್ತು ವಿವಿಧ ಸಂಸ್ಕೃತಿಗೆ, ಧರ್ಮಗಳಗೆ ಅಲ್ಲದೆ ಪರಂಪರೆಗೆ 
ಆಶ್ರಯವನ್ನು ನೀಡಿದೆ. ಪ್ರಾಚೀನ ಕಾಲದಿಂದಲೂ ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳಗೆ 
ಇಲ್ಲ ಆಶ್ರಯ ದೊರಕುತಿತ್ತು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, 
ಮಧ್ವಾಚಾರ್ಯರು ಮತ್ತು ಬಸವಣ್ಣನಂತವರು ಅನೇಕ ಸುಧಾರಣಿಯನ್ನು ಜಾರಿಗೆ ತಂದಿದ್ದಾರೆ. 
ಕೆಲವು ಆಚಾರ್ಯರು ಬೇರೆ ಬೇರೆ ಜನಿಸಿದ್ದರು ಕೂಡ ತಮ್ಮ ಸಾಧನೆಯನ್ನು 
ಕರ್ನಾಟಕದಲ್ಲಿಯೇ ಮಾಡಿದ್ದಾರೆ. ಕರ್ನಾಟಕದಲ್ಲ ಮುಸ್ಲಿಂ, ಕೈಸ. ಸಿಖ್‌ ಇನ್ನಿತರ ಪಂಥಗಳು 
ಇಲ್ಲ ಸೌಹಾರ್ದಯುತವಾಗಿ ತಮ್ಮ ತಮ್ಮ ಸ್ಥಾನಗಳನ್ನು ಗಳಸಿಕೊಂಡಿದ್ದಾರೆ. ಕರ್ನಾಟಕವು ಕಲೆ 


268 


ಮತ್ತು ವಾಸ್ತುಕಿಲ್ಲ ಕ್ಷೇತ್ರದಲ್ಲ ಭಾರತದಲ್ಲಯೇ ವಿಶಿಷ್ಠವಾದ ಸ್ಥಾನವನ್ನು ಪಡೆದುಕೊಂಡಿದೆ. 
ಇಲ್ಪ್ಲನ ಅರಸರು ಕರ್ನಾಟಕದ ಹಿರಿಮೆ ಗರಿಮೆಗಳನ್ನು ಭಾರತದಾದ್ಯಂತ ದಿದ್ದಿಒಯ ಗಳಸಿದ್ದಾರೆ 
ಮತ್ತು ಸಾಂಸ್ಕೃತಿಕ ಸಾಧನೆಗಳ ಮುಖಾಂತರ ಸಾರಿದ್ದಾರೆ. ಕರ್ನಾಟಕ ಸರ್ಕಾರದ 
ಮಂತ್ರಿಮಂಡಲವು ಪ್ರವಾಸಿ ಚಟುವಟಕೆಯನ್ನು ಆದ್ಯತಾ ಸರ್ಕಾರಿ ವಲಯವನ್ನಾಗಿ 
ಪರಿವರ್ತಿಸಲು ತೀರ್ಮಾನಿಸಿದೆ. ಇದಕಾಗಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸಿದೆ. 
ಕರ್ನಾಟಕ ಸರ್ಕಾರವು ಪ್ರವಾಸೋದ್ಯಮ ಚಟುವಟಕೆಗಳಗೆ ಉತ್ತೇಜನ ನೀಡಲು ರಾಜ್ಯ 
ಪ್ರವಾಸೋದ್ಯಮ ಸಮಿತಿಯನ್ನು 2೦೦೭2 ರಲ್ಲ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲ ಸ್ಥಾಪಿಸಿದೆ. 
ದೇಶ-ವಿದೇಶಗಳ ಪ್ರವಾಸೋದ್ಯಮ ತಜ್ಞರನ್ನು ಕರೆಯುಸಿ ಅವರ ಸಲಹೆಯಂತೆ ಅಭವೃದ್ಧಿ 
ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಿಂದ ಪ್ರವಾಸೋದ್ಯಮವು 
ಜಲ್ಲಾ ಅಭವೃದ್ಧಿ ಸಮಿತಿಗಳನ್ನು ಸ್ಥಾಪಿಸಲಾಗಿದೆ. ಈ ಹಿನ್ನೆಲೆಯಲ್ಲ ನಾನು ಸಹ ನನ್ನ ತವರು 
ಜಲ್ಲೆಯಾದ ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳನ್ನು ಕುರಿತು 
ಸಂಶೋಧನಾತ್ಕಕವಾಗಿ ಅಧ್ಯಯನವನ್ನು ನಡೆಸಿರುತ್ತೇನೆ ಮತ್ತು ಅದರ ಫಅತಾಂಶವನ್ನು 


ತಿಆಸಿರುತ್ತೇನೆ. 


ಮೊದಲನೆಯ ಅಧ್ಯಾಯವು ಪಸ್ಹಾವನೆಯಿಂದ ಪ್ರಾರಂಭವಾಗಿ ಎಂಟು ಭಾಗಗಳನ್ನಾಗಿ 
ಮಾಡಿಕೊಂಡು ಆಯಾ ವಿಚಾರಕ್ಕೆ ಪೂರಕವಾದ ವಿಚಾರಗಳನ್ನು ಅಧ್ಯಯನ 
ಮಾಡಲಾಗಿರುತ್ತದೆ. ಪೀಠಿಕೆಯಲ್ಲ ಪ್ರವಾಸೋದ್ಯಮದಲ್ಲ ಏನೆಲ್ಲಾ ಮಾಡಬಹುದು, ಮತ್ತು 
ಏನೆಲ್ಲವನ್ನೂ ನೋಡಬಹುದು ಎಂಬ ದೃಷ್ಟಿಕೋನದಿಂದ ಆರ್ಥಿಕ, ವ್ಯವಸಾಯ, ವ್ಯಾಪಾರ, 
ಆರೋಗ್ಯ, ಶೈಕ್ಷಣಿಕ, ಧಾರ್ಮಿಕ, ಕೃಷಿ. ಪರಿಸರ, ಸಾಂಸ್ಕೃತಿಕ ಪರಂಪರೆ. ವೈದ್ಯಕೀಯ, 
ಸಸ್ಯವರ್ಗ, ವನ್ಯಜೀವಿಗಳು, ಬಾಹ್ಯಾಕಾಶ ಇನ್ನೂ ಮೊದಲಾದ ವಿಚಾರಗಳನ್ನು ಆಯಾ 
ಪ್ರವಾಸೋದ್ಯಮ ಹಿನ್ನೆಲೆಬುಂದ ಕಂಡು ಕೊಳ್ಳಬಹುದಾಗಿದೆ. ಅಲ್ಲದೆ ವಿವಿಧತೆಯಲ್ಲ 
ಏಕತೆಯನ್ನು ಪ್ರತಿಬಂಬಸುವ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾದ ಕಲೆ, ವಾಸ್ತುಶಿಲ್ಪ, 
ಶಿಲ್ಪಕಲೆ, ಚಿತ್ರಕಲೆ, ಸಂಗೀತ, ಕರಕುಶಲ ವಸ್ತುಗಳು, ಲಅತಕಲೆ ಮತ್ತು ಜನಪದ ಹೀಗೆ ಎಲ್ಲಾ 
ಅಂಶಗಳನ್ನು ಪ್ರವಾಸೋದ್ಯಮದ ಮುಖಾಂತರ ಕಾಣಬಹುದಾಗಿದೆ. 


ನಂತರ ಭೌಗೋಳಆಕ ಹಿನ್ನೆಲೆಯನ್ನು ಸಹ ತಿಅಸಲಾಗಿರುತ್ತದೆ. ಆಯಾ ನೆಲೆಗಳ 
ಕುರಿತು ಚರ್ಜಿಸಲಾಗಿರುತ್ತದೆ. ಈ ಭಾಗದ ಸಾಕ್ಷರತೆ ಮತ್ತು ಶೈಕ್ಷಣಿಕ ಕೇಂದ್ರಗಳನ್ನು ಕುರಿತು 
ಚರ್ಚಿಸಲಾಗಿದೆ. ಭೂಮೇಲ್ಕೈ ಲಕ್ಷಣವನ್ನು ಈುರಿತು ವಾಯುಗುಣಕ್ಷೆ ಪೂರಕವಾಗಿ ಆಯಾ 
ಕಾಲದ Wಯತುಮಾನಗಳ ವಿಭನ್ನತೆಯನ್ನು ತಿಆಸಪಲಾಗಿದೆ. ಚಆಗಾಲ, ಮಳೆಗಾಲ, ನೀರಾವರಿ 


269 


ಪದ್ಧತಿ, ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳು. ರೇಷ್ಯ ಬೆಳೆ ಪಶುಸಂಗೋಪನೆ, ನದಿಗಳು. 
ಬೆಟ್ಟ. ಕಾಡು, ಸಸ್ಯವರ್ಗ ಮತ್ತು ವನ್ಯಜೀವಿಗಳು, ಬನಿಜಗಳು, ಸಾರಿಗೆ ವ್ಯವಸ್ಥೆ, ರಸ್ತೆಸಾರಿಗೆ, 
ರೈಲುಮಾರ್ಗ ಇವುಗಳ ಕುರಿತು ಚರ್ಚಿಸಲಾಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲ 
ಆಸಕ್ತಿ ಇರುವುದರಿಂದ ಪ್ರತಿಯೊಂದು ಹಿನ್ನೆಲೆಯಲ್ಲಯೂ ಕೂಡ ಪ್ರವಾಸೋದ್ಯಮಕ್ಕೆ 
ಉಪಯುಕ್ತವಾಗಿದೆ. ನಂತರ ಭಾಗದಲ್ಲ ರಾಜಕೀಯ ಇತಿಹಾಸದ ಪ್ರಭಾವವನ್ನು 
ನೀಡಲಾಗಿರುತ್ತದೆ. ಚಾಮರಾಜನಗರ ಜಲ್ಲೆಯ ವಿವಿಧ ಜನಾಂಗಗಳ ಸಂಸ್ಕೃತಿ ಬದುಕನ 
ವಿಸ್ಥಯಕಾರಿ ಸಂಗತಿಗಳು ಬೆಳಕಿಗೆ ಬಂದಿವೆ. ಆರ್ಯ ಮತ್ತು ದ್ರಾವಿಡ ಸಂಸ್ಕೃತಿಯ 
ನಾಗರೀಕತೆಗಳ ವಿಚಾರಗಳೊಂದಿಗೆ ಕೆಲವು ಜನಾಂಗಗಳ ಸಂಸ್ಕೃತಿಯ ಒಳಹರಿವುಗಳು 
ನಮಗೆ ಸಿಗುತ್ತವೆ. ಠೀ ಭಾಗದ್ಲ ರಾಮಾಯಣ-ಮಹಾಭಾರತ ಅಲ್ಲದೆ ಪೌರಾಣಿಕ 
ಘಟನಾವಳಗಳನ್ನು ತಿಅಸುವ ಐತಿಹ್ಯಗಳವೆ. ಹಳೆ ಶಿಲಾಯುಗ. ನವಶಿಲಾಯುಗದ ಮಾನವನ 
ಪಳೆಯುಆಕೆಗಳು ಕೆಲವು ಭಾಗಗಳಲ್ಪ ಕಂಡುಬಂದಿವೆ. ಇತಿಹಾಸದ ಕಾಲಕೆ ಬಂದರೆ ಗಂಗರು, 
ಕಲ್ಯಾಣದ ಚಾಳುಕ್ಯರು. ಚೋಳರು. ಹೊಯ್ದಳರು. ವಿಜಯನಗರದ ಅರಸರು. ಉಮ್ಮತ್ತೂರು 
ಪಾಕೇಗಾರರು, ನಂದ್ಯಾಲರು., ಕಕಲೆ ಅರಸರು, ಮೈಸೂರು ಒಡೆಯರು ಇನ್ನೂ ಮೊದಲಾದ 
ಸ್ಥಳೀಯರು ರಾಜಕೀಯವಾಗಿ ಈ ಭಾಗದಲ್ಲ ಆಳ್ವಕೆ ನಡೆಸಿದ್ದಾರೆ. ಅವರವರ ಕಾಲಕ್ಷೆ 
ಸಂಬಂಧಪಟ್ಟ ಅನೇಕ ಮಾಹಿತಿಗಳವೆ. ಆದುದ್ದರಿಂದ ಅವರವರ ರಾಜಕೀಯ ಹಿನ್ನೆಲೆಯನ್ನು 
ತಿಆಸಲಾಗಿದೆ. ಇದು ಕೂಡ ಪ್ರವಾಸೋದ್ಯಮಕ್ಕೆ ಪೂರಕವಾಗಿರುತ್ತದೆ. ಸ್ವಾತಂತ್ರ್ಯಾಂತರದ 
ರಾಜಕೀಯ  ಆಡಳತದಲ್ಲ ಆದ ಬದಲಾವಣೆಗಳನ್ನು ಸಹ  ತಿಆಸಲಾಗಿರುತ್ತದೆ. 
ಚಾಮರಾಜನಗರ ಜಲ್ಲೆಯ ಒಂದು ಚಿತ್ರಣವನ್ನು ಪೀಠಿಕೆಯಲ್ಲ ನೀಡಲಾಗಿದೆ. ಇಲ್ಲ ಆಳ್ವಕೆ 
ನಡೆಸಿರುವ ರಾಜ ಮಹಾರಾಜರುಗಳ ಕೊಡುಗೆಗಳನ್ನು ತಿಆಸಲಾಗಿದೆ. 


ಈ ಅಧ್ಯಯನದ ಮಹತ್ವವೇನೆಂದರೆ. ಚಾಮರಾಜನಗರ ಜಲ್ಲೆಯು ಅಪೂರ್ವ ಪವಾಸಿ 
ತಾಣಗಳನ್ನು ಹೊಂದಿದರೂ ಸಹ ಅವುಗಳ ಕುರಿತು ಸರಿಯಾದ ರೀತಿಯಲ್ಲ ಇಲ್ಲಯ 
ತನಕವೂ ಯಾವುದೇ ಅಧ್ಯಯನ ನಡೆದಿರುವುದಿಲ್ಲ. ಅಲ್ಲದೆ ಪ್ರವಾಸೋದ್ಯಮದ ಬಗ್ಗೆ 
ಪ್ರಾಥಮಿಕ ಮಾಹಿತಿಯನ್ನು ಸಹ ನೀಡಿಲ್ಲ. ಆದಕಾರಣ ಈ ಭಾಗದ ಪ್ರವಾಸಿ ತಾಣಗಳು 
ಇಲ್ಲಿಯ ಸಾಂಸ್ಕೃತಿಕ ವೈಭವವು ಕಣ್ಯರೆಯಾಗುತ್ತಿದೆ. ಇದನ್ನು ಮನಗಂಡು ನನ್ನ ಪ್ರಂತ 
ಜಲ್ಲೆಯನ್ನು ಕುರಿತು ಅಧ್ಯಯನ ನಡೆಸುವುದೇ ನನ್ನ ಅಧ್ಯಯನದ ಉದ್ದೇಶವಾಗಿದೆ. 
ಆದಕಾರಣ ಪರಿಪೂರ್ಣವಾದ ಒಂದು ಪ್ರವಾಸೋದ್ಯಮದ ಹಿನ್ನೆಲೆಯನ್ನು ನೀಡಲಾಗಿದೆ. 
ಅಧ್ಯಯನದ ಉದ್ದೇಶವೇನೆಂದರೆ. ಪ್ರಸ್ನುತ ಸಂಶೋಧನೆಯು ಸೂಕ್ಷ. ಸ್ಥಳೀಯ ಇತಿಹಾಸ 
ಹಾಗೂ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳ ಸಾಂಸ್ಕೃತಿಕ ಚಟುವಟಕೆಗಳನ್ನು ತಿಆಸುವುದು 


270 


ಪ್ರವಾಸೋದ್ಯಮದ ಬೆಳವಣಿಗೆಗೆ ಅವುಗಳ ರಕ್ಷಣೆಯನ್ನು ಕುರಿತು ಅರಿವು ಮೂಡಿಸುವುದು 
ನನ್ನು ಸಂಶೋಧನೆಯ ಮೂಲ ಉದ್ದೇಶವಾಗಿದೆ. ಅವುಗಳನ್ನು ಸ್ಥೂಲವಾಗಿ ವಿವರಿಸಲಾಗಿದೆ. 


ಅಧ್ಯಯನದ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ವಿಷಯಕ್ಕೂ ತನ್ನದೇ ಆದ ವ್ಯಾಪ್ತಿ ಇದ್ದೇ 
ಇರುತ್ತದೆ. ವ್ಯಾಪ್ತಿ ಇಲ್ಲದೇ ಹೋದರೆ ವಿಷಯವನ್ನು ಸರಿಯಾಗಿ ಪ್ರಸ್ತುತ ಪಡಿಸಲು 
ಸಾಧ್ಯವಾಗುವುದಿಲ್ಲ. ಅಲ್ಲದೆ ಮಿತಿ ಎಂಬುದು ಅವಶ್ಯಕವಾಗಿರುತ್ತದೆ. ಶೇ ಹಿನ್ನೆಲೆಯಲ್ಲ 
ಚಾಮರಾಜನಗರ ಜಲ್ಲೆಯ ವ್ಯಾಪ್ತಿಗೆ ಒಳಪಡುವ ನಾಲ್ಲು ತಾಲೂಕುಗಳಗೆ ಸೀಮಿತವಾಗಿದ್ದು. 
ಈ ತಾಲೂಕುಗಕಲ್ಲ ಕಂಡು ಬರುವಂತಹ ಐತಿಹಾಸಿಕ ನೆಲೆಗಳನ್ನು ಕುರಿತು ಕೆಲವೊಂದು 
ಉದಾಹರಣೆಗಳ ಸಹಿತ ಅಧ್ಯಯನ ಮಾಡಲಾಗಿದೆ. 


ಅಧ್ಯಯನದ ವಿಧಾನದಲ್ಲ ಸಂಶೋಧನಾ ಪ್ರಬಂಧವನ್ನು ರಜಿಸಲು ಇತಿಹಾಸಕ್ಟೆ 
ಪೂರಕವಾಗಿ ವಿಧಿವಿಧಾನಗಳನ್ನು ಹಾಗೂ ಪ್ರಾಥಮಿಕ ಹಾಗೂ ಅನುಷಂಗಿಕ ಆಕರಗಳನ್ನು 
ಬಳಸಿಕೊಳ್ಳುವುದರ ಮುಖಾಂತರ ಇತಿಹಾಸ ಶಾಸ್ತ್ರಜ್ಞರ ಜೊತೆ ಚರ್ಚಿಸಿ ಮಾಹಿತಿ ಪಡೆದು 
ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳು ಹೇಗೆ ಪ್ರಗತಿಯ ಪಥದತ್ತ ಸಾಗುತ್ತಿದೆ 


ಎಂಬುದನ್ನು ತಿಅಸಲಾಗಿದೆ. 


ಅಧ್ಯಯನದ ಸ್ರರೂಪದಲ್ಲಿ ಶೇ ಏಳು ಅಧ್ಯಾಯಗಳನ್ನೊಕಗೊಂಡ ಪ್ರಬಂಧದ ತಾತ್ರಿಕ 
ಸ್ರರೂಪವನ್ನು ಆಯಾ ಅಧ್ಯಾಯಗಳ ಮೂಲಕ ವಿಚಾರವನ್ನು ರಚಿಸಲಾಗಿರುತ್ತದೆ ಮತ್ತು 
ಅಧ್ಯಯನದ ಮಹತ್ವವನ್ನು ಚರ್ಚಿಸಲಾಗಿದೆ. 


ಸಾಹಿತ್ಯ ಸಮೀಕ್ಷೇಯಲ್ಲ ನನ್ನು ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಹಲವಾರು 
ಗ್ರಂಥಗಳನ್ನು ನೋಡಿರುತ್ತೇನೆ. ಅವುಗಳಲ್ಲ ಕೆಲವೇ ಕೆಲವು ಕೃತಿಗಳ ಮಾಹಿತಿಯನ್ನು 
ನೀಡಲಾಗಿರುತ್ತದೆ. 


ಎರಡನೇಯ ಅಧ್ಯಾಯವು ಪ್ರವಾಸೋದ್ಯಮದ ಅರ್ಥ ಮತ್ತು ಉಗಮ ಹಾಗೂ 
ಬೆಳವಣಿಗೆಯನ್ನು ಕುರಿತು ಚರ್ಜಸಲಾಗಿದೆ. ಚಾಮರಾಜನಗರ ಜಲ್ಲೆಯು ಕರ್ನಾಟಕ 
ರಾಜ್ಯದಲ್ಲ ಕಂಡು ಬರುವ ಪ್ರಾಕೃತಿಕ ಸಂಪನ್ಯೂಲವನ್ನು ಅಧಿಕವಾಗಿ ಹೊಂದಿರುವುದರಿಂದ 
ಚಾಮರಾಜನಗರ ನೂರಾರು ವರ್ಷಗಳಂದ ಈ ಪ್ರಾಂತ್ಯದ ಜನಾಂಗಗಳು ತಮ್ಮದೇ ಆದ 
ಪರಂಪರೆಯನ್ನು ಹೊಂದಿರುವುದರಿಂದ ಪ್ರಾಚೀನ ಕಾಲದಿಂದಲೂ ಹೆಸರು ವಾಸಿಯಾಗಿದೆ. ಈ 
ಜಲ್ಲೆಯಲ್ಲ ಅನೇಕ ಬಗೆಯ ವಿಸ್ಮಯಗಳನ್ನು ಕಾಣಬಹುದಾಗಿದೆ. ಒಲ್ದಾರೆ ಇದು ಪ್ರವಾಸಿಗರ 
ಆಕರ್ಷಣೀಯ ಕೇಂದ್ರ ಬಂದುವಾಗಿ ಇಂದು ಚಾಮರಾಜನಗರ ಜಲ್ಲೆಯು ಜಗತ್ತಿನಲ್ಲಯೇ 


271 


ಹೆಸರು ವಾಸಿಯಾಗಿದೆ. ಡಾ.ರಾಜಕುಮಾರ್‌. ಕಾಡುಗಳ್ಳ ವೀರಪ್ಪನ್‌ ಇರಬಹುದು, ಶ್ರೀಗಂಧ, 
ಆನೆಗಳ ದಂತ, ಬೆಲೆಬಾಳುವ ಅರಣ್ಯ ಸಂಪತ್ತು. ನದಿ. ಬೆಟ್ಟ. ಗಿರಿ ಕಂದರಗಳು ಸಾಕಷ್ಟು 
ಸಂಖ್ಯೆಯಲ್ಲಿ ಇರುವುದರಿಂದ ಪ್ರವಾಸೋದ್ಯಮದ ಬೆಳವಣಿಗೆಗೆ ಸಹಾಯಕವಾಗಿದೆ. 
ಪ್ರವಾಸೋದ್ಯಮದ ಉಗಮದ ಹಿನ್ನೆಲೆಯನ್ನು ಗಮನಿಸಿದರೆ ಅದು ಪ್ರಾಚೀನ ಕಾಲದಿಂದಲೂ 
ಒಂದಲ್ಲ ಒಂದು ರೀತಿಯಲ್ಲ ನಡೆದು ಕೊಂಡು ಬಂದಿದೆ. ವಿದೇಶಿ ಪ್ರವಾಸಿಗರನ್ನು ಕುರಿತು 
ತಿಆಸಲಾಗಿದೆ. ಪ್ರವಾಸೋದ್ಯಮದ ಅರ್ಥ ಮತ್ತು ಕೆಲವು ಹಿರಿಯ ವಿದ್ವಾಂಸರ ಪ್ರಕಾರ 
ಪ್ರವಾಸೋದ್ಯಮವನ್ನು ಕುರಿತು ಕೆಲವೊಂದು ವ್ಯಾಖ್ಯೆಗಳು ನಂತರ ಸಾಂಸ್ಕೃತಿಕ 
ಪ್ರವಾಸೋದ್ಯಮ. ಭಾರತೀಯ ಪ್ರವಾಸೋದ್ಯಮದ ಬೆಳವಣಿಗೆ ಕರ್ನಾಟಕದ 
ಪ್ರವಾಸೋದ್ಯಮದ ಬೆಳವಣಿಗೆಯ ಸ್ಥಿತಿಗತಿ ಹಿನ್ನೆಲೆಯನ್ನು ಸಹ ನೀಡಲಾಗಿದೆ. ಕರ್ನಾಟಕದ 


J 


ಪ್ರಾದೇಶಿಕ ಬದಲಾವಣೆಗಳನ್ನು ತಿಆಸಲಾಗಿದೆ. ಪ್ರಾದೇಶಿಕ ಪ್ರವಾಸಿ ಕಛೇರಿ ಸ್ಥಾಪನೆ, 


ವಿಶ್ರಾಂತಿಧಾಮಗಳು, ಧಾರ್ಮಿಕ ಪ್ರವಾಸೋದ್ಯಮ, ಪರಿಸರ ಪ್ರವಾಸೋದ್ಯಮ, ಚಾರಿತ್ರಿಕ 
ಪ್ರವಾಸೋದ್ಯಮ, ಸಾಂಸ್ಕೃತಿಕ ಪ್ರವಾಸೋದ್ಯಮ. ಮಾನವ ನಿರ್ಮಿತ ಪ್ರವಾಸಿ ತಾಣಗಳು. 
ಆಧ್ಯಾತ್ಯ ಪ್ರವಾಸೋದ್ಯಮ, ಆಹಾರ ಪ್ರವಾಸೋದ್ಯಮ, ಜನಾಂಗೀಯ ಪ್ರವಾಸೋದ್ಯಮ. 
ಶೈಕ್ಷಣಿಕ ಪ್ರವಾಸೋದ್ಯಮ. ಕರ್ನಾಟಕ-ಚಾಮರಾಜನಗರ ಜಲ್ಲೆಯ ಪ್ರವಾಸೋದ್ಯಮದ 
ಅಭವೃದ್ಧಿಯಲ್ಲ ಜಾನಪದ ಪಾತ್ರ, ಪ್ರವಾಸೋದ್ಯಮದ ನಿರ್ವಕಣಿ, ಭಾರತದ ಪ್ರವಾಸೋದ್ಯಮ 
ಅಭವೃದ್ಧಿ ನಿಗಮ (ಐ.ಟ.ಡಿ.ಸಿ.) ಕಾರ್ಯಗಳು, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭವೃದ್ಧಿ 
ನಿಗಮ (ಕೆ.ಎಸ್‌.ಟ.ಡಿ.ಸಿ.. ಹೋಟಿಲ್‌ ಇತಿಹಾಸ, ವಿಶ್ರಾಂತಿ ಧಾಮದ ಹೋಟಿಲ್‌ಗಳು, 
ಕೆ.ಗುಡಿ ಜಂಗಲ್‌ ಲಾಡ್ಲ್‌ನ ವರದಿ, ಬಂಡೀಪುರ, ಸಾಪುರಿ., ಉಜ್ಜ ವರದಿ, ಕೆ.ಗುಡಿ ವೈಲ್ಡ್‌ನೆಸ್‌ 
ಕ್ಯಾಂಪ್‌ ವರದಿ, ನಿವಾಸಿ ಹೋಟೆಲ್‌ಗಳು, ಹೋಟೆಲ್‌ಗಳ ನಿರ್ವಹಣಿ, ಜಂಗಲ್‌ 
ಹೋಟಿಲ್‌ಗಳು ಅಥವಾ ಜಂಗಲ್‌ ಲಾಡ್ಸ್‌ಸ್‌ ಹಿನ್ನೆಲೆಗಳು. ಪ್ರವಾಸೋದ್ಯಮ ಉದ್ದೇಶಗಳನ್ನು 


ಚರ್ಚಿಸಲಾಗಿದೆ. 


ಮೂರನೇ ಅಧ್ಯಾಯವು ಚಾಮರಾಜನಗರ ಜಲ್ಲೆಯ ಧಾರ್ಮಿಕ ಪ್ರವಾಸಿ ತಾಣಗಳು 
ಎಂಬ ಶೀರ್ಷಿಕೆಯಲ್ಲ ಅಧ್ಯಯನವನ್ನು ನಡೆಸಲಾಗಿದೆ. ಮಾನವನು ತನ್ನು ಜೀವನದ ಎಲ್ಲಾ 
ರೀತಿಯಲ್ಲಿಯೂ ಧರ್ಮಗಳನ್ನು ಅವಲಂಜಸಿಕೊಂಡಿದ್ದಾನೆ. ಪ್ರಾಚೀನ ಕಾಲದ 
ಬೆಳವಣಿಗೆಯನ್ನು ಗಮನಿಸಿದರೆ ವೇದ. ಉಪನಿಷತ್ತು. ಆಗಮ. ಸ್ಕೃತಿಗಳು ಇತಿಹಾಸ ಪುರಾಣ 
ಕಾಲದಿಂದಲೂ ಧಾರ್ಮಿಕತೆ ಎಂಬುದು ಬೆಳೆದುಕೊಂಡು ಬಂದಿದೆ. ದೇವಸ್ಥಾನಗಳನ್ನು 
ನಿರ್ಮಿಸಬೇಕಾದರೆ ಅನೇಕ ರೀತಿಯ ಪ್ರೇರಣಿಗಳು ಬೇಕು. ಅಂದಿನ ಕಾಲಕ್ಕೆ ಧಾರ್ಮಿಕ ಹಿನ್ನೆಲೆ 
ಮತ್ತು ನಂಬಕೆ ಇವುಗಳ ನಿರ್ಮಾಣಕ್ಕೆ ಚಾಲನೆ ದೊರೆಕಿತು. 


272 


ಪ್ರಾಚೀನ ಕಾಲದಲ್ಲ ಆಚರಣೆಗಳು ಪ್ರಸ್ತುತ ನಂಜಕೆಗಳಾಗಿ ಉಳದಿದ್ದು. ಪ್ರಾಂತೀಯ 
ಜಾನಪದ ಹಾಗೂ ಪೌರಾಣಿಕ ಹಿನ್ನೆಲೆಗಳು ದೇವಾಲಯಗಳ ಬೆಳವಣಿಗೆಗೆ ಪ್ರೇರಣೆ 
ದೊರೆಯಿತು ಎಂದು ತಿಆಯಬಹುದಾಗಿದೆ. ಈ ಭಾಗದಲ್ಲ ಕ್ರಿ. ಶ.7-8ನೇ ಶತಮಾನದಿಂದಲೇ 
ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ವೈದಿಕ ಆಚರಣೆಗಳು ಶೈವ, ವೈಷ್ಣವ, ಜೈನ, ಬೌದ್ಧ ಇನ್ನಿತರ 
ಧರ್ಮದ ನಂಬಕೆಗಳು ಸಹ ದೇವಾಲಯದ ನಿರ್ಮಾಣಕ್ಕೆ ಪ್ರೇರಣಿ ನೀಡಿದವು. 
ದೇವಾಲಯಗಳು ಧಾರ್ಮಿಕ ನಂಬಕೆಗಳಗೆ ಪೂರಕವಾಗಿ ನಿರ್ಮಾಣವಾದಂತಹ ವಾಸ್ತುಕ್ಕೃತಿ 
ದೇವಸ್ಥಾನ ಭೂಮಿಯ ಮೇನ ಪ್ರರ್ಗದ ಪ್ರತಿರೂಪವಾಗಿ ವೈಕುಂಠ. ಕೈಲಾಸ ಅಥವಾ ಆಯಾ 
ದೇವಾಲಯಗಳ ವಾಸಸ್ಥಳ ಮತ್ತು ಧರ್ಮಗಳನ್ನು ಪ್ರತಿನಿಧಿಸುತ್ತದೆ. ಈ ಹಿನ್ನೆಲೆಯನ್ನು 
ನೋಡಿದರೆ ಚಾಮರಾಜನಗರ ಜಲ್ಲೆಯಲ್ಲ ಸಾಕಷ್ಟು ಧಾರ್ಮಿಕ ತಾಣಗಳವೆ. ಅವುಗಳಲ್ಲ ಮಲೈ 
ಮಹದೇಶ್ವರ ಬೆಟ್ಟ ಸಾಲೂರು ಮಠ, ಶ್ರೀ ನಾಗಮಲೆ, ಜಳಗಿರಿರಂಗನಬೆಟ್ಟ ಹಿಮವದ್‌ 
ಗೋಪಾಲಸ್ವಾಮಿ ಬೆಟ್ಟ. ಚಾಮರಾಜನಗರ. ಚಾಮರಾಜೇಶ್ವರ ಇನ್ನಿತರ ದೇವಾಲಯಗಳು, 
ವೀರಭದ್ರೇಶ್ವರ, ದರ್ಗಾ, ಚಿಕ್ಕಲ್ಲೂರು. ಕುರುಬನಕಟ್ಟೆ. ಶ್ರೀ ಸಿದ್ದೇಶ್ವರ ಕ್ಷೇತ್ರ, ಜಿಲಕವಾಡಿ 
ಶಂಭುಅಂ೦ಗೇಶ್ವರ ಕ್ಷೇತ್ರ, ಕುಂತೂರು ಶ್ರೀ ಪಭುದೇವಸ್ತಾಮಿ ಕ್ಷೇತ್ರ, ಉಗನೀಯ ವೀರಭದ್ರೇಶ್ವರ 
ದೇವಾಲಯ, ಶಿವನ ಸಮುದ್ರ ಬೂದುಬಾಳು, ಸತ್ತೇಗಾಲ. ನರಸಮಂಗಲ., ಕನಕಗಿರಿ ಸಿದ್ದ 
ಕ್ಷೇತ್ರ, ಬಕಳಮಂಟಪ ಯಳಂದೂರು. ಉಮ್ಮತ್ತೂರು. ಹುಲುಗನ ಮುರಡಿ. ವೆಂಕಟರಮಣ 
ದೇವಾಲಯ, ಪಾರ್ವತಿ ಬೆಟ್ಟ ತ್ರಿಯಂಬಕೇಶ್ವರ ದೇವಾಲಯ, ಹರಳಕೋಟೆ, ಹರದನಹಳ್ಳ. 
ರೇವಣ್ಣ ಸಿದ್ದೇಶ್ವರ ದಾಸನಪುರ. ಬೀರೇಶ್ವರ ಮೋಡಲಳ್ಳಿ, ಕಾರುಗೆರೆಯ ದೇವಾಲಯಗಳು, 
ದೊಡ್ಡಇಂದುವಾಡಿಯಲ್ಲ ಅನೇಕ ನೆಲೆಗಳು, ಸಿಂಗನಲ್ಲೂರು, ಕೊಳ್ಳೇಗಾಲ ಪಟ್ಟಣದ ಪಮುಖ 
ದೇವಾಲಯಗಳು, ಮರಡಿಗುಡ್ಡದ ಮಹದೇಶ್ವರ ದೇವಾಲಯ, ಮುಡಿಗುಂಡದ 
ದೇವಾಲಯಗಳು, ಸತ್ತೇಗಾಲದ ದೇವಾಲಯದ ಕಲೆಗಳು, ಬೂದಿಪಡಗಡ ಠಶ್ವರ 
ದೇವಾಲಯ, ಲೋಕನಹಳ್ಳಯ ಈಶ್ವರ ದೇವಾಲಯ, ಗಂಗಾಧರನಕಟ್ಟೆ, ಮೀಣ್ವದ ಕ್ಷೇತ್ರ. 


ಶಾಗ್ಯ ನೆಲೆ. ಬಂಡಹಳ್ಳ ಕ್ಷೇತ್ರ, ಅಗರ ಕ್ಷೇತ್ರ. ಮಾಂಬಳ್ಳ ಧಾರ್ಮಿಕ ನೆಲೆ, ಮದ್ದೂರು ಕ್ಷೇತ್ರ. 
ಹೊಂಗನೂರು ಕ್ಷೇತ್ರ. ಗಣಿಗನೂರು ಕ್ಷೇತ್ರ. ಆಲೂರು ಕ್ಷೇತ್ರ. ಹರದನಹಳ್ಳ ಗೋಪಾಲಕೃಷ್ಣ 
ದೇವಾಲಯ, ಗಂಗವಾಡಿ ಕ್ಷೇತ್ರ, ವೆಂಕಟಯ್ಯನ ಛತ್ರ ಕ್ಷೇತ್ರ. ಸೋಲವಾಡಿ. ಬ್ರಹ್ಮೇಶ್ವರ 
ದೇವಾಲಯ, ಹನೂರು ಗ್ರಾಮ ವೀರಭದ್ರ ದೇವಾಲಯ, ಬೈಲೂರು ಟಬೆಟ್‌ ಕಾಲೋನಿಗಳು. 
ಟಬೆಟಯನ್ನರ ಧಾರ್ಮಿಕ ಆಚರಣಿಗಳು. ಗೋಪಾ ಖೌಧ್ಧ ದೇವಾಲಯಗಳು, ಮಲೆಯೂರಿನ 


ಕನಕಗಿರಿ ಹೀಗೆ ಅನೇಕ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳನ್ನು ಕುರಿತು ತಿಆಸಲಾಗಿದೆ. 


273 


ನಾಲ್ಲನೇ ಅಧ್ಯಾಯವು ಚಾಮರಾಜನಗರ ಜಲ್ಲೆಯ ನೈಸರ್ಗಿಕ ಪ್ರವಾಸಿ ತಾಣಗಳನ್ನು 
ಈುರಿತು ಚರ್ಚಿಸಲಾಗಿದೆ. ನೈಸರ್ಗಿಕ ನೆಲೆಗಳು ಎಂದರೆ ಭೌತಿಕ, ಜೈವಿಕ ಹಾಗೂ ಭೌಗೋಳಕ 
ಲಕ್ಷಣಗಳನ್ನು ಹೊಂದಿರುವ ತಾಣಗಳನ್ನು ನೈಸರ್ಗಿಕ ತಾಣಗಕೆಂದು ಕರೆಯುತ್ತಾರೆ. 
ಪ್ರವಾಸೋದ್ಯಮದ ಆಕರ್ಷಣೆ, ನೈಸರ್ಗಿಕ ನೆಲೆಗಳೆಂದರೆ ಗಿರಿಧಾಮಗಳು. ವನ್ಯಧಾಮಗಳು, 
ನದಿ. ಸಾಗರಗಳು. ಕಣಿವೆಗಳು. ಜಲಪಾತಗಳು. ಜಲಾಶಯಗಳು. ಬೆಟ್ಟಗುಡ್ಡಗಳು, ಅರಣ್ಯ 
ಸಂಪತ್ತು. ಉದ್ಯಾನವನಗಳು ಇವೆಲ್ಲವೂ ಸಹ ನೈಸರ್ಗಿಕ ಸಂಪತ್ತುಗಳಾಗಿವೆ. ಈ ಹಿನ್ನೆಲೆ ಈ 
ಭಾಗದಲ್ಲ ಕಂಡುಬರುವ ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯ, ಜಳಗಿರಿರಂಗನವಬೆಟ್ಟ. 
ವನ್ಯಗಿರಿ ಜೀವಿಧಾಮ, ಮಹದೇಶ್ವರಬೆಟ್ಟ ವನ್ಯ ಜೀವಿಧಾಮ. ಕೆ.ಗುಡಿ (ಕ್ಯಾತದೇವರ ಗುಡಿ) 
ಪರಿಸರ ಜಲಪಾತಗಳು. ಗಗನಚುಕ್ಕಿ ಭರಚುಕ್ಕಿ. ಹೊಗೆನಕಲ್‌ ಜಲಪಾತ, ಮುತ್ತತ್ತಿ. 
ಮೇಕೆದಾಟು ಜಲಾಶಯಗಳು, ಸುವರ್ಣಾವತಿ ಜಲಾಶಯ, ಚಿಕ್ಕಹೊಳೆ ಜಲಾಶಯ, 
ಗುಂಡಾಲ್‌ ಜಲಾಶಯ. ಹುಲ್ಲೆ ಹುಣಸೆ ಜಲಾಶಯ. ಪ್ರವಾಸಿಗರ ಹಿನ್ನೆಲೆಯಲ್ಲ ವೀರಪ್ಪನ 
ಪರಿಚಯ, ಜೋಡಿಗೆರೆ, ಬೆಲ್ಲತ್ತ ಪಕ್ಷಿಕಾಶಿ ವಸ್ತು ಸಂಗ್ರಹಾಲಯಗಳು, ವಸ್ತು ಸಂಗ್ರಹಾಲಯದ 
ಉದ್ದೇಶಗಳು. ದಿವಾನ್‌ ಪೂರ್ಣಯ್ಯರವರ ವಸ್ತು ಸಂಗ್ರಹಾಲಯ, ಬಂಡೀಪುರ ವನ್ಯಜೀವಿ 
ವಸ್ತು ಸಂಗ್ರಹಾಲಯ ಇವುಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲ ಉಪಯುಕ್ತವಾಗಿದೆ. ಈ 
ಹಿನ್ನೆಲೆಯಲ್ಲ ಇವೆಲ್ಲವುಗಳ ಕುರಿತು ಸವಿವರವಾಗಿ ಚರ್ಚಿಸಲಾಗಿದೆ. 


ಐದನೆಯ ಅಧ್ಯಾಯವು ಚಾಮರಾಜನಗರ ಜಲ್ಲೆಯ ಸಾಂಸ್ಕೃತಿಕ ಪ್ರವಾಸೋದ್ಯಮದ 
ಬೆಳವಣಿಗೆಯನ್ನು ಕುರಿತು ಚರ್ಜಿಸಲಾಗಿರುತ್ತದೆ. ಚಾಮರಾಜನಗರ ಜಲ್ಲೆಯ ಸಾಂಸ್ಕೃತಿಕ 
ಹಿನ್ನೆಲೆಯಲ್ಲ ಪ್ರವಾಸೋದ್ಯಮದ ಬೆಳವಣಿಗೆ ಯಾವ ರೀತಿಯಲ್ಲ ಸಾಗಿದೆ ಎಂಬುದನ್ನು ಈ 
ಅಧ್ಯಾಯದಲ್ಲ ತಿಅಸಲಾಗಿದೆ. ಈ ಭಾಗದ ಆಧ್ಯಾತ್ಕ, ಕಲೆ-ಸಂಸ್ಕೃತಿ. ಸಾಮಾಜಕ ನ್ಯಾಯ 
ಇನ್ನೂ ಮೊದಲಾದ ಚಟುವಟಕೆಗಳ ಕೇಂದ್ರವೆನಿಸಿದ ಕಾರಣ, ಅವುಗಳ ನಿರ್ಮಾಣ ಒಂದು 
ಕಾಲದಿಂದ ಮತ್ತೊಂದು ಕಾಲಕೆ ಬೆಳವಣಿಗೆಯಾಗುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. 
ಬೆಟ್ಟಗಕು. ನದಿಗಳು. ಅರಣ್ಯಗಳು. ಹಬ್ಬಹರಿದಿನಗಳು. ಜಾತ್ರೆಗಳು. ರೂಢಿಸಂಪ್ರದಾಯಗಳು. 
ದೇವಾಲಯಗಳ ನಿರ್ಮಾಣ. ಜೀನೋದ್ದಾರ, ಪೂಜಾ ಕಾರ್ಯ, ನಂದಾದೀವಿಗೆ ಉತ್ಸವಗಳು, 
ರಾಜರು ಪಾಳೇಗಾರರು ಮಂತ್ರಿಗಳು. ಸೇನಾಪತಿ, ದಂಡನಾಯಕರು. ಸಾಮಾನ್ಯ ಜನರು, 
ಭಾಷೆ, ಸಂಪ್ರದಾಯ, ಸಂಸ್ಕೃತಿ ಹೀಗೆ ಹಲವಾರು ದೃಷ್ಟಿಕೋನಗಳಂದ ಪ್ರವಾಸೋದ್ಯಮಕ್ಕೆ 
ಪೂರಕವಾಗಿವೆ. ಈ ಹಿನ್ನೆಲೆಯಲ್ಲ ಈ ಭಾಗದ ಹಬ್ದಹರಿದಿನಗಳನ್ನು ಕುರಿತು ಸವಿವರವಾಗಿ 
ಚರ್ಚಿಸಲಾಗಿದೆ. ಕೆಂಪನಪುರದ ಮಾರೀಹಬ್ಬ, ಮಂಗಲದ ಎತ್ತಿನ ಹಬ. ಹರದನಹಳ್ಳಯ 
ಮಾರಿಹಬ್ಬ. ಉಮ್ಯತ್ತೂರಿನ ಒಡೆಹಲ್ದ. ಚಿರಕನಹಳ್ಳಯ ಕಾರ್ಯ ಹಬ್ಬ. ಬೊಮ್ಮಲಾಪುರದ 


274 


ಸಿರಿಹಬ್ಬ. ಕೆಲಸೂರಿನ ಎತ್ತಿನ ಹಲ್ದ. ಹಂ೦ಗಳದ ಎತ್ತಿನ ಹಬ್ದ. ಕಂದಹಳ್ಳ ಉರುಕಾತಿ ಮಾರಮ್ಮನ 
ಹಬ್ದ. ಅಂಬೆಯ ಹಬ್ಬ. ಹೊನ್ನೂರು ಮಾರಿ ಹಬ್ಬ. ಕಿತ್ತೂರಿನ ಬಅಹಬ್ದ, ಅಗರ ಮಾಂಬಳ್ಟಯ 
ಹಿಂಡಿಮಾರಮ್ಮನ ಹಬ್ದ. ಶಿಲಕಲಪುರದ ದಂಡಿನ ಮಾರಿಹಬ್ಬ. ತಗರಪುರದ ತಗರ ಮಾರಿಹಬ್ಬ. 
ತಿಮ್ಯರಾಜಪುರದ ಹೊನ್ನಟ್ಟ ಮಾರಮ್ಮ ಹಬ್ಬ. ಪಾಳ್ಯದ ಸೀಗೆ ಮಾರಿಹಬ್ಬ. ತೇರಂಬಳ್ಳಿ ತರದ 
ಗಂಡದ ಮಾರಿಹಬ್ದ್ಬ. ಕುಂತೂರು ಕುಣಿಯಾಟದ ಮಾರಮ್ಮ ಹಬ್ಬ. ಮಧುವನಹಳ್ಳಯ 
ಮಾರಿಹಲ್ಬ. ದೊಡ್ಲಿಂದುವಾಡಿ ಮಾರಿಹಬ್ಬ ಅಥವಾ ತಂಪು ಹಬ್ಬ. ಪುರಾಣ ಸಂಬಂಧವುಳ್ಞ 
ಹಬ್ದಗಳು. ಸಂಪ್ರದಾಯಗಳು ಮತ್ತು ಆಚರಣೆಗಳು. ಶಿಲಕಲಪುರದ ದಂಡಿನ ಮಾರಿಹಬ್ಬದ 
ರೂಢಿ ಸಂಪ್ರದಾಯಗಳು. ತಿಮ್ಮರಾಜಪುರದ ಹೊನ್ನಳ್ಳ ಮಾರಿಹಬ್ದದ ರೂಢಿಸಂಪ್ರದಾಯಗಳು. 
ಪಾಳ್ಯದ ಸಿಂಗ್‌ ಮಾರಿಹಲಬ್ಬದ ಸಮಯದಲ್ಲ ಸೀಗೆ ಮಾರಿಹಬ್ಬ್ಗ ಮತ್ತು ಕೋಮುಗಳು 
ಭಾಗವಹಿಸುವಿಕೆ, ತೇರಂಬಳ್ಳಯ ತರದ ಗಂಧದ ಮಾರಿಹಬ್ದಗಳು. ಈಶುಂತೂರು ಶುಣಿಯಾಟದ 
ಮಾರಿಹಬ್ಬದ ಸಂಪ್ರದಾಯಗಳು. ದುಧ್ದದ (ದುಧ್ಗ್ದಟ)ಯ ಮಾರಿಹಜ್ಬ ರೂಢಿ ಸಂಪ್ರದಾಯಗಳು 
ಹಬ್ದಗಳ ಕೆಲವೊಂದು ಪ್ರಮುಖ ಆಚರಣೆಗಳು. ಬಅ. ಪ್ರಾಣಿಬಅ, ನರಬಲ, ಎಡೆ ಹಾಕುವುದು. 
ಕೊಂಡ ಹಾಯುವುದು, ಕೆಲವು ಆಚರಣಿಗಳ೦ಂದ ದೈಹಿಕ ಹಿಂಸೆಯಾಗುವುದುಂಟು. ಜಾತ್ರೆಗಳು 
ಮತ್ತು ಉತ್ಸವಗಳು ಅವುಗಕಲ್ಲ ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಜಾತ್ರೆ. 
ಬೆಂಡರವಾಡಿಯ ಲಕ್ಷಿದೇವಿ ಜಾತ್ರೆ. ಚಂದಕವಾಡಿ ಜಾತ್ರೆ. ಕಸ್ತೂರ್‌ ಬಂಡಿ ಜಾತ್ರೆ. 
ಉಮ್ಮತ್ತೂರಿನ ಉರುಕಾತೇಶ್ವರಿ ರಥೋತ್ಸವಗಳು, ಗೋಪಾಲಸ್ವಾಮಿ ಬೆಟ್ಟದ ಜಾತ್ರೆ 
ಆಚರಣಿಗಳು, ಪಾರ್ವತಿ ಬೆಟ್ಟದ (ಸ್ಥಂದಗಿರಿ) ಜಾತ್ರೆ, ಹುಲುಗನ ಮರಡಿ, ವೆಂಕಟರಮಣಸ್ವಾಮಿ 
ರಥೋತ್ಸವ ಜಾತ್ರೆ. ತೆರಕಣಾಂಬಯ ಶ್ರೀ ಲಕ್ಷೀ ವರದರಾಜಸ್ವಾಮಿ ಜಾತ್ರೆ ಮತ್ತು 
ರಥೋತ್ಸವಗಳು, ಬಅಳಗಿರಿರಂಗನ ಬೆಟ್ಟದ ರಂಗನಾಥಸ್ವಾಮಿ ಜಾತ್ರೆ, ಅಗರದ ಹಿಂಡಿಮಾರಮ್ಮ 
ಜಾತ್ರೆ, ಶ್ರೀ ಮಲೆ ಮಹದೇಶ್ವರ ಬೆಟ್ಟದ ಜಾತ್ರೆ, ಅದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು 
ಮಾಹಿತಿಯನ್ನು ನೀಡಲಾಗಿದೆ. ಸೇವಾ ವಿವರ ಮತ್ತು ಉತ್ಸವಾದಿಗಳ ವಿವರ, ಪ್ರಸಾದದ ವಿವರ, 
ದರ್ಶನದ ವಿವರಗಳು, ಶ್ರಾವಣ ಮಾಸದ ಸೇವೆಗಳು, ವಸತಿಗೃಹ ನಿಧಿಕಾಣಿಕೆ ಪರಿಷ್ಠರಣೆ, 
ಬೆಳ್ಳರಥ ನಿರ್ಮಾಣಕ್ಷಾಗಿ ದೇಣಿಗೆ ವಿವರ, ಮಹಾಲಯ ಜಾತ್ರಾ ಮಹೋತ್ಸವದ 
ಕಾರ್ಯಕ್ರಮಗಳು, ದಸರಾ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು, ದೀಪಾವಳ ಜಾತ್ರೆ 
ಮಹೋತ್ಸವದ ಕಾರ್ಯಕ್ರಮಗಳು, ಕಾರ್ತಿಕ ಸೋಮವಾರ ಜಾತ್ರೆ ಮಹೋತ್ಸವದ 
ಕಾರ್ಯಕ್ರಮಗಳು, ಬಂಗಾರದ ರಥೋತ್ಸವ ಪ್ರತಿದಿನ ಸಂಜೆ 7 ಗಂಟಿಗೆ ನಡೆಯುವ 
ಕಾರ್ಯಕ್ರಮಗಳು, ಸೇವೆಗಳು, ಧರ್ಮದರ್ಶನ, ಉತ್ಸವಗಳು, ಸಾಲೂರು ಮಠದ ಹಿನ್ನೆಲೆ 
ಸುಮಾರು 16 ಜನ ಮಠದ ಕಾರ್ಯಭಾರ ನಡೆಸಿದ್ದಾರೆ. 


275 


ಹೊಂಡರಬಾಳು ಜಾತ್ರೆ (ಸಿದ್ದೇಶ್ವರನ ಬೆಟ್ಟದ ಜಾತ್ರೆ) ಬೂದಬಾಳು ವೆಂಕಟರಮಣಸ್ವಾಮಿ 
ಜಾತ್ರೆ, ಐತಿಹಾಸಿಕ ಚಿಕ್ಕಲ್ಲೂರು ಜಾತ್ರೆ, ಆಹಾರ ಪಾನೀಯಗಳು, ಸೋಲಆಗರ ಆಹಾರ 
ಸಂಗ್ರಹಣಿ, ಲಂಬಾಣಿಗಳ ಆಹಾರ, ಸಂಗೀತ, ನೃತ್ಯ, ಗೊರವರ ಕುಣಿತ ಅಥವಾ ನೃತ್ಯ, 
ಪಿನಾಸಿ ನೃತ್ಯ ಅಥವಾ ಸೋಲಗರ ನೃತ್ಯ, ವೀರಗಾಸೆ ನೃತ್ಯ, ಕೋಲಾಟ. ಲಂಬಾಣಿ ನೃತ್ಯ, 
ಅಬೆಟಯನ್‌ ನೃತ್ಯ, ನೀಲಗಾರರು, ಇವುಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲಿ 
ಉಪಯುಕ್ತವಾಗಿದೆ. ಈ ಹಿನ್ನೆಲೆಯಲ್ಲ ಇವೆಲ್ಲವುಗಳನ್ನು ಕುರಿತು ಸವಿವರವಾಗಿ 


ಚರ್ಚಿಸಲಾಗಿದೆ. 


ಆರನೆಯ ಅಧ್ಯಾಯವು ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳ ಅಭವೃಧ್ಧಿಗೆ 
ಮಾಗೋಪಾಯಗಳನ್ನು ಕುರಿತು ಚರ್ಜಸಲಾಗಿದೆ. ಕರ್ನಾಟಕದ ರಾಜ್ಯದ ವಿಸ್ತಾರವಾದ 
ಹಾಗೂ ನೈಸರ್ಗಿಕ ಹಿನ್ನೆಲೆಯಲ್ಲ ಸುಂದರವಾದ ಸಾಕಷ್ಟು ಬೆಟ್ಟಗುಡ್ಡ. ಗಿರಿಧಾಮಗಳು, ನದಿ, 
ಜಲಪಾತ ಹಾಗೂ ಪ್ರಾಚೀನ ಕಾಲದ ನೆಲೆಗಳು, ಪ್ರಾಚೀನ ಧಾರ್ಮಿಕ ತಾಣಗಳು ಇವೆಲ್ಲವನ್ನು 
ಹೊಂದಿರುವ ಜಲ್ಲೆಯಾಗಿದೆ. ಈ ಜಲ್ಲೆಯಲ್ಲ ಕಂಡುಬರುವ ನಾಲ್ಲು ತಾಲೂಕುಗಳಲ್ಲಯೂ 
ಬೆಟ್ಟಗುಡ್ಡಗಳು ನದಿ ಕಣಿವೆಗಳು ಸುಂದರ ಜಲಪಾತಗಳು ವನ್ಯಸಂಪತ್ತು, ಅರಣ್ಯ ಸಂಪತ್ತು 
ಹೀಗೆ ಎಲ್ಲಾ ರೀತಿಯ ನೈಸರ್ಗಿಕ ಸಂಪತ್ತನ್ನು ಮೈೈದುಂಜಸಿಕೊಂಡಿರುವ ಚಾಮರಾಜನಗರ 
ಜಲ್ಲೆ ಪ್ರವಾಸೋದ್ಯಮಕ್ಕೆ ಹೇಆ ಮಾಡಿಸಿದಂತಹ ಜಲ್ಲೆಯಾಗಿದೆ. ಆದಕಾರಣ ಈ ಜಲ್ಲೆಯ 
ನಾಲ್ಲು ತಾಲೂಕುಗಳೂ ಸಹ ಪ್ರವಾಸಿಗರನ್ನು ಕೈಜೀಸಿ ಬರಮಾಡಿಕೊಳ್ಳುತ್ತಿದೆ. ಆದರೂ ಸಹ 
ಕೆಲವೊಂದು ಕಡೆ ಪವಾಸಿ ತಾಣಗಳ ಕುರಿತು ಮಾಹಿತಿಗಳೇ ಇಲ್ಲವಾಗಿವೆ. ಶಂ ನಿಟ್ಟನಲ್ಲ 
ಪ್ರವಾಸದ ಅಭವೃಥ್ಧಿ ಕೆಲವೊಂದು ಮಾಗೋಪಾಯಗಳು ಕೂಡ ಪ್ರಸ್ತುತ ದಿನಗಳಲ್ಲ 
ಅಗತ್ಯವಾಗಿದೆ ಎಂಬುದು ನನ್ನು ಕ್ಷೇತ್ರ ಕಾರ್ಯದಲ್ಲ ಆದ ಒಂದು ಅನುಭವ, ಈ ಹಿನ್ನೆಲೆಯಲ್ಲ 
ಚಾಮರಾಜನಗರ ಜಲ್ಲೆಯೂ ಪ್ರವಾಸಿಗರ ದೃಷ್ಟಿಯಲ್ಲ ಕೆಲವೊಂದು ಮಾಗಣೋಪಾಯಗಳನ್ನು 
ಅನುಸರಿಸಲೇಖೇಕಾಗಿದೆ. ಹಾಗೂ ಹಿರಿಯ ವಿದ್ವಾಂಸರ ಮಾರ್ಗದರ್ಶನವನ್ನು ಪಡೆದುಕೊಂಡು 
ಶೇ ಭಾಗದ ಸಾಕಷ್ಟು ತಾಣಗಳು ಅಭವೃಧ್ಧಿಗೊಳ್ಳಬಲೇಕಾಗಿದೆ. 


ಮಾಗೋಪಾಯಗಳ ಹಿನ್ನೆಲೆಯಲ್ಲ ಚಾಮರಾಜನಗರ ಜಲ್ಲೆಯ ಪ್ರತಿಯೊಂದು 
ತಾಲೂಕಿನಲ್ಲ ಒಂದು ಸಮಸ್ಯೆಗಳು ಎದ್ದು ಕಾಣುತ್ತದೆ. ಅವುಗಳನ್ನು ಕಾರ್ಯರೂಪಕ್ಕೆ 
ತರುವುದರಿಂದ ಅನೇಕ ರೀತಿಯಲ್ಪ್ಲ ಪ್ರವಾಸಿಗರಿಗೆ ಉಪಯುಕ್ತವಾಗುತ್ತದೆ. ಇದರಿಂದ ಜಲ್ಲೆಗೂ 
ಕೂಡ ತನ್ನದೇ ಆದ ಹೆಸರು ಬರುತ್ತದೆ. ರಾಜ್ಯಕ್ಕೂ ಹೆಸರು ಬರುತ್ತದೆ. ಆದಕಾರಣ ಕೆಲವೊಂದು 
ಉಪಯುಕ್ತ ಮಾಗೋಪಾಯವನ್ನು ತಿಆಸಲಾಗಿರುತ್ತದೆ. 


276 


ಶೇ ಭಾಗದ ಸಾರಿಗೆ ಸಂಪರ್ಕದ ವ್ಯವಸ್ಥೆಯು ಯಾವ ರೀತಿ ಇದೆ. ಮುಂದಿನ 
ದಿನಗಳಲ್ಪ ಯಾವ ರೀತಿ ಬೆಳೆಯಬೇಕು ಎಂಬುದರ ಕುರಿತು ತಿಆಸಲಾಗಿದೆ. ಚಾಮರಾಜನಗರ 
ಜಲ್ಲೆಯ ಕೆಲವು ಪ್ರಮುಖ ತಾಣಗಕಲ್ಪ್ಲ ತಂಗುದಾಣಗಳವೆ. ಆದರೆ ಅವುಗಳು ಶ್ರೀಮಂತರಿಗೆ 
ಮಾತ್ರ ಸೀಮಿತವಾಗಿದೆ. ಸ್ಥಳೀಯರಿಗೆ ತಾಣಗಳ ಹೊಸ್ತಿಂಗೂ ಹೋಗುವುದಕ್ಕೂ 
ಅವಕಾಶವಿಲ್ಲವಾಗಿದೆ. ಕೆಲವೊಂದು ಧಾರ್ಮಿಕ ಕ್ಷೇತ್ರಗಳಲ್ಲ ತಂಗುದಾಣಗಳವೆ. ಇದು 
ಪ್ರತಿಯೊಂದು ತಾಣಗಳಗೂ ಬೆಳೆಯ ಬೇಕಾಗಿದೆ. ಏಕೆಂದರೆ ಚಾಮರಾಜನಗರ ಜಲ್ಲೆಯಲ್ಲ 
ಇನ್ನೂ ಅನೇಕ ಹೊಸ ಹೊಸ ಪ್ರವಾಸಿ ತಾಣಗಳವೆ. ಇದನ್ನು ಇಲ್ಲಯ ತನಕ ಯಾರು ಕೂಡ 
ಪತ್ತೆ ಮಾಡಿಲ್ಲ. ಅಂತಹ ಸ್ಥಳಕಗಳಲ್ಲಯೂ ತಂಗುದಾಣಗಳು ಸ್ಥಾಪನೆಯಾಗಬೇಕಾಗಿದೆ. 
ಉದಾಹರಣೆ ಕೌಆಹಳ್ಳ ಡ್ಯಾಂ, ಬಂಡಳ್ಳಯ ಕಿರಿಧಾಮಗಳ ಹತ್ತಿರ, ಚಿಕ್ಕಲ್ಲೂರು, ಪ್ರಾಂತ್ಯದ 
ಗಿರಿಧಾಮಗಳ ಹತ್ತಿರ, ಮುತ್ತತ್ತಿ ಗಿರಿಧಾಮಗಳು ಮತ್ತು ಕಾವೇರಿ ನದಿ ಹರಿಯುತ್ತಾಳೆ. ಅಲ್ಲದೆ 
ಮೇಕೆದಾಟು ಕಣಿವೆಯಲ್ಲ ಕಾವೇರಿ ಹಾಗೂ ಪಕ್ಕೃತಿ ಸೊಬಗು ಇದೆ. ಇಲ್ಲ ಸಾಕಷ್ಟು ವಿದೇಶಿ 
ಪ್ರವಾಸಿಗರು ಬರುತ್ತಿದ್ದಾರೆ. ಅಲ್ಲದೆ ಸ್ಥಳೀಯವಾಗಿಯೂ ಪ್ರವಾಸ ಕೈಗೊಳ್ಳುವವರು ಸಾಕಷ್ಟು 
ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಇಂತಹ ಕಡೆಗಳ್ಲ ತಂಗುದಾಣಗಳು ಸ್ಥಾಪನೆಯಾಗಖೇಕಾಗಿದೆ. 
ಅಲ್ಲದೆ ಕರ್ನಾಟಕ ಕಟ್ಟಕಡೆಯ ವೀರಪ್ಪನ್‌ ಊರಾದ ಗೋಪಿನಾಥಮ್‌ನಲ್ಪ್ಲಯೂ ಕೂಡ 
ಪ್ರಕೃತಿಮಯವಾದ ನೆಲೆಯಾಗಿದೆ. ಇಲ್ಲಯೂ ಕೂಡ ತಂಗುದಾಣ ಅವಶ್ಯಕತೆ ಇದೆ. ಅಲ್ಲದೆ 
ಹೊಗೆನಕಲ್‌ ಜಲಪಾತದ ಪರಿಸರದಲ್ಲ ತಂಗುದಾಣವೇ ಇಲ್ಲ. ಇಲ್ಲಯೂ ಕೂಡ ತಂಗುದಾಣ 
ಸ್ಥಾಪನೆಯಾಗಖೇಕಾಗಿದೆ. ಕೊಳ್ಳೇಗಾಲದ ಗುಂಡಾಲ್‌ ಜಲಾಶಯ ಒಂದು ಪ್ರಕೃತಿ ಸುಂದರ 
ತಾಣ, ಇಲ್ಲಿಯೂ ಕೂಡ ಒಂದು ತಂಗುದಾಣವೂ ಇಲ್ಲ. ಆದರೆ ಜಳಗಿರಿರಂಗನಬೆಟ್ಟ. ಕೆ.ಗುಡಿ, 
ಬಂಡೀಪುರ. ನಾಗರಹೊಳೆ, ಮೊದಲಾದ ಕಡೆ ತಂಗುದಾಣಗಳದ್ದರೂ ಕೂಡ ದುಬಾರಿ 
ಹಣವನ್ನು ನೀಡಬೇಕಾಗುತ್ತದೆ. ಇದರಿಂದ ಸ್ಥಳೀಯರಿಗೆ, ಮಧ್ಯಮ ವರ್ಗದವರಿಗೆ 
ಹೋಗುವುದಕ್ಕೆ ಸಾಧ್ಯವಿಲ್ಲ. ಇದು ಶ್ರೀಮಂತ ವರ್ಗ ಹಾಗೂ ವಿದೇಶಿಯರಿಗೆ ಮಾತ್ರ 
ಎಂಬುದನ್ನು ಸಾರಿ ಹೇಳುತ್ತದೆ. ಆದಕಾರಣ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಸ್ಥಳೀಯ 
ಪ್ರವಾಸಿಗರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು. ಕೆಲವೊಂದು ಮೂಲಭೂತ ಸೌಕರ್ಯಗಳ 
ಕುರಿತು ತಿಆಸಲಾಗಿದೆ. ಪ್ರಾಕೃತಿಕ ಆಕರ್ಷಣೆಗಳನ್ನು ಸಾಂಸ್ಕೃತಿಕ ಪ್ರದರ್ಶನಗಳು. ಐತಿಹಾಸಿಕ 
ಸ್ಕಾರಕಗಳು. ಷಾಪಿಂಗ್‌ ಸೌಲಭ್ಯಗಳು. ಹೋಟೆಲ್‌, ಪ್ರವಾಸಿ ಮಾರ್ಗದರ್ಶಿಗಳ ಅವಶ್ಯಕತೆ 
ಪ್ರವಾಸಕ್ಗಾಗಿಯೇ ನ್ಥಳೀಯ ಮಾಹಿತಿ ಪುಸ್ತಕಗಳು. ಪ್ರವಾಸಿ ಮನೋರಂಜನಾ 
ಕಾರ್ಯಕ್ರಮಗಳು, ಪ್ರವಾಸಿ ತಾಣಗಳ ಬೆಳವಣಿಗೆಯಲ್ಲ ಟ್ರಾವೆಲ್‌ ಏಜೆನ್ಸಿಗಳ ಪಾತ್ರ, ಟ್ರಾವೆಲ್‌ 


ಏಜೆನ್ಸಿಗಳ ಪಮುಖ ವಿಧಗಳು, ಸುಗಮ ವ್ಯಾಪಾರ, ಸಾಮಾನ್ಯ ವ್ಯಾಪಾರ, Online Travel 


277 


Agency, Multi Destination Travel Agency ್ರಾವೆಲ್ಡ್‌ ಏಜೆನ್ಸಿಯ ಅಗತ್ಯಗಳು, 
ಪ್ರವಾಸೋದ್ಯಮದ ಬೆಳವಣಿಗೆಯಲ್ಲ ಸಹಾಯಕ ಸೇವೆಗಳ ಪಾತ್ರ. ಮಾರ್ಗದರ್ಶನ. ಮಾಹಿತಿ. 
ಆರೋಗ್ಯ ಕೇಂದ್ರಗಳು, ವಿಮೆ ವ್ಯವಸ್ಥೆ, ಹಣಕಾಸು, ಇಂಧನ ಕೇಂದ್ರಗಳು, ರಸ್ತೆ ಬದಿಯ 
ನಾಮಫಲಕಗಳು, ರಸ್ತೆಬದಿಯ ಉದ್ಯಾನವನಗಳು, ವ್ಯಾಪಾರ ಮಳಗೆಗಳು, ಪ್ರಾಥಮಿಕ 
ಸೇವೆಗಳು. ಮನರಂಜನೆಗಾಗಿ ಹಬ್ಬಗಳು ಪಾಸ್‌ ಪೋರ್ಟ್‌ ಮತ್ತು ವೀಸಾ ಈ ಮೇಅನ ಎಲ್ಲಾ 
ಅಂಶಗಳು ಕೂಡ ಪ್ರವಾಸೋದ್ಯಮಕ್ಕೆ ಉಪಯುಕ್ತವಾಗಿವೆ. ಇವೆಲ್ಲವನ್ನು ಪ್ರವಾಸಿಗರ 
ಹಿನ್ನೆಲೆಯಲ್ಲ ಚರ್ಚಿಸಲಾಗಿರುತ್ತದೆ. ಪ್ರವಾಸಿ ತಾಣಗಳ ಅಭವೃದ್ಧಿಗೆ ಸರ್ಕಾರದ 
ಯೋಜನೆಗಳನ್ನು ಕುರಿತು ಸಹ ಚರ್ಜಿಸಲಾಗಿರುತ್ತದೆ. ದೋಣಿಯಾನದ ತಾಣ ಮಾಡು 
ಕೊಟ್ಲಾಯ್‌, ಕೌಆಹಳ್ಳ ಡ್ಯಾಂ, ಗರಿಕೆಕಂಡಿ, ಗವಿಗಕಳ ಊರು ಮಂಚಹಳ್ಳಿ ಇವುಗಳನ್ನು ಹೊಸದಾಗಿ 
ಗುರ್ತಿಸಿದ ಪ್ರವಾಸಿ ತಾಣಗಳೆಂದು ತಿಆಸಲಾಗಿದೆ. ಪ್ರವಾಸಿಗರ ಅನುಕಾಲಕ್ಷಾಗಿ 
ಚಾಮರಾಜನಗರ ಜಲ್ಲೆಯ ನೆರೆಹೊರೆಯ ಕಂಡು ಬರುವ ಪ್ರವಾಸಿ ತಾಣಗಳನ್ನು ತಿಅಸಲಾಗಿದೆ. 
ಚಾಮರಾಜನಗರ ಜಲ್ಲೆಯ ತಾಲೂಕುವಾರು ಪ್ರವಾಸಿ ತಾಣಗಳ ಪಟ್ಟಿಯನ್ನು ಸಹ 


ನೀಡಲಾಗಿದೆ. 


ಸಂಶೋಧನೆಯ ಪಅತಗಳು: ಚಾಮರಾಜನಗರ ಜಲ್ಲೆಯ ಪ್ರವಾಸಿ ತಾಣಗಳನ್ನು 
ನೋಡಿದಾಗ ಈ ಜಲ್ಲೆಯು ಪ್ರಾಚೀನಕಾಲದಿಂದ ಇಂದಿನ ಆಧುನಿಕ ಕಾಲದವರೆಗಿನ ಎಲ್ಲಾ 
ಪ್ರಕಾರದ ಪ್ರವಾಸಿ ತಾಣಗಳಾದ ಐತಿಹಾಸಿಕ, ಧಾರ್ಮಿಕ, ನೈಸರ್ಗಿಕ, ಶೈಕ್ಷಣಿಕ. ಸಾಹಸ ಕ್ರೀಡೆ. 
ಸಾಂಸ್ಕೃತಿಕ ಪರಂಪರೆ ಹೊಂದಿರುವುದು ಈ ಜಲ್ಲೆಯ ವಿಶಿಷ್ಟವಾಗಿದೆ. ಈ ಜಲ್ಲೆಯಲ್ಲ ಅನೇಕ 
ರೀತಿಯ ಪ್ರವಾಸಿ ತಾಣಗಳದ್ದು ಅವುಗಳನ್ನು ಬೆಳಕಿಗೆ ತರುವಂತಹ ಕೆಲಸವನ್ನು 
ಮಾಡಬೇಕಾಗಿದೆ. ಈ ಜಲ್ಲೆಯ ಜನರಲ್ಲ ಅರಿವು, ಕಾಳಜ, ಆಸಕ್ತಿ, ಪ್ರಜ್ಞೆಯ ಕೊರತೆ ಕಂಡು 
ಬಂದು ಆಳವಿನಂಚಿನಲ್ಲವೆ. ಪ್ರವಾಸೋದ್ಯಮ ಇಲಾಖೆಯು ಸಹ ಸರಿಯಾದ ರೀತಿಯಲ್ಲ 
ಕಾರ್ಯನಿರ್ವಹಿಸುವ ಅವಶ್ಯಕತೆಯುದೆ. ಪ್ರಾಚ್ಛವಸ್ಸು ಇಲಾಖೆಯು ಹೊಸ ಹೊಸಪ 
ಸ್ಮಾರಕಗಳನ್ನು ಗುರ್ತಿಸಿ ಅವುಗಳನ್ನು ಅಭವೃದ್ಧಿಪಡಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಈ 
ಜಲ್ಲೆಯು ಇಂತಹ ಪ್ರಮುಖ ಪ್ರವಾಸಿತಾಣಗಳನ್ನು ಹೊಂದಿರುವುದು ಮಹತ್ವದಾಗಿದೆ. ಅಷ್ಟೇ 
ಇಲ್ಪ್ಲನ ಜನರ ಸೌಭಾಗ್ಯವಾಗಿದೆ. 


> ಬೈನಾಕ್ಕುಲ್ಲರ್‌- ಜ.ಆರ್‌.ಹಿಲ್ಲ್‌, ಕರಿವರಾದರಾಯನಬೆಟ್ಟ. ಹುಲುನ ಮುರಡಿ ಬೆಟ್ಟ ಮತ್ತು 
ಮರಡಿಗುಡ್ಡಗಳಲ್ಲ ಬೈನಾಕ್ಕುಲ್ಲರ್‌ಗಳನ್ನು ನಿರ್ಮಿಸಬೇಕು. 


278 


ಸುವರ್ಣಾ ರಥವನ್ನು (ರೈಲು) ಮೈಸೂರಿನ ಅಶೋಕಮರಂ ರೈಲು ನಿಲ್ದಾಣದಿಂದನಿಂದ 
ಚಾಮರಾಜನಗರ ರೈಲು ನಿಲ್ದಾಣದವರಗೆ ವಿಸ್ತರಿಸಬೇಕು. 


ಸಪಾರಿ: ಮಲೆಮಹದೇಶ್ವರ ವನ್ಯಜೀವಿ ಧಾಮ ಮತ್ತು ಕಾವೇರಿ ವನ್ಯಜೀವಿ 
ಧಾಮಗಕಲ್ಲಯೂ ಸಫಾರಿ ವ್ಯವಸ್ಥೆಯನ್ನು ಆರಂಭಸಬೇಕು. 
ವನ್ಯ ಜೀವಿ ಧಾಮ ಮತ್ತು ಹುಲ ಸಂರಕ್ಷಿತ ಪ್ರದೇಶವನ್ನು ಸಮುದಾಯ ಆಧಾರಿತ 


ಪ್ರದೇಶವೆಂದು ಘೋಷಿಸಬೇಕು. 


> ಟೂರ್‌ ಪ್ಯಾಕೇಜ್‌ನ್ನು ಅಳವಡಿಸಿಕೊಳ್ಳಬೇಕು 


> ಮೊದಲ ದಿನ, ಭರಚುಕ್ಕಿ. ಮಲ್ಕೆಮಹದೇಶ್ವರ ಬೆಟ್ಟ. ಹೊಗೆನೆಕಲ್‌ ಜಲಪಾತ, ಗುಂಡಾಲ್‌ 


ಜಲಾಶಯ, ಅಬೆಟ್‌ ಕ್ಯಾಂಪ್‌, ಮರಡಿಗುಡ್ಡ ಇತ್ಯಾದಿ. 


* ಎರಡನೇ ದಿನ, ಬಳೇಮಂಟಪ, ಜ.ಆರ್‌.ಹಿಲ್ಸ್‌, ಕೆ.ಗುಡಿ. ಹರಳುಕೋಪಟಿ, 
ಕರಿವರಾದರಾಯನ ವನ್ಯವ್ಯಕ್ಷ ಧಾಮ, ಸುವರ್ಣಾವತಿ ಮತ್ತು ಚಿಕ್ಕಹೊಳೆ 
ಜಲಾಶಯಗಳು. 


ಮೂರನೇ ದಿನ. ಬಂಡೀಪುರ. ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ. ಪಾರ್ವತಿ ಬೆಟ್ಟ. 
ಹುಅಗನ ಮುರಡಿ ಮತ್ತು ಕನಕಗಿರಿ ಇತ್ಯಾದಿ. 


> ಜಲ್ಲೆ ಮತ್ತು ತಾಲೂಕು ಕೇಂದ್ರಗಳಲ್ಲ ಹೆಚ್ಚು ಉದ್ಯಾನವನಗಳನ್ನು ನಿರ್ಮಿಸಬೇಕು. 


> ಬೆಂಡರವಾಡಿ ಕೆರೆ ಮತ್ತು ಹೊಂಡರಬಾಳು ಕೆರೆಗಳ ದೋಣಿ ವಿಹಾರವನ್ನು 


ಆರಂಭಸಬೇಕು. 
ಜಲ್ಲಾ ಕೇಂದ್ರದಲ್ಲ ಕಲಾ ಮಂದಿರವನ್ನು ಮತ್ತು ತಾಲೂಕು ಕೇಂದ್ರಗಳಕಲ್ಲ ಬಯಲು 
ರಂಗಮಂದಿರವನ್ನು ನಿರ್ಮಿಸಬೇಕು. 

ಶೇ ಮೇಲನ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಸೂಚಿಸುತ್ತೇನೆ. ಈ 


ತಾಣಗಳನ್ನು ಉನಿ, ಬೆಳಸಿ ಮುಂದಿನ ಜನಾಂಗಕ್ಕೆ ಪರಿಚಲುಸುವ, ಬೆಳಗಿಸುವ 


ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡುವ ಅಗತ್ಯ ಎಂದಿಗಿಂತ ಇಂದು ಅತಿ ಹೆಚ್ಚಿದೆ ಎಂದೇ 


ನನ್ನು ಸವಿನಯ ಪ್ರಾರ್ಥನೆ. ಎಲ್ಲರೂ ಕೈಜೋಡಿಸೋಣ. ಪರಂಪರೆಯನ್ನು ಉಳಸೋಣ, 
ಪವಾಸಿತಾಣಗಳನ್ನು ಅಭವೃದ್ಧಿ ಪಥದತ್ತಕೊಂಡಯ್ಯೋಣ. ಇದರಿಂದ ಸಮುದಾಯಗಳು 
ಅಭವೃಧ್ಧಿಯಾಗುತ್ತದೆ ಎಂದು ಹೇಳ ಬಯಸುತ್ತೇನೆ. 


279 


ಪರಾಮರ್ಶನ ಗ್ರಂಥ 


PRIMARY SOURSES 


e Annual Report of the Tourism Department-2011-12 New Delhi. 
e Annual Report of the Tourism Department Govt. of Karnataka 
Bangalore-2011, 2012, 2013, 2014, 2015, 2016, 2017. 


e Annual Reports of the Archaeological Survey of India,1887. 
e Epigraphy Karnatika Vol 3-1974, 4-1975 in Mysore. 
e Epigraphy Karnatika Vol 4-1975 in Mysore. 
e Suryanath kamath- Karnataka State Gazetteer.1984 
e Hayavadan Rao- Mysore Gazetteer Govt Press — 1929-1936 
e A Hand Book Of Karnataka Gazetteer Bangalore 2012 
e MAR Report-1930,1933,1935,1937,1938 
* ಮೈಸೂರು ಆರ್ಕಿಯಾಲಾಜಕಲ್‌ ರಿಪೋರ್ಟ್‌-1916 
ವಿಶ್ವಕೋಶಗಳು 
* ಕನ್ನಡ ವಿಷಯ ವಿಶ್ವಕೋಶ- ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 1979 


* ಕನ್ನಡ ವಿಶ್ವಕೋಶ ಸಂ-7 ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಶ್ವವಿದ್ಯಾನಿಲಯ, 
ಮೈಸೂರು 1274 


* ಕನ್ನಡ ವಿಷಯ ವಿಶ್ವಕೋಶ- ಇತಿಹಾಸ ಮತ್ತು ಪುರಾತತ್ವ- ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 2೦೦೨ 


ನಿಘಂಟುಗಳು: 1. ಕನ್ನಡ ನಿಘಂಟು - ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


2. ಕನ್ನಡ ಜನಪದ ನಿಘಂಟು - ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


280 


ಗೆಹೆಟಯೆರ್‌ 


* ಸೂರ್ಯನಾಥ್‌ ಕಾಮತ್‌ - ಕರ್ನಾಟಕ ರಾಜ್ಯ ಗೆಜೆಟಿಯರ್‌ -ಭಛಾಗ-1 (ಸಂ) -19೦84 
€ ಸೂರ್ಯನಾಥ್‌ ಕಾಮತ್‌ - ಕರ್ನಾಟಕ ರಾಜ್ಯ ಗೆಜೆಟಯರ್‌ -ಭಛಾಗ-2(ಸಂ) -1೨8ರ 
€ ಸೂರ್ಯನಾಥ್‌ ಕಾಮತ್‌ - ಕರ್ನಾಟಕ ರಾಜ್ಯ ಗೆಜೆಟಯರ್‌ -ಭಛಾಗ-3(ಸಂ) -1086 


€e ಇತೇಶ್‌ ಮುಲ್‌ಹಕ್‌ (ಮುಖ್ಯ ಸಂಪಾದಕರು)- ಚಾಮರಾಜನಗರ ಜಲ್ಲಾ ಗೆಜೆಟಿಯರ್‌ 


2015-2016 


ಸಂಪುಟಗಳು 


1೫ ಲ್ಪತ್ರಿಹಾಸ ದರ್ಶನ (ಸಂ) - ಕರ್ನಾಟಕ ಇತಿಹಾಸ ಅಕಾಡೆಮಿ, ಬೆಂಗಳೂರು 
™ ಪ್ರಬುದ್ಧ ಕರ್ನಾಟಕ (ಸಂ) - ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ, ಮ್ಯಸೂರು 
= ಮಾನವಿಕ ಕರ್ನಾಟಕ(ಸಂ)- ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 
ಕೈಪಿಡಿಗಳು: 
™ ಚಲ್ಬರ ಜಲ್ಲಾ ದರ್ಶನ. ಚಾಮರಾಜನಗರ ಜಲ್ಲೆ. ಶೈಕ್ಷಣಿಕ ಪ್ರವಾಸ ಕೈಪಿಡಿ, 
ಸಾರ್ವಜನಿಕ ಶಿಕ್ಷಣ ಇಲಾಖೆ- ಚಾಮರಾಜನಗರ ಜಲ್ಲೆ -2೦1೦-13 
೫ ಪರ್ನಾಟಕ ಮಾಹಿತಿ ಕೈಪಿಡಿ. ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು 


೫ ಕರ್ನಾಟಕ ಪ್ರವಾಸೋದ್ಯಮ ನೋಟ. (2೦೦೨-14) ಕೆ.ಎಸ್‌.ಟ.ಸಿ.ಡಿ, ಬೆಂಗಳೂರು 


™ ಚಾಮರಾಜನಗರ ಜಲ್ಲೆಯ ಅಂಕಿ ಅಂಶಗಳ ಪಕ್ಷಿನೋಟ, (2೦1) ಜಲ್ಲಾ ಸಂಖ್ಯಾ 


ಸಂಗ್ರಹಣಾಧಿಕಾರಿಗಳು, ಜಲ್ಲಾ ಆಡಳತ ಭವನ, ಚಾಮರಾಜನಗರ. 


JOURNALS 
English 


1. Half yearly journal of the Mysore University (Arts) Mysore. 
Proceedings of the Indian History Congress. 
Proceedings of the South Indian History Congress. 


Proceedings of the Karnataka History, Congress. 


Me > 


Journal of Historical Studies Dos in History University of Mysore 


281 


ದ್ವಿತೀಯ ಆಕರಗಳು 


ಅನಂತರಾಮ್‌ ರಾವ್‌ ಕೆ. - ಸುವರ್ಣ ಕರ್ನಾಟಕ ದರ್ಶನ (5೦ ಸಂವತ್ತರ). ವಿದ್ಯಾ 


ಪಜ್ಞಷಿಂಗ್‌ ಹೌಸ್‌ ಮಂಗಳೂರು, 2೦೦6. 


ಅಪರ್ಣ ಕೂ.ಸ - ದೇವಾಲಯ ವಾಸ್ತು ಶಿಲ್ಲ ಪರಿಚಯ ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ ಹಂಪಿ, 199೨. 

ಅರವಿಂದ ಮಾಲಗತ್ತಿ (ಸಂ) - ಮಲೆಯ ಮಾದೇಶ್ವರ, ಪ್ರಕಾಶಕರು ಪ್ರಸಾರಾಂಗ, 
ಮೈಸೂರು ವಿಶ್ವವಿದ್ಯಾನಿಲಯ, ಮ್ಯಸೂರು, 2೦೦೦. 

ಅಶ್ವತಪ್ಪ ಕೆ. - ಭಾರತದಲ್ಲ ಪ್ರವಾಸೋದ್ಯಮ ಇತಿಹಾಸ - ಸುಭಾಸ್‌ ಸ್ನೊರ್‌ ಬುಕ್‌ 
ಕಾರ್ನರ್‌, ಬೆಂಗಳೂರು. 2೦13. 

ಆಲೂರು ವೆಂಕಟರಾಯರು - ಕರ್ನಾಟಕ ಗತವೈಭವ- ಕರ್ನಾಟಕ ಸಾಹಿತ್ಯ ಮಂದಿರ 
ಧಾರಾವಾಡ, 19೨4೦. 

ಇತಿಹಾಸ ದರ್ಶನಗಳು - ಕರ್ನಾಟಕ ಇತಿಹಾಸ ಅಕಾಡಮಿ.ಬೆಂಗಳೂರು,1086- 
2೦೦8. 

ಕರ್ನಾಟಕ ಪ್ರವಾಸಿಗರ ಕೈಪಿಡಿ - ಮೈಸೂರು ವಿಶ್ವ ವಿದ್ಯಾನಿಲಯ ಮೈಸೂರು, ವಾಸವಿ 
ಬುಕ್‌ ಹೌಸ್‌, ಮೈಸೂರು, 2೦1೦. 

ಕೃಷ್ಣರಾಮ್‌.ಎ.ಎಚ್‌- ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ. ಬೆಂಗಳೂರು, 196೦2. 
ಗೋಪಾಲರಾವ್‌ ಎಚ್‌.ಎಸ್‌ - ನಮ್ಮ ನಾಡು ಕರ್ನಾಟಕ, ನವಕರ್ನಾಟಕ ಪ್ರಕಾಶನ. 
ಬೆಂಗಳೂರು, 19೨3. 

ಗೋಪಾಲ ಬಾ.ರಾ - ಕರ್ನಾಟಕದ ಕಲೆಗಳು ವಾಸು 4ನೇ (ಸಂ) ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು, 2೦1೦. 

ಚಂದ್ರು ಕಾಜೇನಹಳ್ಳ- ಸೋಲಗರ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಅಕಾಡಮಿ, 
ಬೆಂಗಳೂರು, 2೦1. 

ಡಿ.ವಿ.ಜ. - ಜ್ಞಾಪಕ ಚಿತ್ರಶಾಲೆ, ಸಂಪುಟ-7, ಹೃದಯ ಸಂಪನ್ನರು, ಮೈಸೂರು. 
ಪ್ರಕಟಣಿ 1974, 


ನಾಗಮಲ್ಲಪ್ಪ ಎ.ಎಂ, - ಬಯಲು, ರಾಜೇಂದ್ರ ಆಪ್‌ ಸೆಟ್‌ ಪ್ರಿಂಟರ್‌, 19೨5, 


J 


282 


ನಾಗಮಲ್ಲಪ್ಪ ಎ.ಎಂ,- ವಿಜಯ ಸಿರಿ - ಸ್ಕರಣ ಸಂಚಿಕೆ ಜಲ್ಲಾ ಸಾಹಿತ್ಯ ಪರಿಷತ್‌, 
ಚಾಮರಾಜನಗರ, 2೦1. 

ನಾಗರಾಜು ಬ.ಎಂಲ - ಪ್ರವಾಸೋದ್ಯಮದ ಸಂಘಟನೆ ಮತ್ತು ಬೆಳವಣಿಗೆ, ಮಹಿಮ 
ಪ್ರಕಾಶನ, ಮೈಸೂರು, 2೦14. 

ನಾಗೇಂದ್ರನ್‌ ಜಿ. - ಕರ್ನಾಟಕದ ಪ್ರಸಿದ್ಧ ಪ್ರೇಕ್ಷಣಿಯ ಸ್ಥಳಗಳು, ವಸಂತ ಪ್ರಕಾಶನ, 
ಬೆಂಗಳೂರು, ೭2೦೦೬8. 

ನಾಗೇಗೌಡ ಹೆಚ್‌.ಎಲ್‌ - ಪ್ರವಾಸಿ ಕಂಡ ಇಂಡಿಯಾ ಸಂಪುಟ 1 ರಿಂದ 7, 
ಬೆಂಗಳೂರು, 2೦೦6. 

ನಾರಾಯಣ ಗೌಡ ಬ, ಯೆರೆಗೌಡ ಕೆ.ಪಿ ಮತ್ತು ವೆಂಕಟೀಗೌಡ - ಕರ್ನಾಟಕದ 
ಭೌಗೋಆಕ ಲಕ್ಷಣಗಳು ಮತ್ತು ಇತಿಹಾಸ ಹಾಗೂ ಪ್ರವಾಸೋದ್ಯಮದೊಡನೆ 
ಸಂಬಂಧಗಳು, ತಾರಾ ಪ್ರಿಂಟರ್‌ ಅಂಡ್‌ ಪಟ್ಲಷಿಂಗ್‌ ಹೌಸ್‌, ಮೈಸೂರು, 2೦14. 
ಪರಮಶಿವಯ್ಯ ಜ.ಶಂ - ಕರ್ನಾಟಕದ ಜನಪದ ವಾದ್ಯಗಳು, ಐ.ಜ.ಎಚ್‌ ಪ್ರಕಾಶ, 
ಬೆಂಗಳೂರು,1೨80೦. 

ಬಸವರಾಜ್‌ ನೆಲ್ಪಸರ - ಲಂಬಾಣಿಗರು, ಐ.ಬಿ.ಎಚ್‌ ಪ್ರಕಾಶನ, ಬೆಂಗಳೂರು,1೨8೦. 
ಮಲೆಯೂರು ಗುರುಸ್ವಾಮಿ - ಹೊನ್ನುಹೊಳೆ. ರಾಜೇಂದ್ರ ಆಫ್‌ಸೆಬ್‌ ಪಫ್ರಿಂಟರ್‌್‌ 
ಅಂಡ್‌ ಪಟ್ಟಷರ್ಡ್‌ ಶಿವರಾಂ ಪೇಟಿ, ಮೈಸೂರು, 2೦೦7. 

ಮಹಾದೇವ ಶಂಕನಪುರ - ಮಲೆಯ ಮಾದಯ್ಯನ ಸಾಂಸ್ಕೃತಿಕ ಚರಿತ್ರೆ - 
ಪ್ರಸಾರಾಂಗ ಕನ್ನುಡ ವಿಶ್ವವಿದ್ಯಾನಿಲಯ, ಹಂಪಿ, 2೦1. 

ಮೈಸೂರು ದರ್ಶನ ಸಂಪುಟ-2 (ಕೆ.ಎಸ್‌ ನಾಗಪತಿ ಮುಖ್ಯ ಸಂಪಾದಕರು) 
ಪ್ರಸಾರಾಂಗ ಕೆ.ಎಸ್‌.ಓ.ಯು, ಮೈಸೂರು, 2೦1. 

ರಂಗನಾಥ - ಭಾರತದ ಪ್ರಾದೇಶಿಕ ಮತ್ತು ಆರ್ಥಿಕ ಭೂಗೋಳಶಾಸ್ತ್ರ, ವಿದ್ಯಾನಿಧಿ 
ಪ್ರಕಾಶನ, ಗದಗ (ಮೂರನೇ ಮುದ್ರಣ), 2೦14. 

ರಂಗಸ್ತಾಮಿ.ಡಿ.ಟ- ಭಾರತದ ಹಬ್ಬ ಹರಿದಿನಗಳು. ಸಮಾಜ ಪುಸ್ತಕಾಲಯ, 
ಧಾರವಾಡ, 1984. 

ರಮೇಶ್‌ ಬೆ.ಗೋ. - ಕರ್ನಾಟಕದ ಸುಪ್ರಸಿದ್ದ ದೇವಾಲಯಗಳು, ವಸಂತ ಪ್ರಕಾಶನ, 
ಬೆಂಗಳೂರು, 2೦೦8. 


283 


ರಾಮಕೃಷ್ಣೇಗೌಡ - ಕರ್ನಾಟಕ ಕಾವೇರಿ ಸಂಸ್ಕೃತಿ, ಕನ್ನಡ ಸಾಹಿತ್ಯ ಪರಿಷತ್ತು 
ಚಾಮರಾಜಪೇಟ, ಬೆಂಗಳೂರು, 2೦೦1. 

ರಾಮಶೇಷನ್‌ ನೀ.ಕೃ- ಕರ್ನಾಟಕದ ಕೋಟಿ ಕೊತ್ತಲಗಳು - ಐ.ಜ.ಎಚ್‌ ಪ್ರಕಾಶ 
ಬೆಂಗಳೂರು - 1980 

ರಾಜಶೇಖರ್‌ ಪಿ.ಸಿ -ಗುಂಡ್ಲುಪೇಟಿ ತಾಲೂಕಿನ ಜಾತ್ರೆಗಳು. ರಾಜೇಶ್ವರಿ ಪ್ರಕಾಶನ 
ಪಡಗೂರು, ಗುಂಡ್ಲುಪೇಟೆ, 2೦1೦. 

ವಿಜಯ ಕುಮಾರ್‌ ಎಸ್‌ - ಕರ್ನಾಟಕದ ಪ್ರವಾಸಿ ತಾಣಗಳು ಹಾಗೂ 
ಪುಣ್ಯಕ್ಷೇತ್ರಗಳು, ಪ್ರಕಾಶಕರು ಮಾರುತಿ ಬುಕ್‌ ಸೆಂಟರ್‌, ಗದಗ, 2೦1೦. 

ವೆಂಕಟೀಶ ಇಂದ್ದಾಡಿ -— ಮಲೆಯ ಮಾದಪ್ಪನ ಮಹಾಕಾವ್ಯ, ಪ್ರಸಾರಾಂಗ ಕನ್ನಡ 
ವಿಶ್ವವಿದ್ಯಾನಿಲಯ, ಹಂಪಿ, 2೦೦8. 

ಶಂಸ ಐತಾಳ - ಪ್ರವಾಸಿಗರು ಕಂಡ ಕನ್ನಡಿಗರ ಜನಜೀವನ. ಐ.ಜ.ಎಚ್‌ ಪ್ರಕಾಶನ 
ಬೆಂಗಳೂರು, 198೦. 

ಸತೀಶ್‌.ಹಚ್‌.ವಿ - ಹರದನಹಳ್ಳ ಸಾಂಸ್ಕೃತಿಕ ಅಧ್ಯಯನ, ಮೈಸೂರು 
ವಿಶ್ವವಿದ್ಯಾನಿಲಯ, ಮೈಸೂರು, 2೦೦8. 

ಸ್ಥಿತಾ ಸುರೇಬಾನಕರ - ಚಂದ್ರಶೇಖರ ಮುನ್ನೋಳ, ಭಾರತೀಯ ಪ್ರವಾಸೋದ್ಯಮ 
ಅಧ್ಯಯನ, ಶ್ರೀಕಮಾರೇಶ್ವರ ಪ್ರಕಾಶನ, ಹಾನಗಲ್ಲ. 2೦೦೨. 


€ವನ್‌ ಕ್ಷಾಡಸ್‌ - ಪ್ರವಾಸೋದ್ಯಮ ಇತಿಹಾಸ ಮತ್ತು ಕರ್ನಾಟಕದಲ್ಲಿ 


(€ ಲರ 


ವಾಸೋದ್ಯಮ., ಚೇತನ ಬುಕ್‌ ಹೌಸ್‌, ಮೈಸೂರು, ೨೦16. 


ರೇಶ ಬ ಹೂಗಾರ - ಕರ್ನಾಟಕದ ಪ್ರಮುಖ ಐತಿಹಾಸಿಕ ಸ್ಥಳಗಳು, ವಾಸನ್‌ 


೬ ಕ 


ಕೇಷನ್ಸ್‌, ಬೆಂಗಳೂರು. 2೦1೦. 


ಸುಭಾಷ್‌ ಭರಣಿ ಐಪಿಎಸ್‌ - ಧರೆಗೆ ದೊಡ್ಡವರು. ಪ್ರಕಾಶನ ದ್ರಾವಿಡ ಪಬ್ದಕೇಷನ್ಸ್‌ 
ಮೈಸೂರು, ಎಸ್‌.ಜ.ಎಂ ಕಾಲೋನಿ, ಶ್ರೀರಾಂಪುರ, ೭ನೇಹಂತ, ಮೈಸೂರು, 19೨ರ. 
ಸುಂದರ.ಅ - ಕರ್ನಾಟಕ ಪುರಾತತ್ವ ವಿಷಯ ವಿಶ್ವಕೋಶ, ಮೈಸೂರು. 2೦1೦. 
ಸೇಸುನಾಥ್‌.ಐ - ಕರ್ನಾಟಕದ ಪ್ರವಾಸಿ ತಾಣಗಳು, ಸಂಧಾನ ಪ್ರಕಾಶನ, 


ಬೆಂಗಳೂರು. 2೦1೦. 


284 


BIBLIOGRAPHY: ENGLISH BOOKS 


* Acharya Ram - Civil Aviation $ Tourism Administration in India 
(New Delhi, National publishing House, 1978. 

* Anand M.M - Tourism and Hotel Industry in India, New Delhi, 
prentice Hall of India, 1976. 

+ Badan B S— Impact Of Tourism On South India, New Delhi, 1997. 

+ Bhatia A.K.- Tourism Development, Principles and practices, New 
Delhi, Sterling Publisers, 2002. 

+ Bhatia AK — Tourism in India History and Development, New 
Delhi, Sterling Publisers,1978. 

4+ Divakara R.R, Karnataka through the Ages, Bangalore, 1968. 

+ Denis.A.Foster. - Travel and Tourism Management, Macmillan, 
1985. 

+ Ganeshaiah, K. N., R. Uma Shaanker and K. S. Bawa. - Biligiri 
Rangaswamy Temple Wildlife Sanctuary: Natural history, 
biodiversity and conservation. ATREE and VGKK, Bangalore, 
1998. 

* Islam, Z. and A. R. Rahmani. Important Bird Areas in India: 
Priority areas for conservation. Bombay Natural History Society, 
Mumba, BirdLife International, UK and Oxford University, Press 
Mumbai, 2004. 

* Manoher Sajnani — encyclopedia of Tourism resources in India, 

Delhi, Kalpaz Publishers, 2001. 

** Mukesh Ranga and Ashish Chandra,- Tourism and Hospitality in 
21° Century, New Delhi, Discovery Publishing House, 2003. 

+ Narasaish M.L - Tourism and Environment, New Delhi, Sterling 


Publisers, 1978. 


285 


“+ Puttaswamaiah k - Economic Development of Karnataka, New 


Delhi, 1980. 


* Ramesh - B. R. Flora of BR Hills, French Institute of Pondicherry, 
1989. 


% Srinivasa, T. S., S. Karthikeyan. and J. N. Prasad. Faunal survey 
of the Biligirirangan Temple Wildlife Sanctuary. Merlin Nature 
Club, Bangalore, 1997. 


* Srivastava A.L. — History of India, Agra, 1977. 


% Srinivasan, U. and Prashanth N. S. (2006): Preferential routes of 
bird dispersal to the Western Ghats in India: An explanation for the 
avifaunal peculiarities of the Biliginrangan Hills. Indian Birds, 


2006 


* Srinivasan, U. and Prashanth N.S. Additions to the Avifauna of the 


Biligirirangans, Indian Birds, 2005. 


% Somasundaram, H. N. and Kibe, R. V. Soliga - The Tribe and its 
Stride, Vivekananda Gir1jana Kalyana Kendra, BR Hills, 1990. 


« Tiwari.S.K — Encyclopedia of Indian Wildlife sanctuaries and 
National Parks, New Dehli, Anmol publications, 1997. 


 Vijayalakshmi - History and Tourism, Bangalore, 2005. 


% Yashodhara Jain - Tourism Development, Problems and Prospects 


New Delhi, APH Publishing Corporation,1998. 


% Yathish Kumar — Tourism Management United Publishers, 


Mangalore, 2012. 


286 


* ಪತ್ರಿಕೆಗಳು, 
೫ ವಜಯ ಕರ್ನಾಟಕ, 
™ ವಿಜಯವಾಣಿ. 
™” ರೇಷ್ಕೆಯ ನಾಡು. 
“” ಕನ್ನುಡ ಪ್ರಭ. 
=  ಗೊರುಕನ. 
=: ಮೈಸೂರು ಮಿತ್ರ. 
=” ಪ್ರಜಾವಾಣಿ, 
“™ ಶಿಂಷಾ ಪ್ರಭ. 


೫ ಉದಯವಾಣಿ. 


The Hindu 


* ಮಾಸಪತ್ರಿಕೆಗಳು, 


೫ ಯೋಜನಾ, 


287 


ಕರ್ನಾಟಕ ರಾಜ್ಯ ನಕ್ಷೆ 


288 


Uganlyam 


j Mahadleshwara 


———— ee —— 
Parasalnattam_ |) 


TAMIL NADU 


[| 
Copyright © 2013 www.mapsofindia.com ~~ 
(Wpdated.of 20th November 2013) A 


ಚಾಮರಾಜನಗರ ಜಲ್ಲಾ ನಕ್ಷೆ 


BANDIPUR TIGER RESERVE KO 


North Latitudes 1f 354" and 1 5502" 
East Longitudes 76 #217" and 76 5132" 


y 4 
ಕ 


ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹುಅ ಸಂರಕ್ಷಿತ ಪ್ರದೇಶದ ನಕ್ಷೆ 


289 


ಚಾಮರಾಜನಗರ ತಾಲೂಕಿನ ಪ್ರವಾಸಿ ತಾಣಗಳ ನಕ್ಷೆ 


ನಡು py 


ಸಜೆ 
~— mien Rigen] 
--- mf gos] 


ಗುಂಡ್ಲುಪೇಟೆ ತಾಲೂಕಿನ ಪ್ರವಾಸಿ ತಾಣಗಳ ನಕ್ಷೆ 


290 


> ಚಾಮರಾಜನಗರ ತಾಲೂಕಿ ಪ್ರವಾಸಿ ತಾಣಗಳು 


[ey 


ಚಾಮರಾಜೇಶ್ವರ ದೇವಾಲಯ. 


2 ವೀರಭದ್ರೇಶ್ವರ ದೇವಾಲಯ. 

3. ಹರಳುಕೋವಟಿ. 

4. ಹರದನಹಳ್ಳ. 

5. ನರಸಮಂಗಲ. 

6. ಉಮ್ಮತ್ತೂರು. 

7. ವೆಂಕಟಯ್ಯನಛತ್ರ ಕ್ಷೇತ್ರ. 

8. ಜೈನ ಕನಕಗಿರಿ. 

9. ಚಾಮರಾಜೇಂದ್ರ ಒಡೆಯರ ಜನನ ಮಂಟಪ. 
10. ದೊಡ್ಡ ಅರಸನ ಕೊಳ. 

11. ಅಳಗಿರಿರಂಗನಾಥ ಹುಲಅ ಸಂರಕ್ಷಿತ ಪ್ರದೇಶ. 
12. ಕೆ.ಗುಡಿ. 

13. ಬೆಲ್ಲತ್ತ ಪಕ್ಷಿ ಕಾಶಿ. 

14. ಬೇಡಗುಳ. 

15. ಬೂದಿ ಪಡಗ. 

16. ಜೊಡಿಗೆರೆ. 

17. ಸುವರ್ಣಾವತಿ ಜಲಾಶಯ. 

18. ಚಿಕ್ಷಹೊಳೆ ಜಲಾಶಯ. 

19. ಕರಿವರದರಾಯನ ವೃಕ್ಷ ವನ. 

20. ಕೃಷ್ಣಮೃಗ ಧಾಮವಾಗಿ ಉಮ್ಮತ್ತೂರು. 


[9] 
(ಹ 


. ಆಲೂರು. 

22. ದೊಡ್ಡ ಸಂಪಿಗೆ ಹೋಲಅಗರ ಪವಿತ್ರ ಸ್ಥಳ. 

> ಗುಂಡ್ಲುಪೇಟೆ ತಾಲೂಕಿನ ಪ್ರವಾಸಿ ತಾಣಗಳ 

01. ಹುಅಗನ ಮುರಡಿ ವೆಂಕಟರಮಣ ಸ್ವಾಮಿ ದೇವಾಲಯ. 
02. ತ್ರಿಯಂಬಕೇಶ್ವರ ದೇವಾಲಯ. 

03. ಪಾರ್ವತಿ ಬೆಟ್ಟ (ಸ್ಥಂದಗಿರಿ). 

04. ಹಿಮವದ್‌ ಗೋಪಾಲಸ್ವಾಮಿ ಬೆಟ್ಟ. 

05. ಬಂಡೀಪುರ ರಾಷ್ಟ್ರೀಯ ಹುಅ ಸಂರಕ್ಷಿತ ಪ್ರದೇಶ. 


06. ಬಂಡೀಪುರ ವನ್ಯಜೀವಿ ವಸ್ತು ಸಂಗ್ರಹಾಲಯ. 


291 


ಹಿಂಜೆ 
~— ಯಕ್ರೇಬಸೆನ್ಸಂ 


po 7% ಜೆಸ್ತ್‌ಕಿ 


ಕೊಳ್ಳೇಗಾಲ ತಾಲೂಕಿನ ಪ್ರವಾಸಿ ತಾಣಗಳ ನಕ್ಷೆ 


6೨. ಸಥಂಫ್ರೆರ 


ಭ್‌ 
ಶಾಳ್ಳಿ5 0 


ತೆಚೆ 


ಎ ಜೆಜೆ C51] 


ಯಳಂದೂರು ತಾಲೂಕಿನ ಪ್ರವಾಸಿ ತಾಣಗಳ ನಕ್ಷೆ 


292 


> ಕೊಳ್ಳೇಗಾಲ ತಾಲೂಕಿನ ಪ್ರವಾಸಿ ತಾಣಗಳು 
01. ಮಲ್ಕೆ ಮಹದೇಶ್ವರ ದೇವಾಲಯ. 
02. ನಾಗಮಲೆ. 

03. ಸಾಲೂರು ಮಠ. 

04. ಚಿಕ್ಕಲ್ಲೂರು. 

05. ಕುರುಬನ ಕಟ್ಟೆ. 

06. ಚಿಲಕವಾಡಿ ಶಂಭುಅ೦ಗೇಶ್ವರ ಕ್ಷೇತ್ರ. 
07. ಕುಂತೂರು ಶ್ರೀ ಪ್ರಭುದೇವಸ್ವಾಮಿ ಕ್ಷೇತ್ರ. 

08. ಶಿವನಸಮುದ್ರ-ರಂಗನಾಥಸ್ವಾಮಿ (ಮಧ್ಯರಂಗ) ಮತ್ತು ದೇವಾಲಯಗಳ ಸಮೂಹ. 
09. ಬಂಡಹಳ್ಳ ಬೆಟ್ಟ. 

10. ದರ್ಗಾ. 

11. ಧಾರ್ಮಿಕ ನೆಲೆಯಲ್ಲ ಬೌದ್ಧ ನೆಲೆ - ಒಡೆಯರ್‌ ಪಾಳ್ಯ. 

12. ಚನ್ನಅಂ೦ಗನಹಳ್ಳ. 

13. ಭರಚುಕ್ಕಿ ಜಲಪಾತ. 

14. ಹೊಗೆನಕಲ್‌ ಜಲಪಾತ. 

15. ದುಂಡಾಲ್‌ ಜಲಾಶಯ. 

16. ಮರಡಿ ಗುಡ್ಡ. 

17. ಮುತ್ತತ್ತಿ. 

18. ಮೇಕೆದಾಟು. 

19. ಪಾಲ್‌ಮಡು. 

20. ಉಡುತೊರೆ ಜಲಾಶಯ. 

21. ಕೌಅಹಳ್ಳ ಡ್ಯಾಂ. 

> ಯಳಂದೂರು ತಾಲೂಕಿನ ತಾಣಗಳು 

01. ಬಳೆಮಂಟಪ. 

02. ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ತು ಸಂಗ್ರಹಾಲಯ. 


03. ಜಳಗಿರಿರಂಗನಾಥಸ್ತಾಮಿ ದೇವಾಲಯ. 


293 


ಚಾಮರಾಜನಗರ ಜಲ್ಲೆಯ ಸಂರಕ್ಷಿತ ಸ್ಮಾರಕಗಳ ಪ್ರವಾಸಿ ತಾಣಗಳ ಪಟ್ಟ 


ಕ್ರ.ಸಂಖ್ಯೆ ತಾಲೂಕುಗಳು ಸ್ಥಳ ಸ್ಮಾರಕಗಳು 

01 ಚಾಮರಾಜನಗರ ನರಸಮಂಗಲ ರಾಮಲಅಂ೦ಗೇಶ್ವರ ದೇವಾಲಯ 

೦2 ಚಾಮರಾಜನಗರ ಆಲೂರು ಅರ್ಕೇಶ್ವರ ದೇವಾಲಯ 

03 ಯಳಂದೂರು ಯಳಂದೂರು ದಿವಾನ್‌ ಪೂರ್ಣಯ್ಯರವರ ಬಂಗಲೆ 
(ಸರ್ಕಾರಿ ವಸ್ತು ಸಂಗ್ರಹಾಲಯ) 


ತಾಲೂಕಿನಿಂದ ತಾಲೂಕಿಗೆ ಇರುವ ದೂರ ಕಿ.ಮೀ.ಗಳಲ್ಲ 


(ಚಾಮರಾಜನಗರ ಜಲ್ಲೆಯ ತಾಲೂಕಿನಿಂದ ಮತ್ತೊಂದು ತಾಲೂಕಿಗೆ ಇರುವ ದೂರ ಕಿ.ಮೀ.ಗಳಲ್ಪ) 


ತಾಲೂಕುಗಳು | ಚಾಮರಾಜನಗರ ಕೊಳ್ಳೇಗಾಲ ಗುಂಡ್ಲುಪೇಟೆ ಯಳಂದೂರು 
ಚಾಮರಾಜನಗರ 9) 40 35 2೦ 
ಕೊಳ್ಳೇಗಾಲ 40 9) 75 2೦ 
ಗುಂಡ್ಲುಪೇಟೆ 3ರ 70 0 ಪ್ರದ 
ಯಳಂದೂರು 2೦ 2೦ ef) 9) 


ಕೃಪೆ: ಕಾರ್ಯಪಾಲಕ ಅಭಿಯಂತರು, ಪಿ.ಡಬ್ಬು.ಡಿ. ಚಾಮರಾಜನಗರ ನಾಗರಾಜು ರವರಿಂದ 


ಪಡೆದ ಮಾಹಿತಿ 


294 


ಛಾಯಾ ಚಿತ್ರಗಳು 


ಅಂತ್ತಗಂಗೆ, ಪ್ರೀ ಮಲೈ ಮಹದೇಶ್ವರ ಬೆಟ 
Ru] ಟ 


295 


PRK ? 
i A I HT EE 


MEETS 


bi iil Wi 


FN 
m= 


ಸಾಲೂರು ಮಠದ ಹೊರ ನೋಟ, ಮಲೈ ಮಹದೇಶ್ವರ ಬೆಟ್ಟ. 


296 


fs 


ನಾಗಮಲೆ ಹೊರ ಚಿತಣ 


ನಾಗಮಲೆಗೆ ಹೋಗುವ ಮಾರ್ಗ 


297 


ಮಂಟೇಸ್ವಾಮಿ ದೇವಾಲಯದ ಪ್ರವೇಶ ದ್ಹಾರ, ಕುರುಬನಕಟ್ಟಿ 


298 


ಕಂಡಾಯ ಮೆರವಣಿಗೆ, ಕುರುಬನ ಕಟ್ಟಿ 


ರಂಗನಾಥ ಸ್ಪಾಮಿ (ಮಧ್ಯರಂಗ) ದೇವಾಲಯದ ಹೊರ ನೋಟ, ಶಿವನ ಸಮುದ್ರ. 


299 


_—— — 


ದರ್ಗಾ, ಶಿವನ ಸಮುದ್ರ. 


300 


ip; 
i 


ಬೌದ್ಧ ಜಕ್ಕುಗಳ ಪ್ರಾರ್ಥನಾ ಮಂದಿರದ ಒಳ ನೋಟ, ಒಡೆಯರ ಪಾಳ್ಯ. 


301 


ಬೌದ್ಧ ಸ್ತೂಪ, ಒಡೆಯರ ಪಾಳ್ಯ. 


ಖಬೌದ ವಿಹಾರ, ಚನ್ನಅಂಗನ ಹಳ. 
[A ಇ ೪ 


302 


ಬಳೆ ಮಂಟಪ, ಯಳಂದೂರು. 


ಬಳಗಿರಿ ರಂಗನಾಥ ಸ್ಹಾಮಿ ದೇವಾಲಯದ ಹೊರ ನೋಟ. 


303 


ಚಾಮರಾಜೇಶ್ವರ ದೇವಾಲಯದ ಹೊರ ನೋಟ, ಚಾಮರಾಜನಗರ. 


304 


ಬ ಗಾ HM ವ 


ಜೀರ್ಣೋದ್ಧಾರಗೊಳ್ಳುತ್ತಿರುವ ಚಾಮರಾಜೇಶ್ವರ ದೇವಾಲಯದ ಒಳನೋಟ, ಚಾಮರಾಜನಗರ. 


ರಾಮಅಂಗೇಶ್ವರ ದೇವಾಲಯದ ಸಂರಕ್ಷಿತ ರಾಷ್ಟ್ರೀಯ ಸ್ಕಾರಕ, ನರಸಮಂಗಲ. 


305 


ಶ್ರೀ ರಂಗನಾಥ ಸ್ವಾಮಿ ದೇವಾಲಯ, ಉಮ್ಮತ್ತೂರು. 


ಪಂಚಮುಖ ಆಂಜನೇಯ ವಿಗ್ರಹ, ಹರಳುಕೋಟಿ 


306 


ಜನಾರ್ಧನ ದೇವಾಲಯದ ಗರಡುಗಂಐಬ, ಹರಳುಕೋಟೆ 


ದಿವ್ಯಅಂಗೇಶ್ವರ ದೇವಾಲಯ, ಹರದನಹಳ್ಳಿ. 


307 


ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯ, ವೆಂಕಟಯ್ಯನ ಛತ್ರ. 


Yl i es 


ee 


೫ 
pO 


ಪ್ರಸನ್ನ ವೆಂಕಟರಮಣ ಸ್ಹಾಮಿ ದೇವಾಲಯದ ಮುಂಭಾಗದಲ ದಸ್ಳಿತಿಯಲ್ಲರುವ ಕಲ್ಯಾಣಿ 
ವೆಂಕಟಯ್ಯನ ಛತ್ರ. 


308 


ಜೈನ ನೆಲೆಗೆ ಬಂಡೆಯಲ್ಲ ನಿರ್ಮಾಣಗೊಂಡಿರುವ ಮೆಟ್ಟಲುಗಳು, ಮಲೆಯೂರು ಕನಕಗಿರಿ 


309 


310 


311 


ತ್ರಿಯಂಬಕೇಶ್ವರ ದೇವಾಲಯದ ಒಳನೋಟ, ತೆರಕಣಾಂಜ 


312 


ಢುಲಿ ಸಂರನ್ಷಿತ ಷದೇಂಕ £2 
& ಮ: & ಸ 


ವಿಶ್ರಾಂತಿ ಸ್ಥಳ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ 


313 


ಬರಗಾಲದ ಸಂದರ್ಭದಲ್ಲ ಬಂಡೀಮರ ರಾಷ್ಟ್ರೀಯ ಉದ್ಯಾನವನ 


314 


"ಚಿರತೆ, ಬಂಡೀಪುರ 


ಕಾಡು ನಾಲು, ಬಂಡೀಪುರ ಅಂಕೆಗಳು, ಬಂಡೀಪುರ 


315 


316 


317 


ಇತ್‌ 


© Sanjana Raj 


Rm ಸ x '& W 
§ TN , 
Mish AR MS) 
. fe NT IN 


ಆನೆಗಳ ಆಗರ, ಬೂದಿಪಡಗ ಬೇಡಗುಳ, 


318 


320 


ಆನೆ ಸಪಾರಿ, ಕೆ.ಗುಡಿ ಆನೆ ಶಿಬರ, ಕೆ.ಗುಡಿ 


ಹಾ dh £ 4 
ಪ್ರವಾಸಿಗರ ವಸತಿ ಗೃಹಗಳು, ಕೆ.ಗುಡಿ ಪ್ರವಾಸಿಗರ ವಸತಿ ಗೃಹದ ಒಳನೋಟ, ಕೆ.ಗುಡಿ 


po 


ವಿಶ್ರಾಂತಿ ಸ್ಥಳ, ಕೆ.ಗುಡಿ ಸೋಆಅಗರ ವಸತಿ ಗೃಹಗಳು. ಕೆ.ಗುಡಿ 


321 


322 


ಬರಚುಕ್ತಿಯ ಪ್ರಕೃತಿ ಸೌಂದರ್ಯ, ಶಿವನಸಮುದ್ರ 


ಪವಾಸಿಗರು ಬರಚುಕಿಯನ್ನು ವೀಕಿಸುತಿರುವ ದಶ 
ಲ r4 A OY 


323 


ಹೊಗೇನಕಲ್‌ ಫಾಲ್‌ 


ಪ್ರವಾಸಿಗರು ಹೊಗೇನಕಲ್‌ ಫಾಲ್ಡ್‌ ವೀಕ್ಷಣೆಗೆ ತೆರಳುತ್ತಿರುವುದು 


324 


325 


ಟಕ ನರಕ 
ರಡ, ಇಕೆ 


ಶ್ರೀ ಮಹದೇಶ್ವರ ಮರಡಗುಡ್ನ "ವಣ 
ಜದೇಕ್ಸರ ವಸ್ಕಳೇಫಿ ಗ 


ಭೊಳ್ಳೇಗಾಲ 
ನ್ಗಾರಣೆ: ೬04 


ಮಳ್ಳಿ 


ಮರಡಿ ಗುಡ್ಡದ ಪ್ರವೇಶ ದ್ವಾರ, ಕೊಳ್ಳೇಗಾಲ 


326 


327 


ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ತುಸಂಗ್ರಹಾಲಯ, ಯಳಂದೂರು 


ದಿವಾನ್‌ ಪೂರ್ಣಯ್ಯ ಸರ್ಕಾರಿ ವಸ್ತುಸಂಗ್ರಹಾಲಯದ ಒಳನೋಟ 


328 


329 


BIRTH-PLNCE 
3, 


WIENDRA WODYAR 


THE 


ಬರಿದಾಗಿರುವ ದೊಡ್ಡ ಅರಸನ ಕೊಳ, ಚಾಮರಾಜನಗರ 


330 


ನವ ದಂಪತಿಗಳು ರಥಕ್ಣೆ ಹಣ್ಣು ಮತ್ತು 
ಹಾವನ ಎಸೆಯುತ್ತಿರುವುದು ಚಾಮರಾಜೇಶ್ವರ ದೊಡ್ಡರಥ 


331 


Rs 


- 


ಕಸೂರು ಬಂಡಿ ಜಾತೆ 


ಹಿಮ್‌ವದ್‌ ಗೋಪಾಲಸ್ವಾಮಿ ರಥೋತ್ಸವ 


332 


333 


334 


ಹುಲ ವಾಹನ ಬಸವ ವಾಹನ 


335 


336 


ಸೋಲಗರ ಕುಣಿತ 


337 


338 


ಗ್ರಾನೈಟ್‌ ಶಿಲೆ, ಚಾಮರಾಜನಗರ 


ದೋಣಿ ವಿಹಾರಕ್ಕೆ ನಿಯೋಜನೆಗೊಂಡಿರುವ ಕೆರೆ, ಬೆಂಡರವಾಡಿ 


kkkkkkKKKKEkkkKKKE 


339 


